















Ree ರ್ಯಾ Ai Tx 


Ce 
2 = PAE dug ss 


ieee ae 


Oe 


















ಜ್‌ 


: Be Á— 
" 
^ui ಪಥ qucd E" 








254 


HL, | 
de beltalide 


AlL S 
Gouda, 


Bel ad 


೦೫ಸ್ರ ZNN 
ಶಿ 

Nage G 
In 





ತ್‌ ತ ತ B 
e E p 4 4] 
æ. - Jus 418 ೫ "Az ^. Qn 
~~ h * an $9 wu 
~ E ಕೆ * ~~ 
B 





ಬ ದಾ 
b. n mE 








y 





b 


^ 
SN 





j ug 
$ 
| ಸ 4 
8 
* í 





CC-0. Jangamwadi Math Collecti 


ಈ 
4 
ಕ್‌ 


ಗೆ 
| 


£e 
Lo 
11, 
11 


~~ 


fi^ 
a i 


SHRI JAGADGURU VISHWARADHYA JNANAMANDIR 


A O23, ನೂ AWADIMATH, VARANASI ೨3 5% 


ಜಿಕ ಕಚಿತ 


Please return this volume on or before the date last stamped. 
Overdue volume will be charged ten palse per day. 


CC-0. Jandamwadi Math Collection. Digitized by eGangotri 


\ 


Y 
| 


/ 


a 





ಧು ` 
aera gre 

Oş T d 

ಕ್‌ ಘ್‌ 
ಹಿ ಪೌ e 
ಲಿ © ae e e 
ಆ ಟ್‌ NE 
a 3 ಮು 


CC-0. Jangamwadi Math Collection. Digitized by eGangotri 


ಬೆಟ್ಟದಿಂದ ಬಟ್ಟಲಿಗೆ 
ಅಥವಾ 
ಕಾಫಿಯ ಕಥ 


ವಿಚ್‌. ಎಲ್‌. ನಾಗೇಗೌಡ 





ವಿಶ್ವ ಕನ್ನಡ ಸಮ್ಮೇಳನ 
14-3 ಎ, ನೃಷತೊಂಗ ರಸ್ತೆ 
ಬೆಂಗಳೂರು-560002 


CC-0. Jangamwadi Math Collection. Digitized by eGangotri 


Vishwa Kannada Sahithya Male 


- BETTADINDA BATTALIGE or The Story of Coffee by 
Sri H. L. Nage Gowda, 


Published by K. Jayacharya, K.A.S., Additional Director, Directorate 
of Kannada & Culture (Vishwa Kannada Sammelana). 
14/3, Nrupathunga Road, Bangalore-560 002. 


© Author 
WA ie o 
(ಗಡ 


| Third Edition: 1983, 5000 Copies 
SR! JAGADGURU VISHWARADHY A 
JNANA SIMHASAN JNANAMANDIR 


LIBRARY, 
Jangamwadi Math, VARANASI, 


Acc: No. ಎಜಿ ಆರಾ 


ಬೆಲೆ: ಮೂರು ರೂಪಾಯಿಗಳು CAS - 


ಅಶ್ವಥ್‌ ಪ್ರಿಂಟರ್ಸ್‌ ; 
೪೪೩, ೪೪ನೇ ಅಡ್ಡರಸ್ತೆ ಒಂದನೇ ಮುಖ್ಯರಸ್ತೆ 
೮ನೇ ಹಂತ, ಜಯನಗರ, ಬೆಂಗಳೂರು-೫೬೦೦೮೨ 


~ CC-0. Jangamwadi Math Collection. Digitized by eGangotri 


ಆರ್‌, ಗುಂಡೂರಾವ್‌ 
ಮುಖ್ಯಮಂತ್ರಿ) 


ವಿಧಾನಸೌಧ 
ಬೆಂಗಳೂರು 





ದಿನಾಂಕ: ೧೮-೯-೮೨ 


ಸಂಕೆಲ್ಪ....ಸಿದ್ದಿ 


ಸುಮಾರು ಎರಡು ಸಾವಿರ ವರ್ಷಗಳಿಗೂ ಹೆಚ್ಚು ದೀರ್ಥವಾಗಿ 
ಐತಿಹಾಸಿಕ ಪರಂಪರೆ ಕನ್ನಡ ನಾಡಿನದು. ಈ ಅವಧಿಯಲ್ಲಿ ಕನ್ನಡ 
ಭಾಷೆ, ಸಾಹಿತ್ಯ, ಕಲೆ, ಸಂಸ್ಕೃತಿಗಳು ಸಮೃದ್ಧವಾಗಿ, ಶ್ರೀಮಂತವಾಗಿ 
ಬೆಳೆದಂ, ಈ ನಾಡಿನ ಇತಿಹಾಸವನ್ನು ಭವ್ಯವಾಗಿಸಿವೆ, 


ಒಂದು ನಾಡಿನ ಅಂತಃಸತ್ವ ಆಡಕವಾಗಿರುವುದೇ ಅದರ ಸಾಂಸ್ಕೃತಿಕ 
ನೆಲೆಗಟ್ಟಿನಲ್ಲಿ, ಈ ನೆಲೆಗಟ್ಟು ಭದ್ರವಾಗಿರಬೇಕಾದರೆ ಸಾಂಸ್ಕೃತಿಕ 
ಪರಂಪರೆ ಉತ್ಕರ್ಷಕ್ಕೆ ಏರಲು ಔನ್ನತ್ಯ ಸಾಧಿಸಲು ನಿರಂತರವಾಗಿ 
ಪ್ರಯತ್ನಗಳು ನಡೆಯಬೇಕು, 


ಭಾರತೀಯ ಸಂಸ್ಕೃತಿಯಲ್ಲಿ ಹಾಸುಹೊಕ್ಕಾಗಿ ಬೆಸೆದುಕೊಂಡಿದ್ದರೂ 
ಕನ್ನಡ ತನ್ನದೇ ಆದ ವಿಶಿಷ್ಟ ಸಂಸ್ಕಾರಗಳನ್ನು, ಸಂಸ್ಕೃತಿಯನ್ನು 
ಹೊಂದಿದೆ, 


ಕನ್ನಡ ನಾಡಿನ ಭವ್ಯ ಪರಂಪರೆಯನ್ನು ಜಾಗತಿಕ ಹಿನ್ನೆಲೆಯಲ್ಲಿ 

ಚಿತ್ರಿಸಿ ವಿಶ್ವಕ್ಕೆ ಕನ್ನಡ ಸಂಸ್ಕೃತಿಯ ಹಿರಿವೆಂಯನ್ನು ಸಾರುವ 

ಸದುದ್ದೇಶದಿಂದ ಪ್ರಥಮ ವಿಶ್ವ ಕನ್ನಡ ಸಮ್ಮೇಳನವನ್ನು ಕರ್ನಾಟಕದ 

ಪ್ರಮುಖ ಸಾಂಸ್ಕೃತಿಕ ಕೇಂದ್ರವಾದ ಮೈಸೂರಿನಲ್ಲಿ ಏರ್ಪಡಿಸಿದ್ದೇವೆ, 

ಇದೊಂದು ಚರಿತ್ರಾರ್ಹವಾದ ಸಂದರ್ಭವೆಂದು ನನ್ನ ನಂಬಿಕೆ. ಈ 

ಚಂತ್ರಾರ್ಹ ಸಮ್ಮೇಳನ ಸಾರ್ಥಕವಾಗಲು ಮತ್ವಾ ಬಹುಕಾಲ ಇದರೆ 
CC-0. Jangamwadi Math Collection. Digitized by eGangotri 


ಸವಿ ನೆನಪು ಉಳಿಯಲು ಹಲವು ಯೋಜನೆಗಳನ್ನು ರೊಪಿಸಿದ್ದೇವೈ 
ಕನ್ನಡದ ಖ್ಯಾತ ಲೇಖಕರ ಮಹತ್ವದ ಕೃತಿಗಳನ್ನು ಪ್ರಕಟಿಸಿ, ಸುಲಭ 
ಬೆಲೆಗೆ ಒದಗಿಸುವುದು ಈ ಯೋಜನೆಗಳಲ್ಲಿ ಒಂದಂ. ಇದರಂತೆ' 
ಒಂದುನೂರಾ ಎರಡು ಕೃತಿಗಳನ್ನು, ಹದಿನೇಳು ಸಂಕಲನಗಳನ್ನು 
ಆಯ್ಕೆ ಮಾಡಿ ಪ್ರಕಟಿಸುತ್ತಿದ್ದೇವೆ. ಈ ಸಾಹಿತ್ಯ ಮಾಲಿಕೆಯಲ್ಲಿ 
ಕವನ, ಕಾದಂಬರಿ, ನಾಟಕ, awed ಸಾಹಿತ್ಯ ಕೃತಿಗಳಲ್ಲದೆ ಕನ್ನಡ 
ಸಾಹಿತ್ಯದ ಸತ್ವವನ್ನು, ವೈವಿಧ್ಯವನ್ನು ಪ್ರತಿಫಲಿಸುವ ವಿವಿಧ ಬಗೆಯ 
ಸಂಕಲನಗಳು ಇವೆ. ಅನ್ಯಭಾಷಿಕರಿಗೆ ಕನ್ನಡ ಸಾಹಿತ್ಯದ ಕಂಪು 
ಬೀರುವಂತೆ ಕೆಲವು ಆಯ್ದ ಕೃತಿಗಳ ಇಂಗ್ಲಿಷ್‌ ಭಾಷಾಂತರವನ್ನು 
ಕೂಡ ಪ್ರಕಟಿಸಂತ್ತಿದ್ದೇವೆ. ಸಾಹಿತ್ಯಮಾಲೆಯ ಈ ಕೃತಿರತ್ನಗಳನ್ನು 
ಸಹೃದಯ ವಾಚಕರು ಓದಿ ಆಸಾ ಿದಿಸಿದರೆ ನಮ್ಮ ಶ್ರಮ ಸಾರ್ಥಕ ; 
ಸಮ್ಮೇಳನ ಅರ್ಥಪೂರ್ಣವಾಗುವುದೆಂದು ನನ್ನ ಅಭಿಲಾಷೆ. 


ಈ ಕೃತಿಗಳನ್ನು ಆಯ್ಕೆ ಮಾಡುವಲ್ಲಿ ಸಾಹಿತ್ಯ ಸಮಿತಿಯ ಪರಿಣತ 
ಸದಸ್ಕರಂ ಸಾಕಷ್ಟು ಶ್ರಮಿಸಿದ್ದಾರೆ. ಸುದೈವದಿಂದ ಕನ್ನಡದಲ್ಲಿ 
ಪ್ರತಿಭಾವಂತ ಲೇಖಕರ ಅಮೂಲ್ಯ ಕೃತಿಗಳಿಗೆ ಕೊರತೆ ಇಲ್ಲ ಈ 
ಹಿನ್ನೆಲೆಯಲ್ಲಿ ನಿಶ್ಚಿತ ಸಂಖ್ಯೆಯಲ್ಲಿ ಸಾಹಿತ್ಯ ಕೃತಿಗಳನ್ನು ಆಯ್ಕೆ 
ಮಾಡುವುದು ಸುಲಭದ ಕೆಲಸವಲ್ಲ. ಆದರೂ ಬಹುಜನರಿಗೆ ಒಪ್ಪಿಗೆ 
ಯಾಗುವಂತೆ ಸಾಹಿತ್ಯ ಸಮಿತಿ ತನ್ನೆ ಕರ್ತವ್ಯ ನಿರ್ವಹಿಸಿದೆಯೆಂದು 
ಭಾವಿಸುತ್ತೇನೆ. ಈ ಸಮಿತಿಗೆ ಕೃತಜ್ಞತೆಗಳನ್ನು ಅರ್ಪಿಸುವುದಂ ನನ್ನ 
ಕರ್ತವ್ಯ, ಈ ಕೃತಿಗಳನ್ನು ಪ್ರಕಟಿಸಲಂ ಅನುಮತಿ ನೀಡಿ, ಲೇಖಕರು 
ಉಪಕರಿಸಿದ್ದಾರೆ. ಅವರ ಉದಾರ ಉಪಕಾರವನ್ನು ಈ ಸಂದರ್ಭದಲ್ಲಿ 
ಕೃತಜ್ಞತಾಪೂರ್ವಕವಾಗಿ ನೆನೆಯುತ್ತೇನೆ, 


ಈ ಗ್ರಂಥಮಾಲೆ ಕನ್ನಡಿಗೆರ ಮನಸ್ಸನ್ನು ತಟ್ಟಿ, ಹೃದಯಸ್ಪಂದನ 
ಮಾಡಿದರೆ ನಮ್ಮ ಸಂಕಲ್ಪಕ್ಕೆ ಸಿದ್ಧಿ ದೊರಕಿದಂತೆ. ಈ ಪ್ರಯತ್ನ 
"ನ ಭೂತೋ" ಎಂದಂ ಹೆಮ್ಮೆಯಿಂದ ಹೇಳಬಲ್ಲೆ. ತಾಯಿ ಭುವನೇಶ್ವರಿ 
ಈ ಪ್ರಯತ್ನವನ್ನು ಹರಸಿ, ಮಂಗಳವುಂಟುಮಾಡಲೆಂದು ವಿನೀತ 
' ಪ್ರಾರ್ಥನೆ ಸಲ್ಲಿಸುತ್ತೇನೆ. 


ಹ್‌ piso Ho ಕಾಂತೆ 


CC-0. Jangamwadi Math Collection. Digitized by eGangotri 


= = jÀ ġe j 
RYN S 


© NAW A YD 


"ಪರಿವಿಡಿ 

ಬೆಟ್ಟದಿಂದ ಬಟ್ಟಲಿಗೆ 

ಕಾಫಿ ಮತ್ತು ಸಾಹಿತ್ಯ 
ಕಾಫಿಯ ಆದಿ ಹಾಗೂ ಅದರ ಉಪಯೋಗ 

“ಕಾಫಿ' ಎಂಬ ಹೆಸರು 

ಪ್ರಪಂಚದಲ್ಲಿ ಕಾಫಿ ಸೇವನೆ ಮತ್ತು ಬೆಳೆ ಹಬ್ಬಿ ದ ಬಗೆ 

ಇಂಡಿಯಾ ಹಾಗೂ ಮೈಸೂರಿನಲ್ಲಿ ಕಾಫಿ 
ಕಾಫಿ ಕಂದಾಯ-ಅದರ ಉಪಕಥೆ 
ಹಳಬರ ಹಲವು ಅನುಭವಗಳು 
ಕಾಫಿ ತಳಿಗಳು ಮತ್ತು ಕೃಷಿ 
ಕಾಫಿಯ ರೋಗಗಳು ಮತ್ತು ಅವುಗಳ ನಿವಾರಣೋಪಾಯ 
ಕಾಫಿ ಕ್ಕೂರಿಂಗ್‌, ಮಾರಾಟ ಮತ್ತು ರಫ್ತು 
ಕಾಫಿ ಮಾಡುವ ವಿಧಾನ ಮತ್ತು ಕಾಫಿ ತಿಂಡಿತಿನಿಸುಗಳು 
ಕಾಫಿ ತೋಟದ ಆಳುಗಳು ಮತ್ತು ಅವರ ಸಮಸ್ಯೆ 
ಕಾಫಿಯ ಭವಿಷ್ಯ 
ಗ್ರಂಥಯಣ 
ಅಭಿಪ್ರಾಯಗಳು 


CC-0. Jangamwadi Math Collection. Digitized by eGangotri 


115 
171 
199 
210 
219 
231 
267 
281 
284 


10 


ಚಿತ್ರಸೂಚಿ 


ಕಾಫಿ ಬೆಳೆಯುವ ಪ್ರದೇಶ ಮತ್ತು ಕಾಫಿ ಹದಮಾಡುವ ಸ್ಥಳಗಳು 


ಹೂವಿನಿಂದ ಹಣ್ಣಿನವರೆಗೆ 

ಕಾಫಿ ಹಣ್ಣು ಬಿಡಿಸುವುದು 

ಲಂಡನ್‌ನಲ್ಲಿ ಗಾಡಿಯ ಮೇಲೆ ಕಾಫಿಯ ಮಾರಾಟ 
ಮಂಜರಾಬಾದಿನ ಹೆಂಡ ಇಳಿಸುವ ಜನ 

ಮಂಜರಾಬಾದಿನ ರೈತಾಪಿ ಜನರು 

ಮಂಜರಾಬಾದ್‌ ಪ್ರದೇಶದ ನಾಲ್ಕು ಬಗೆಯ ಜನರು 
1893ರಲ್ಲಿ ಬೆಂಗಳೂರಿನಲ್ಲಿ ನಡೆದ ತೋಟಗಾರರ ಸಮ್ಮೇಳನ 
ಪರಂಗೀ ತೋಟಗಾರರ ಸ್ನೇಹಕೂಟ 

1910ರಲ್ಲಿದ್ದ ಪ್ರಮುಖ ಪರಂಗೀ ತೋಟಗಾರರು 


ಎಲಿಯಟರ ಬರ್ಜಿನಹಳ್ಳ ತೋಟದಲ್ಲಿ ಬೆಳಗಿನ 
ಹಾಜರಾತಿ ತೆಗೆಯುತ್ತಿರುವುದು 


ಕಾಫಿ ಸ್ನಾನ. -: 


CC-0. Jangamwadi Math Collection. Digitized by eGangotri 


^ 


py 


ಬೆಟ್ಟದಿಂದ ಬಟ್ಟಲಿಗೆ 


CC-0. Jangamwadi Math Collection. Digitized by eGangotri 


oOo WY ಲಾ ಬಾ ಜಾ ಟು ಬ್ಲ.“ ಟು 


st 
bh ಯಾಜಿ 
-— C> 


; WM 


e^ 


ಚಿತ್ರಸೂಚಿ 


ಕಾಫಿ ಬೆಳೆಯುವ ಪ್ರದೇಶ ಮತ್ತು ಕಾಫಿ ಹದಮಾಡುವ ಸ್ಥಳಗಳು 


ಹೂವಿನಿಂದ ಹಣ್ಣಿನವರೆಗೆ 

ಕಾಫಿ ಹಣ್ಣು ಬಿಡಿಸುವುದು 

ಲಂಡನ್‌ನಲ್ಲಿ ಗಾಡಿಯ ಮೇಲೆ ಕಾಫಿಯ ಮಾರಾಟ 
ಮಂಜರಾಜಾದಿನ ಹೆಂಡ ಇಳಿಸುವ ಜನ 

ಮಂಜರಾಬಾದಿನ ರೈತಾಪಿ ಜನರು 

ಮಂಜರಾಬಾದ್‌ ಪ್ರದೇಶದ ನಾಲ್ಕು ಬಗೆಯ ಜನರು 
1893ರಲ್ಲಿ ಬೆಂಗಳೂರಿನಲ್ಲಿ ನಡೆದ ತೋಟಗಾರರ ಸಮ್ಮೇಳನ 
ಪರಂಗೀ ತೋಟಗಾರರ ಸ್ನೇಹಕೂಟ 

1910ರಲ್ಲಿದ್ದ ಪ್ರಮುಖ ಪರಂಗೀ ಶೋಟಗಾರರು 


ಎಲಿಯಟರ ಬರ್ಚಿನಹಳ್ಳ ತೋಟದಲ್ಲಿ ಬೆಳಗಿನ 
ಹಾಜರಾತಿ ತೆಗೆಯುತ್ತಿರುವುದು 


ಕಾಫಿ ಸ್ನಾನ. - 


CC-0. Jangamwadi Math Collection. Digitized by eGangotri 


ಬೆಟ್ಟದಿಂದ ಬಟ್ಟಲಿಗೆ 


CC-0. Jangamwadi Math Collection. Digitized by eGangotri 





1. ಬೆಟ್ಟದಿಂದ ಬಟ್ಟಲಿಗೆ 


ಜಗತ್ತಿನ ಪಾಪವನ್ನು ತೊಳೆಯುವುದಕ್ಕಾಗಿ ಹರಿಯ ಅಡಿಯಿಂದ 
ಹರನ ಜಡೆಯಿಂದ ಜಹ್ನುವಿನ ಕಿವಿಯಿಂದ "ಗಂಗಾವತರಣ'ವಾದಂತೆ, 
ಲೋಕದ ಜನರ ಜಡವನ್ನು ಕಳೆಯಲಿಕ್ಕಾಗಿ ಗಿರಿಯಮೇಲಿಂದ ಬೆಟ್ಟ ತ್ರದೋರೆ 
ಯಿಂದ ಕಣಿವೆಯೆಡೆಯಿಂದ "ಕಾಫಿಯವತರಣ'ವಾಯಿತೇೇದರೆ ತಪ್ಪಿಲ್ಲ! 

ಕಾಫಿ ಎಲ್ಲರಿಗೂ ಆಪ್ಯಾಯಮಾನವಾದ ಪಾನೀಯ. ಬೆಳಗ್ಗೆ 
ಎಚ್ಚರವಾದಾಗ ಹಾಸಿಗೆಯಲ್ಲಿ ಅರ್ಧ ಎದ್ದು ಆರ್ಧ ಮಲಗಿ ಕಾಫಿ 
ಕುಡಿಯಲು ಮೊದಲಿಟ್ಟರೆ ರಾತ್ರಿ ಹಾಸಿಗೆಯಲ್ಲಿ ಕಾಲು ಚಾಚಲು ಹೋಗುವ 
ತನಕವೂ ಕುಡಿಯುವಂತಹ ಪಾನೀಯ ಕಾಫಿ. ತಿಂಡಿ ಆದನಂತರ ಕಾಫಿ, 
ಯಾವುದೇ ಕೆಲಸ ಮೊದಲಿಡಲು ಕಾಫಿ ಇಲ್ಲದೆ ಸ್ಫೂರ್ತಿಯೇ ಇಲ್ಲ ಎನ್ನಿ. 
ಕೆಲಸದ ಮಧ್ಯೆ ಕಾಫಿ ಇಲ್ಲದೆ ಉತ್ಸಾಹವಿಲ್ಲ. ಕೆಲಸದ ಕೊನೆಯಲ್ಲಂತೂ ಕಾಫಿ: 
ಬೇಕೇಬೇಕು. ಅತಿಥಿ ಆಭ್ಯಾಗತರಿಗೆ ಕಾಫಿ ಕೊಡದೆಹೋದರೆ ಗೃಹಿಣಿಗೆ ಸಮಾ 
Gen ! ಕಛೇರಿಯಲ್ಲಂತೂ ನೌಕರರು ಬಂದವರಿಗೆ, ಬಂದವರು ನೌಕರರಿಗೆ 
ಕೊಡ ಕೊಳುವ ಪ್ರಧಾನ ಪ್ರಥಮ ವಸ್ತುವೇ ಕಾಫಿ. ಮಿತ್ರರ ಭೇಟಿಗಂತೂ 
ಕಾಫಿಯೇ ನಾಂದಿ ಅಲ್ಲವೆ. ಮಿತ್ರತ್ವದ ನಾಂದಿಯೂ ಕಾಫಿಯಿಂದಲೇ | 
ಸಮಾರಂಭಗಳಲ್ಲಿ ಕಾಫಿ ಇಲ್ಲದೆಹೋದರೆ ಜೀವವೇ ಇಲ್ಲ. ಜಾತ್ರೆಯ 
ಉತ್ಸಾಹಕ್ಕೆ ಕಾಫಿಯೇ ಮೂಲ. ದಿನದ ದುಡಿತದಿಂದ ಬೇಸತ್ತ ಗಂಡನನ್ನು, 
ಯಾವುದೇ ಸಾಂಸಾರಿಕ ನೋವಿನಿಂದ ನೊಂದ ಪತಿಯನ್ನು, ಇನ್ನಾವುದೋ 
ಕಾರಣದಿಂದ ತನ್ನ ಮೇಲೆ ಮುನಿದ ಪ್ರಿಯನನ್ನು ಸಂತೋಷಗೊಳಿಸಲು 
ಸಂತಂಪ ಸೈಗೊಳಿಸಲು ವಶಪಡಿಸಲು ಪತ್ನಿಗಿರುವ ಒಂದೇ ಒಂದು ಪರಿಣಾಮ 
ಕಾರಿಯಾದ ಸುಲಭ ವಸ್ತುವೆಂದರೆ ಒಲವಿನ ನಗೆಗೂಡಿದ ಬಿಸಿ ಬಿಸಿ ಕಾಫಿ 
ತುಂಬಿದ ಬಟ್ಟಲು ! ನಾನು ಈ ಹೊತ್ತಗೆಯನ್ನು ಕಾಫಿ ಕುಡಿಯುತ್ತ 


CC-0. Jangamwadi Math Collection. Digitized by eGangotri 


2 ಬೆಟ್ಟದಿಂದ ಬಟ್ಟಲಿಗೆ 
ಕಂಡಿಯುತ್ತ ಬರೆದೆ ! ನೀವಂತೂ ಕಾಫಿ ಕುಡಿಯುತ್ತ ಕುಡಿಯುತ್ತ ಇದನ್ನು ; 
ಓದಂತ್ತೀರಿ ಎಂಬುದು ನನ್ನ ನಂಬಿಕೆ. ಇದನ್ನಾ ಬರೆಯಲಾರಂಭಿಸಿ ಒಂದು 
ಬಟ್ಟಲು ಕಾಫಿ ,ಕಂಡಿಯುತ್ತಿರುವಂತೆಯೇ ಸ್ಫೂರ್ತಿ ಎಲ್ಲಿಂದ ಬಂತೊ! 
ಇಳಿದು ಬಾ ಕಾಫಿ ! 
ಇಳಿದು ಬಾ! 
ಮಲೆಯ ಬೀಡಿನಿಂದ 
ಗಿರಿಯ ಮೇಲಿನಿಂದ 
ಮಳೆಯ ನಾಡಿನಿಂದ 
ಸೊಗದ ತಾಣದಿಂದ 
ಬೆಟ್ಟದೋರೆಯಿಂದ 
ಇಳಿದು ಬಾ ! 
ಬಟ್ಟಲಿಗೆ ಇಳಿದು ಬಾ ಕಾಫಿ ! 
ಇಳಿದು ಬಾ ! 
ಚಿಗುರು ಜಿಗುರಾಗಿ 
ನೋಡೆ ಸೊಗಸಾಗಿ 
ಹಸಿರು ಗಿಡವಾಗಿ 
ಮಲೆಯ ಬೆಡಗಾಗಿ 
ಬಿಳಿಯ ಹೂವಾಗಿ 
ಗಿರಿಯ ಕಳೆಯಾಗಿ 
ಕೆಂಪು ಹಣ್ಣಾಗಿ 
ಕಂದು ಬೀಜಾಗಿ 
ತನುಗೆ ತಂಪಾಗಿ 
ಮನಕೆ ಮೋಜಾಗಿ 
ಕರಿಯ ಪುಡಿಯಾಗಿ 
ಹಾಲ ಸೆರೆಯಾಗಿ 
ಸಿಹಿಯ ಜೊತೆಯಾಗಿ 
ಬಟ್ಟಲಾಸರೆಯಾಗಿ 


CC-0. Jangamwadi Math Collection. Digitized by 6೮೩೧೦೦01 


ಬೆಟ್ಟದಿಂದ ಬಟ್ಟಲಿಗೆ '3 


ಇಳಿದು ಬಾ ಕಾಫಿ | 
ಇಳಿದು ಬಾ ! 
ನಾಲಗೆಗೆ ಇಳಿದು ಬಾ ಕಾಫಿ! 
ಇಳಿದು ಬಾ! 

ಕಾಫಿಯಲ್ಲಿರುವ ಹಲವಾರು ಗುಣಗಳು ಮನುಷ್ಯಕೋಟಿಯಂನ್ನು 
ಭಾರತದಲ್ಲಿ ಮಾತ್ರವಲ್ಲ ಪ್ರಪಂಚದ ಹಲವಾರು ದೇಶಗಳಲ್ಲಿ ಬಹಳಷ್ಟು 
ಆಕರ್ಷಿಸಿವೆ. ನೊರೆಯ ಶ್ವೇತಕಿರೀಟವಿಟ್ಟ ನಯವಾದ ಕಂದಿನ ಮನೋಹರ 
ವಾದ ನೋಟ ಕಣ್ಣಿಗೆ. ಎಲ್ಲಿದ್ದರೂ ಸನಿಹ ಸೆಳೆಯಬಲ್ಲ ಹಿತವಾದ ಪರಿಮಳ 
ನಾಸಿಕಕ್ಕೆ. ಗುಟುಕು ಕುಡಿದೊಡನೆ ರಸವೊಸರಿಸಬಲ್ಲ ಸೊಗಸಾದ ರುಚಿ 
ನಾಲಗೆಗೆ, ಹೆಸರು ಕೇಳಿದೊಡನೆ ಆನಂದತುಂದಿಲರಾಗಬಹುದಾದಂತಹ 
ಸೊಗಸಾದ ನಾದಮಾಧಂರ್ಯ ಕಿವಿಗೆ. ಒಟ್ಟಿನಲ್ಲಿ ಎಲ್ಲಾ ಇಂದ್ರಿಯಗಳಿಗೂ 
ಪ್ರಿಯವಾದುದು ಕಾಫಿ. ಇಷ್ಟೆ je ಅಲ್ಲ, ಕಾಫಿ ಯುದ್ಧಗಳನ್ನು ಗೆದ್ದಿದೆ. 
ಸಂಧಿಗಳನ್ನು ಸಾಧಿಸಿದೆ. ತತ್ವವನ್ನು ಬೆಳೆಸಿದೆ. ಕಲೆಯನ್ನು ಉಳಿಸಿದೆ. 
ನಾಗರೀಕತೆಯನ್ನು ಮುಂದುವರಿಸಿದೆ. 

ಇಂದು ಲೋಕದ ಸ್ತ್ರೀಪುರುಷರ ಅತ್ಯಂತ ಪ್ರಿಯವಾದ ಪಾನೀಯ 
ಕಾಫಿ. ಅದು ನಾಗರೀಕರ ಪಾನೀಯವಷ್ಟೇ ಅಲ್ಲ, ಅನಾಗರೀಕರ ಪಾನೀಯವೂ 
ಹೌದ. ಬಹಳ ಹಿಂದಿನಿಂದಲೂ ಕಾಫಿ ಜನಪ್ರಿಯ ಪಾನೀಯ. ಅದು 
ವಿದ್ಯಾರ್ಥಿಗಳ, ಅಧ್ಯಾಪಕರ, ದುಡಿಯುವವರ, ದುಡಿಸಂವವರ, ಭಾವ 
ಜೀವಿಗಳ, ಬುದ್ಧಿಜೀವಿಗಳ, ಹಳ್ಳಿಗರ, ಪಟ್ಟಣಿಗರ, ಯೋಗಿಗಳ, ಭೋಗಿಗಳ, 
ಇದ್ದವರ, ಇಲ್ಲದವರ, ಎಲ್ಲರ, ಎಲ್ಲಾ ಸ್ಥಳಗಳ, ಎಲ್ಲಾ ಕಾಲಗಳ ಪ್ರಿಯ 
ವಾದ ಪಾನೀಯ. ದಂಖವಾದರೆ ಅದರ ಶಮನಕ್ಕೆ, ಸುಖವಾದರೆ ಅದರ 
ಪ್ರದರ್ಶನಕ್ಕೆ ಕಾಫಿ ಇಲ್ಲದೆ ಸಾಧ್ಯವೇ ಇಲ್ಲ. ಪ್ರಪಂಚದ ಎಷ್ಟೋ ಸ್ನೇಹಕ್ಕೆ 
ಇದೇ ಬಲವಾದ ಬೆಸುಗೆ. ಸ್ನೇಹ ಕಥೆಗಳಿಗೆ ಕಾಫಿಯೇ ಜೀವಾಳ ಶಕ್ತಿ. 
ಸೈನ್ಯದಲ್ಲೂ ಮಂತಿಯನ್ನು ಮಸಂಕುಮಾಡದೆ. ವಂನಸ್ಸಿಗೆ ಚೇತನವನ y 
ಕೊಡಂವ ಪಾನೀಯವೆಂದು ತಜ್ಞರಿಂದ ಪರಿಗಣಿಸಲ್ಪಟ್ಟಿದೆ. ಹಂಟ್ಟು- 
ಸಾವುಗಳ ಮಧ್ಯೆ ಅಲ್ಲಿಂದ ಇಲ್ಲಿಯ ತನಕ ಎಲ್ಲಂದರಲ್ಲಿ ಕಾಫಿ ಆಕ್ಚಮಿಸದ 
ಸ್ಸ ಳ ಕಾಲಗಳೇ ಇಲ್ಲ. 


CC-0. Jangamwadi Math Collection. Digitized by eGangotri 


4 `` ಬೆಟ್ಟದಿಂದ ಬಟ್ಟಲಿಗೆ 


ಕುಡಿಯುವ ಚಟವುಳ್ಳವರು ತಾವು ಕುಡಿಯುವ ಪಾನಿಯವನ್ನಷ್ಟೇ 
bises ಸ್ವಾಭಾವಿಕ. ಟೀಯನ್ನು ಕುರಿತಂ ವಿಲಿಯಂ ಯಾಆರ್‌ಟ್‌ 
ಸ್ಟನ್‌. ಹೇಳಿದ : "ಹಳಿಯಾದರೆ ಟೀ ಬೆಚ್ಚಗೆ ಮಾಡುತ್ತದೆ; ಬಿಸಿ 
ir a dm. ಗೆ ಮಾಡುತ್ತದೆ. ಮನಸ್ಸಿಗೆ ಮಂಕೆ ಕವಿದರೆ ಉತ್ಸಾಹ 
ವನ್ನುಂಟುಮಾಡುತ್ತ ದೆ ; ಉದ್ರೇಕವಾದರೆ ಶಾಂತಿಯನ್ನು ae ದೆ' 
ಎಂದು. ಆತ ಪ್ರಾಯಶಃ ಕಾಫಿಯನ್ನು ಕುಡಿದುನೋಡಃ:ವ ಭಾಗ್ಯ 
ದಿರಲಿಲ್ಲ. ಹಾಗೆ ಕುಡಿದಿದ್ದ ರೆ ಅದನ್ನು ಕುರಿತು ನಾ de 
ಆತ ಕೊಡಬಹುದಾಗಿದ್ದ “ಪ್ರ ಶಂಸಾಪತ್ರ ಮನೋಜ್ಞ ವಾಗಿರಬಹುದಿತ್ತಾ ! 
ಆದರೆ ಕೊಡದೆಹೋದರೆ ಏನಾಯಿತು ? ಕೋಟಿಕೋಟಿ ಶ್ರೀಸಾವರಾನ್ಯರಂ 
ಕೊಟ್ಟ ಪ್ರಶಸ್ತಿ ಗಳಿಗೆ ಇತಿಮಿತಿ ಇಲ್ಲವಷ್ಟೆ ! 
ಕಾಫಿ ಎಲ್ಲಾ ಕ್ಷೇತ್ರ ಗಳನ್ನೂ ಪ್ರಿಯವಾಗಿ, ಮೋಹಕವಾಗಿ ವಂಧಂರ 
ವಾಗಿ ಹಬ್ಬಿದೆ ತಬ್ಬಿ ಸದೆ. ಹಳ್ಳಿಯಿಂದ ' ದಿಳ್ಳಿ ಯಂತನಕ, ಮನೆಯಿಂದ ಮಠದ 
ವರೆಗೆ Sc ಇಲ್ಲದ 5 gow. ರೈ 3 "ನೇಗಿಲು ಹಿಡಿಯುವ ಮೊದಲಾ 
ಕಾಫಿ ಬೇಕು. ವಿದ್ಯಾ ವಂತರಿಗೆ ಲೇಖನಿ ಎತ್ತುವ ಮೊದಲು ಕಾಫಿ ಇಲ್ಲದೆ 
ಸಾಧ್ಯವಿಲ್ಲ. ಜವ್‌ ಆಚಾರ್ಯರಿಗೆ ಪೂಜೆ ಪುರಸ್ಕಾ ON, 
ಮಾಡುವ ಮೊದಲು ಕಾಫಿ ಸಿಕ್ಕದೆ ಹೋದರೆ ಮಾನಸಿಕ ಶಾಂತಿ ಇಲ್ಲ. 
ಚೋದ್ಯದ ಸಂಗತಿ ಎಂದರೆ, sd ತದವರಿಗೆ ಕಾಫಿ ಸೇವನೆಯಿಂದ 
ಉಪವಾಸ ಭಂಗವಾಗದಿರುವುದು | ಆಧುನಿಕ ರಾಜಕೀಯ ಉಪವಾಸಗಳ 
ಭೀಮಬಲವೆಂದರೆ ಕಾಫಿಯೇ ತಾನೆ. ಪಾರಲೌಕಿಕರಿಗೆ ಗಂಗಾಸ್ನಾನ ! ಲೌಕಿಕ 
ರಿಗೆ ಕಾಫಿಪಾನ | ಒಟ್ಟಿನಲ್ಲಿ ಬೆಟ್ಟದಿಂದ ಬಟ್ಟಿ ON ಇಳಿದುಬಂದ ಕಾಫಿ 
ಮಾನವರಿಗೆ ಜೀನ ನಪ್ಪದವಾದ ಅಮ್ಮ ತಪಾನೀಯವಾಗಿಬಿಟ್ಟ ದೆ. 


ಜಾತಾ 

1ಎಲಿಯಂ ಯಾಆರ್‌ಟ್‌ ಗ್ಲ್ಯಾಡ್‌ಸ್ಟನ್‌ (William Ewart Gladstone) 
(1809-1898) : ಇಂಗ್ಲೆಂಡಿನ ಹೆಸರಾಂತ ಪ್ರಧಾನಿ ಹಾಗೂ ರಾಜನೀತಿಜ್ಞ. ಈತ 
ನಾಲ್ಕು ಬಾರಿ ಇಂಗ್ಲೆಂಡಿನ ಪ್ರಧಾನಮಂತ್ರಿಯಾಗಿದ್ದ. ಈತನ ತಂದೆ ವರ್ತಕ 
ಹಾಗೂ ತೋಟದ ಮಾಲೀಕ. 


CC-0. Jangamwadi Math Collection. Digitized by eGangotri 


= 


2. ಕಾಫಿ ಮತ್ತು ಸಾಹಿತ್ಯ 


ಸಾಮಾನ್ಯನಲ್ಲಿಯೂ ಅಸಮಾನ್ಯ ಪ್ರತಿಭಾಪ ಕೈಚೋದನೆ ಮಾಡುವ 


. ಕಾಫಿ ಪ್ರತಿಭಾವಂತನಿಗೆ ಎಂತಹ ಪ್ರಚೋದನೆ ಮಾಡಲಿಕ್ಕಿಲ್ಲ! ಕಾಫಿಯರಿ 


ಮೇಲೆ ಕವಿತೆಗಳನ್ನು ಕಟ್ಟಿದರು ನಮ್ಮ ಕವಿಗಳು. ಕಾಫಿಯನ್ನು "ದೈವಿಕ 
ಪಾರನೀಯ'(Divine Drink) ಎಂದರು. ಅದನ್ನು ಸಿಂಹಾಸನದ ಮೇಲೇರಿಸಿ 
ಚಕ್ರವರ್ತಿಯ ಸ್ಥಾನಕೊಟ್ಟರು. ಕಾಫಿ ಭವನಗಳನ್ನು ಹೊಗಳಿ ಹಾಡಿದರು. 
ನಾಟಕಗಳಲ್ಲಿ ಪಾತ್ರಗಳ ಬಾಯಿಂದ ಕಾಫಿಯ ಮಹಿಮೆಯನ್ನು ನುಡಿಸಿದರು. 

ಆನೇಕ ಹೆಸರಾಂತ ಸಾಹಿತಿಗಳು ಮಾದಕಪಾನೀಯಗಳ ದಾಸರಾಗಿ 
ತಮ್ಮ ಪ್ರತಿಭಾಪ್ರದರ್ಶನಕ್ಕೆ ಭಂಗತಂದುಕೊಂಡಿದ್ದರಂ. ಆದರೆ ಕಾಫಿಯಂ 
ಪ್ರವೇಶವಾದನಂತರ ಮಾದಕವಸ್ತುಗಳನ್ನು ತೊರೆದು ಕಾಫಿಯನ್ನು ಕಂಡಿ 
ಯಲಾರಂಭಿಸಿ, ಅದರಿಂದ ದೇಹಕ್ಕೆ ಉತ್ಸಾಹವನ್ನೂ ಬುದ್ಧಿಗೆ ಪ್ರಚೋದನೆ 
ಯನ್ನೂ ಪಡೆದು, S60, ಕೃತಿಗಳನ್ನ್ನ ರಚಿಸಿದರಂ. ಸರ್‌ ಜೇಂಸ್‌ 
ಮ್ಯಾಕಿನ್‌ಟಾಷ್‌'* ಎಂಬ ಸಾ ಟ್‌ಲೆಂಡ್‌ ದೇಶದ ತತ್ವಶಾಸ್ತ್ರಜ್ಞ ಹಾಗೂ 
ರಾಜಕಾರಣಿಗೆ ಕಾಫಿಯ ಮೇಲೆ ಬಹಳ ಗೀಳು. ಆತ “ಮನುಷ್ಯನ ಪ್ರತಿಭೆ 
ಎಷ್ಟೆಂಬುದನ್ನು ನೋಡಬೇಕಾದರೆ ಅವನು ಎಷ್ಟು ಕಾಫಿ ಕುಡಿದಿದ್ದಾನೆ 
ಎಂದು ನೋಡಬೇಕು' ಎಂದು ಯಾವಾಗಲೂ ಹೇಳುತ್ತಿದ್ದನಂತೆ. 
ವಿಡಂಬನ ಸಾಹಿತ್ಯಕ್ಕೆ ಹೆಸರಾದ ವಾಲ್ತೇರ್‌* ಕಾಫಿ ಕುಡಿಯುವುದರಲ್ಲಿ 
ನಿಸ್ಸೀಮ. ದಿನಕ್ಕೆ ಐವತ್ತು ಲೋಟ ಕಾಫಿ ಕುಡಿಯುತ್ತಿದ್ದನಂತೆ | ಅದಕ್ಕೇ 





1 ಸರ್‌ ಜೇಂಸ್‌ ಮ್ಯಾಕಿನ್‌ಟಾಷ್‌ (Sir James Mackintosh) 
(1765-1 832) ಸ್ಕಾಟ್‌ಲೆಂಡ್‌ ದೇಶದ ಈತ ಹೆಸರಾಂತ Privy ಮಾಸ 
ಈತನ ಪಸಿದವಾದ ನ್ಯಾಯಶಾಸ್ತ್ರ ಗ್ರಂಥವೆಂದರೆ, “The Law of Nature 
and ks ಎಂಬ ವಿಷಯದ ಮೇಲೆ ಮಾಡಿದ ಭಾಷಣಗಳು. 1803ರಲ್ಲಿ 


- ಫೈಟ್‌ಹುಡ್‌ ಬಿರುದು ಪಡೆದನಂತರ ಬೊಂಬಾಯಿಗೆ ಬಂದು ಇಲ್ಲಿ "ರಿಕಾರ್ಡ್‌ರ್‌' 


ಮಬ ಹುದ್ದೆ ಯಲ್ಲಿದ್ದು 1811ರಲ್ಲಿ ಹಿಂದಿರುಗಿದನಂತೆ. 


3ವಾಲ್ತೇರ್‌ (Voltaire (1694-1778) Francois Marie Arovet 
ಎಂಬುವನಿಗೆ ಇದ್ದ ಕಾವ್ಯನಾಮ (pen name), ಫ್ರೆಂಚ್‌ ಲೇಖಕ ಹಾಗೂ ಕವಿ. 


CC-0. Jangamwadi Math Collection. Digitized by eGangotri 


6 ಬೆಟ್ಟದಿಂದ ಬಟ್ಟಲಿಗೆ 


ಆತನಿಗೆ "ಕಾಫಿ ಕುಡುಕರ ದೊರೆ' ಎಂಬ ಬಿರುದಿತ್ತಂತೆ, ಬಾಲ್‌ಜಾಕ್‌* 
ಎಂಬ ಬಹಂ ಹೆಸರಾಂತ ಫ್ರೆಂಚ್‌ ಕಾದಂಬರಿಕಾರ ಸಂಜೆ ಆರಂ ಗಂಟೆ 
ಮಲಗಿ, ರಾತ್ರಿ ಹನ್ನೆರಡು ಗಂಟೆಗೆ ಎದ್ದು ಆಮೇಲೆ ಹನ್ನೆರಡು ಗಂಟೆಗಳ 
ಕಾಲ ಕಾಫಿ ಕುಡಿಯುತ್ತಾ ಒಂದೇಸಮನೆ ಬರೆಯುತ್ತಿ ದ್ಲನಂತೆ ! ಪುಣ್ಯಾತ್ಮ 
ಎಷ್ಟು ಕಾಫಿ ಕುಡಿಯಂತ್ತಿದ ನೋ !! ಕಾಫಿ ಕುಡಿದು ಆದರ ಸುಖ 
ಅನುಭವಿಸಿದ ಆತನ ಬಾಯಿಂದಲೇ ಅದನ್ನು ಕುಡಿದರೆ ಉಂಟಾಗುವ 
ವಂಹತ್ತ ಪರಿಣಾವಂದ ವಣನನೆಯನ್ನು ಕೇಳಿ : “ಕಾಫಿ ಗಂಟಲಿನಿಂದ 
ಜಠರಕ್ಕೆ ಇಳಿದ ತಕ್ಷಣವೇ ಎಲ್ಲೆಲ್ಲಿಯೂ ಕೋಲಾಹಲ. ರಣರಂಗದಲ್ಲಿ 
ನೆರೆದ. ಮಹಾ ಸೇನಾಪಡೆಗಳು ಚಲಿಸಿದಂತೆ ಭಾವನೆಗಳ ಚಲಿಸ 
ಲಾರಂಭಿಸುತ್ತವೆ. ಯುದ್ಧ ನಡೆಯುತ್ತದೆ. ನೆನೆಸಿಕೊಂಡ ವಿಚಾರಗಳು 
ನಾಗಾಲೋಟದಿಂದ ಓಡಿಬರುತ್ತವೆ. ಗಾಳಿಗೆ ಬಾವುಟ ಹಾರುತ್ತಿರೆ, ಹೋಲಿಕೆ 
ಗಳ ಲಘು ಅಶ್ವಪಡೆ ಶತ್ರುಸೈನ್ಮದ ಮೇಲೆ ಬೀಳುವ ಗಭೀರ ಆಜ್ಞೆ 
ಯನ್ನಿ ಯುತ್ತದೆ ; Berea ಫಿರಂಗಿ d ಮದ್ದುಗುಂಡುಗಳ ಮಳೆಗರೆಯು 
ತ್ತದೆ ; ಚಮತ್ಕಾರದ ಹರಿತಬಾಣಗಳು ತಿರ್‌ರ್‌ ಎಂದು ಹೊರಡುಂತ್ರವೆ. 
ಉಪಮೆಗಳು ವಿಸುತ್ತವೆ. ಕಾಗದ ಮಸಿಯಿಂದ ತುಂಬಿಹೋಗುತ್ತದೆ. 
ಏಕೆಂದರೆ, ಹೋರಾಟದ ಆರಂಭವಾಗುವುದು ಮತ್ತು ಮುಗಿಯುವುದು 
ಕರಿ ನೀರಿನ ಭೋರ್‌ ಭೋರ್‌ ಮಳೆಯಿಂದ, ಯುದ್ಧದಲ್ಲಿ ಮದ್ದಿನ 
ಮಳೆಗರೆದಂತೆ.” 

, ಬಾಲ್‌ಜಾಕ್‌ನೇ ಅಲ್ಲ, ಇನ್ನೂ ಅನೇಕರು ಕಾಫಿಯ ವಂಹಿಮೇಯನ್ನೂ 
ಹೊಗಳಿ ತಣಿದಿದ್ದಾರೆ ; ಹಾಡಿ ಕುಣಿದಿದ್ದಾರೆ. ಹದಿನೇಳು ಮತ್ತು 
ಹದಿನೆಂಟನೆಯ ಶತಮಾನದ ಇಂಗ್ಲಿಷ್‌ ಬರೆಹಗಾರರು ಕಾಫಿಯಿಂದ ಬಹಳ 
ಪ್ರೇರಣೆ ಪಡೆದಿದ್ದಾರೆ. ಕಾಫಿ ಭವನಗಳನ್ನು ಅವರಂ sso, ಬರೆಹಗಳಲ್ಲಿ 
ಅವಂರವಾಗಿ ಮಾಡಿದ್ದಾರೆ. ಅನೇಕ ಸಂದರ್ಭಗಳಲ್ಲಿ ಕಾಫಿ ಭವನಗಳಿಂದ 
ಅವರೇ ಅಮರರಾಗಿದ್ದಾರೆ. 


1 ಬಾಲ್‌ಜಾಕ್‌ Honor (De Balzac: - 1799-1850) ; ಈತ 
ಬರೆದ ಗ್ರಂಥ “Treatise on Modern Stimulants’ ಎಂದು, 


CC-0. Jangamwadi Math Collection. Digitized by eGangotri 


ಕಾಫಿ ಮತ್ತು ಸಾಹಿತ್ಯ 7 


ಆಧುನಿಕ ಪತ್ರಿಕೋದ್ಯಮ 1709 ರ ಏಪ್ರಿಲ್‌ 22 ನೆಯ sedo 
ಪ್ರಕಟವಾದ 'ಟ್ಯಾಟ್ಲಿರ್‌' (Tatler) ಎಂಬ ಪತ್ರಿಕೆಯಿಂದ ಆರಂಭವಾಗಂ 
ತ್ತದೆ. ಇದರ ಸಂಪಾದಕ ಸರ್‌ ರಿಚರ್ಡ್‌ ಸ್ಟೀಲ್‌ (Sir Richard Steele : 
1672-1729). ಈತ ಐರ್ಲೆಂಡ್‌ ದೇಶದ ನಾಟಕಕಾರ ಹಾಗೂ ಪ್ರಬಂಧ 
ಕಾರ. ಈತನು ತನ್ನ ಬರೆಹಗಳಿಗೆ ಸ್ಫೂರ್ತಿ ಪಡೆದದ್ದೂ ಕಾಫಿ ಭವನದಿಂದ. 
ಜರ್ಮನಿಯ ಹೆಸರಾಂತ ಆಧ್ಯಾತ್ಮಶಾಸ್ತ್ರಜ್ಞ ಇಮಾನ್ಮೂಅಲ್‌ ಕಾಂಟ್‌ 
(Immanuel Kant : 1724-1804)ನಿಗೆ ತನ್ನ ಇಳಿವಯಸ್ಸಿನಲ್ಲಿಯೂ 
ಕಾಫಿಯ ಬಗ್ಗೆ ತುಂಬಾ ಗೀಳು ಇತ್ತಂತೆ. ಹಾಗಿಲ್ಲದಿದ್ದರೆ ಅವನು 
ಆಧ್ಯಾತ್ಮಲೋಕಕ್ಕೇರುವ ಮಹಾ ಸಾಹಸಮಾಡಲು ಸಾಧ್ಯವಿರಲಿಲ್ಲ ಅನ್ನಿ | 
ಕಾಫಿಸಾಹಿತ್ಯ ಬಿಚ್ಚುನುಡಿ ಮತ್ತು ದಂತಕಥೆಗಳಿಂದ ತುಂಬಿದೆ. 
ಲಾ ರಾಕ್‌ (La Raque) ಎಂಬುವನು ಕಾಫಿಯನ್ನು "ಪರಿಮಳದ ರಾಜ' 
(King of Perfume) ಎಂದು ಕರೆದ. "ಅದಕ್ಕೆ, ಒಂದಿಷ್ಟು ವನಿಲಸಾರ 
(vanilla)ಸೇರಿಸಿದರಂತೂ ಆ ಪರಿಮಳ ಹೇಳತೀರದಂ ಎಂದೂ ಹೊಗಳಿದ! 
ಐಸಿಡ್‌ ಬೂರ್‌ಡಾನ್‌ (Isid Bourdon) ಎಂಬುವನು ಹೇಳುತ್ತಾನೆ-'ಕಾಫಿ 
ಯನ್ನೂ ಪತ್ತೆಹೆಚ್ಚಿದ್ದು ಮಾಯಾಲೋಕವನ್ನು ಎಸ್ತರಿಸಿದಂತಾಯ್ತು ; ಆಸೆಗೆ 
ಊರಂಗೋಲು ಕೊಟ್ಟಂತಾಯಡ್ತಿ' ಎಂದು. 
ಜಾರ್ಡಿನ್‌ ಎಂಬುವನು! "ವೆಸ್ಟ್‌ಇಂಡೀಸಿನ ಆಂತಿಲೆ ಎಂಬ ದ್ವೀಪ 
ಸಮುದಾಯದಲ್ಲಿ ಮದಂವೆಯ ಕಾಲದಲ್ಲಿ ಕಿತ್ತಳೆಹೂವಿಗೆ ಬದಲು ಕಾಫಿ 
ಹೂವಿನ ರೆಂಬೆ ಹಿಡಿದುಕೊಳ್ಳುತ್ತಾರೆ. ಯಾವಳಾದರೂ ಒಬ್ಬ ರಂಭೆ 
ಮದಂವೆಯಾಗದಿದ್ದರೆ ಅವಳಿಗೆ ಕಾಫಿ ರೆಂಬೆ ಹಿಡಿಯುವ ಭಾಗ್ಯ ಒದಗಲಿಲ್ಲ 
ಎಂದಂ ಹೇಳುತ್ತಾರೆ' ಎಂದಿದ್ದಾನೆ. ' 
ಫಾಂತೆನೇಲ್‌ (Fontenelle : 1657-1757) ಎಂಬ ಫೆ ಲಂಚ್‌ 
ಬರಹಗಾರನಿಗೆ ಯಾರೋ "ಕಾಫಿ ಕಂಡಿಯಂವುದು ಮಂದ ವಿಷದಂತೆ' ಎಂದಾಗ 
ಆತ ಹೇಳಿದನಂತೆ, "ಇರಬೇಕು | ಏಕೆಂದರೆ, ನಾನಂ ಕಳೆದ ಎಂಬತ್ತೈದು 
1 ಜಾರ್ಡಿನ್‌ (Sir Robert Jordin 1825-1905) : ಈಸ್ಟ್‌ 
ಇಂಡಿಯಾ ಕಂಪೆನಿಯ ವರ್ತಕ. ಜೂಜಿನ ಕುದುರೆಗಳ ಮಾಲೀಕ ಹಾಗೂ ಭೂವಕಾಲೀಕ, 


CC-0. Jangamwadi Math Collection. Digitized by eGangotri 


8 | ಬೆಟ್ಟದಿಂದ ಬಟ್ಟಲಿಗೆ 


ವರ್ಷಗಳಿಂದ ಕಾಫಿ ಕುಡಿಯುತ್ತಿದ್ದೇನೆ. ಇನ್ನೂ ನಾನು ಸತ್ತಿಲ್ಲ !' ಎಂದು. 
ಫಾಂತೆನೇಲ್‌ ಶತಾಯಃಷಿಯಾಗಿ ಬಾಳಿದ. ಆ ವಯಸ್ಸಿನಲ್ಲಿಯೂ ಆತ 
ಖುಷಿಯರಾಗಿರುತ್ತಿದ್ದ . ಶಾಫಿ ಕುಡಿದಂಕೊಂಡು. ಒಂದು ದಿನ ಅವನಿಗಿಂತ 
ಹಲವು ವರ್ಷ ಕಡಮೆ ವಯಸ್ಸಿನ ವಉದೂಕಿಯೊಬ್ಬಳು ಅದು ಇದು ಮಾತ 
ನಾಡುತ್ತಾ, “ಯಜಮಾನರೇ, ನೀವು. ನಾನೂ ಇಲ್ಲೇ ಬಹಳ ಕಾಲ ಇದ್ದು c 
ಬಿಟ್ಟೆವಲ್ಲ. ಸಾವಣ್ಣ ನಮ್ಮನ್ನು ಮರೆತುಬಿಟ್ಟನೋ ಏನೋ !” ಎಂದಳು. 
ಆಗ ಫಾಂತೆನೇಲ್‌ ಪಿಸಂಮಾತಿನಲ್ಲಿ, "ಸ್‌ಸ್‌ಸ್ಟ್‌..! Boon ಮಾತಾಡು. 
ಮರೆತದ್ದು ಒಳ್ಳೆ ಫೀದಾಯ್ತುಬಿಡಂ. ಅವನಿಗೆ ನಮ್ಮ ವಿಷಯ ಜ್ಞಾಪಿಸಬೇಡ” 

ಕಾಫಿ ಎಂದರೆ ಹೇಗಿರಬೇಕು ಎಂಬಂದನ್ನು ಫ್ರೆಂಚ್‌ ರಾಜ್ಯ 
ಭಾರಕಂಶಲನೂ ವಾಕ್ಚತುರನೂ ಆದ ರಾಜಕುಮಾರರ ಟೇಲಿರ್ಯಾಂಡ್‌ 
(Prince Talleyrand 1754-1838)ಹೇಳಿದ್ದಾ ನೆ, "ಆದು ಭೂತದಷ್ಟು 
ಕಪ್ಪಗಿರಬೇಕು ; ನರಕದಷ್ಟು ಬಿಸಿಯಿರಬೇಕು ; ಮತ್ತು ಪ್ರೇಮದಷ್ಟು 
ವಂಧುರವಾಗಿರಬೇಕು' ಎಂದಂ. 

ಕಾಫಿ ಕುಡಿಯುವುದರಲ್ಲಿ ಜರ್ಮನಿಯ ಬಿಸ್ಮಾರ್ಕನಿಗೆ (Bismark : 
1815-1898) ದೊಡ್ಡ ಸ್ಥಾನ ಕೊಡಬೇಕು. ಆವನಿಗೆ ಅಪ್ಪಟ ಕಾಫಿಯ 
ಬೇಕು. ಒಮ್ಮೆ ಆತ ಫ್ರಾನ್ಸ್‌ ದೇಶದಲ್ಲಿ Be RS ಸೇನೆಯೊಡನೆ ಇರು 
ವಾಗ ಒಂದು ದಿನ ಹಳೆಯ ಸತ್ರವೊಂದನ್ನ ಪ್ರವೇಶಿಸಿ ಅದರ ಒಡೆಯನನ್ನಿ 
ಕೇಳಿದ "ಚಿಕೊರಿ ಇದೆಯೇ ?' ಎಂದು. ಆ ಸತ್ರದೊಡೆಯ "ಇದೆ' ಎಂದ. 
ಆಗ ಭಿಸ್ಮಾರ್ಕ್‌ "ಸರಿ, ಹಾಗಿದ್ದರೆ ನಿಮ್ಮ ಲ್ಲಿರುವುದನ್ನೆಲ್ಲಾ ಕೊಡಿ' ಎಂದು 
ಕೇಳಲು ಸತ್ರದವ ಒಂದಂ ಡಬ್ಬದ ತುಂಬ ಇದ್ದ ಚಿಕೊರಿ ತಂದುಕೊಟ್ಟ. 
REL Sod ಇರೋದು! ಇದಕ್ಕಿಂತ ಹೆಚ್ಚಿಲ್ಲ ಎಂದು ನಿಮಗೆ ಖಚಿತತಾನೆ?' 
"ಇಷ್ಟೇ, ಪ್ರಭು, ಒಂದು ಕಾಳನ್ನೂ ನಾನು ಇಟ್ಟುಕೊಂಡಿಲ್ಲ.” ಚಿಕೊರಿ 
ತುಂಬಿದ ಡಬ್ಬವನ್ನು ತನ್ನ ಬಳಿ ಇಟ್ಪುಕೊಂಡಂ ಬಿಸ್ಮಾರ್ಕ್‌, "ಹಾಗಿದ್ದರೆ 
ನೆನಗೊಂದಂ ಲೋಟ ಕಾಫಿ ಮಾಡಿಕೊಂಡು ಬನ್ನಿ' ಎಂದ! 

ಹದಿನೈದನೆಯ ಲೂಯಿ ದೊರೆಗೆ (Louis XV : 1710-1774) 
ಕಾಫಿ Devo ಎಷ್ಟು ಹಿಡಿದಿತ್ತೆಂದರೆ ಆತ ತನ್ನ ಕಾಫಿಯನದ್ದಿ ತಾನೇ ಮಾಡಿ 


CC-0. Jangamwadi Math Collection. Digitized by eGangotri 


ಕಾಫಿ ಮತ್ತು ಸಾಹಿತ್ಯ 9 


ಕೊಳ್ಳುತ್ತಿದ್ದನಂತೆ. ಅವನೇ. ಏಕೆ, ನಮ್ಮಲ್ಲಿಯೂ ಅನೇಕರು ತಿಂಗಳಿಗೆ 
ಎರಡಂ ಮೂರು ದಿನ ತಮ್ಮಾ ಕಾಫಿಯನ್ನು ತಾವೇ ಮಾಡಿಕೊಳ್ಳುತ್ತಾರೆ. 
ಆದರೆ ಅದರ ರುಚಿ ಹೇಗಿರುತ್ತೆಂಬುದು`ಅದನ್ನು ಕುಡಿದವರಿಗೇ ಗೊತ್ತು ! 

ಫ್ರೆಂಚ್‌ ತತ್ವಶಾಸ್ತ್ರಜ್ಞ ರೂಸೊ (Rousseau : 1712-1778) 
: ಕಾಫಿ ಹಂರಿಯುವ ವಾಸನೆಗೆ ಎಷ್ಟು ಮಾರುಹೋಗಿದ್ದನೆಂದರೆ, ಅಕ್ಕಪಕ್ಕದ 
ಮನೆಗಳಲ್ಲಿ ಕಾಫಿ ಹುರಿಯುತ್ತಿದ್ದರೆ ಆತ ತನ್ನ ಮನೆಯ ಬಾಗಿಲು ಕಿಟಕಿ 
ಗಳನ್ನೆಲ್ಲಾ ತೆರೆ ಕುಳಿತುಕೊಳ್ಳುತ್ತಿದ್ದ-ಕಾಫಿಯ ಪರಿಮಳವನ್ನು 
ಆಸ್ವಾದಿಸಲು. ಜಿನೀವಾದ ಈ ತತ್ವಶಾಸ್ತ್ರಜ್ಞ ಕಾಫಿಗೆ ಎಷ್ಟು ದಾಸನಾಗಿ 
ಬಿಟ್ಟಿದ್ದನೆಂದರೆ, ಆತ ಸಾವನ್ನು ಒಂದರ ಸ್ವಲ್ಪದರಲ್ಲಿ ತಪ್ಪಿಸಿಕೊಂಡನಂತೆ- 
ಕೈಯಲ್ಲಿ ಒಂದು ಲೋಟ ಕಾಫಿ ಹಿಡಿದುಕೊಂಡು. 

ಕಾಫಿಯ ಮೇಲೆ ಎಷ್ಟೊಂದು ಕವನಗಳು, ಪ್ರಬಂಧಗಳು, ಪತ್ರಿಕಾ 
ಲೇಖನಗಳು, ಗ್ರಂಥಗಳು, ಚರಿತ್ರೆಗಳು ! ಕಾಫಿಯನ್ನೂ ಫ್ರೆಂಚರ ಅಂತರ 
ರಾಷ್ಟ್ರೀಯ ಮಟ್ಟಕ್ಕೇರಿಸಿಬಿಟ್ಟರಿ. ಇಂಗ್ಲಿಷರೂ ಇಟಾಲಿಯನರೂ 
ಹಾಗೆಯೇ ಮಾಡಿದರು, ವಕಾನವಯಂತ್ರಕ್ಕೆ ಅತ್ಯುತ್ತಮವಾದ ಕೀಲೆಣ್ಣೆ 
ಕಾಫಿ. ಅಷ್ಟೇ ಅಲ್ಲ, ಕಾಫಿ ರಾಷ್ಟ್ರದ ಜೀವನದಲ್ಲಿ ರಾಷ್ಟ್ರೀಯ ಧಕ್ಕೆಯನ್ನು 
ತಗ್ಗಿಸುವ ಉಪಕರಣ (natural shock absorber) ಇದ್ದಂತೆ ಎಂದೊಬ್ಬ 
ಹೇಳಿದರೆ, ಇನ್ನೊಬ್ಬ ಆದರ ಕೆಲಸ ಇನ್ನೂ ಮಹತ್ವದ್ದು ಎಂದು ಹೇಳಂ 
ತ್ತಾನೆ. ಬಾಳು ಬೇಸರವಾದಾಗ ಬಾಳಿಗೆ ಸಮಾಧಾನ ನೀಡುವುದು ಕಾಫಿ ; 
ಹೊಸ ಚೇತನವನ್ನು ಮೂಡಿಸುವುದು ಕಾಫಿ. 

ಕಾಫಿ ಮತ್ತು ಅದರ ಸೇವನೆಯನ್ನು ಚಿತ್ರ, ರೇಖಾಚಿತ್ರ, ಶಿಲ್ಪ, 
ವ್ಯಂಗ್ಯಚಿತ್ರ, ಶಿಲಾಮುದ್ರಣ ಮತ್ತು ಸಂಗೀತದಲ್ಲಿ ಬರೆದಿದ್ದಾರೆ, ಕೊರೆದಿ 
ದ್ದಾರೆ ಮತ್ತಿ ಹಾಡಿದ್ದಾರೆ. ಮಹಾಕಾವ್ಯಗಳಲ್ಲಿ ಕಾಫಿಗೆ ಗೌರವ ಸಂದಿದೆ, 
ಪ್ರಪಂಚದ ಇತಿಹಾಸದ ವಿವಿಧ ಕಾಲಗಳಲ್ಲಿ ಕಾಫಿಯನ್ನು ಬಡಿಸುವ ಮತ್ತು 
ಕುಡಿಯುವ ಬಟ್ಟಲುಗಳಿಗೆ ಕುಂಬಾರರೂ ಚಿನಿವಾರರೂ ಮಾಡಿದ ಚಿತ್ರಾ 
ಲಂಕಾರಗಳಿಗೆ ಮಿತಿಯಿಲ್ಲ. ಇದು ಕಲಾ ಜಗತ್ತಿಗೆ ಕಾಫಿ ಕೊಟ್ಟ ಕಾಣಿಕೆ. 
ನೆಪೋಲಿಯನನಿಗೂ ಒಬ್ಬ ಪಾದ್ರಿಗೂ ಆದ ಒಂದು ಸಂಭಾಷಣೆ dou BO 
. ಶಾಶ್ಚತಗೊಳಿಸಲ್ಪಟ್ಟಿದೆ. ಆತ ತನ್ನ ದಂಡಯಾತ್ರೆಯ ವೇಳೆ (1814) 


CC-0. Jangamwadi Math Collection. Digitized by eGangotri 


10 — : ಬೆಟ್ಟದಿಂದ ಬಟ್ಟಲಿಗೆ 
ಯಾರಿಗೂ ಗೊತ್ತಿಲ್ಲದ್ದಂತೆ ಒಂದು ಹಳ್ಳಿಯ ಇಗರ್ಜಿಯ ಬಳಿಗೆ - ಹೋದ. 


ಅಲ್ಲಿಯ ಪಾದ್ರಿ "ಕಾಫಿ ಹುರಿಯುತ್ತ ಕುಳಿತಿದ್ದ. ಚಕ್ರವರ್ತಿ "ಪಾದ್ರಿ 
ಯವರೇ. ನೀವೇನು ಮಾಡುತ್ತಿದ್ದೀರಿ ?' ಎಂದು ಕೇಳಿದ. ಆ ಪಾದ್ರಿ, 
“ಸ್ವಾವಿಂ, ನೀವು ಮಾಡುವುದನ್ನೇ ನಾನೂ ಮಾಡುತ್ತಿರುವುದು ; ನೆಲಸಂ 
ನಾಡಿನ ಸೌದೆ ಉರಿಸುತ್ತಿದ್ದೇನೆ (burning the colonial fodder)’ 
ಎಂದಂಬಿಟ್ಟ. ಹೆಸರಾಂತ ಕಲ್ಲಚ್ಚುಗಾರನೊಬ್ಬ ಈ ಪ್ರಸಂಗವನ್ನು 
ಚೆನ್ನಾಗಿ ಕೊರೆದಿದ್ದಾನೆ. | 

ಮೊನ್ನೆಮೊನ್ನೆಯ ಮತ್ತೊಂದು ಅಪರೂಪದ ಸುದ್ದಿ. ನಾವು 
ಬಗೆಬಗೆಯ ಸ್ನಾನಗಳನ್ನು ಕೇಳಿದ್ದೇವೆ  ಮಾಡಿರಂವುದಂ ಬರಿ ಬಿಸಿನೀರಿನ 
ಸ್ನಾನವಾದರೂ. ಆದರೆ ಕಾಫಿಯ ಸ್ನಾನ ಕೇಳಿದ್ದೀರಾ ? ಇಲ್ಲ. ಆಡರೆ 
' ಬೇರೊಂದು ಕಡೆ ಇರುವ ಚಿತ್ರ ನೋಡಿ ಆಂತಹ ಸ್ನಾನವೂ ಇದೆ ಎಂದು 
ಖಚಿತಮಾಡಿಕೊಳ್ಳಿ. ಮೂವರಂ ಜಪಾನ್‌ ಸುಂದರಿಯರು ಸುರಸುಂದರಿ 
ಯರಾಗಲು ಕಾಫಿ ಸ್ನಾನ ಮಾಡುತ್ತಿದ್ದಾರೆ. 18 ಅಡಿ ವ್ಮಾಸ, 6 ಆಡಿ 
ಆಳವುಳ್ಳ ತೊಟ್ಟಿಯಲ್ಲಿ 13 ರ್ಟ ಕಾಫಿ ಪುಡಿ ತುಂಬಿ ಅದರಲ್ಲಿ ಮೈಮುಳಂ 
ಗಿಸಿ ಮೈಮರೆತಿದ್ದಾರೆ. ಎಲ್ಲದರಲ್ಲೂ ಬುದ್ಧಿ ವಂತರಾದ ಜಪಾನಿಯರ ಡಾ. 
ಹಿರೋವಿಷಿಮತ್ಸೂಯಿ ಎಂಬುವನು ಈ ಸ್ನಾನದ ವಿಧಾನ ಕಂಡುಹಿಡಿದಿ 
ದ್ದಾನೆ. ಕಾಫಿಪುಡಿಯನ್ನು 60 ಡಿಗ್ರಿಯಷ್ಟು ಹಿತವಾಗಿ ಬಿಸಿ ವಣಡಿದರೆ 
ಅದರಲ್ಲಿರುವ ವಿಟಮಿನುಗಳೂ ಹಾರ್ಮೋನುಗಳೂ ಸ್ನಾನಮಾಡುವವರ 
ದೇಹವನ್ನು ಪ್ರವೇಶಿಸಿ ಚೇತನವನ್ನೂ ಸೌಂದರ್ಯವನ್ನೂ ನೀಡುತ್ತವೆ 
ಯಂತೆ. ಇಪ್ಪತ್ತು ನಿಮಿಷದ ಈ ಕಾಯಕಲ್ಪಕ್ಕೆ ಕೇವಲ 30 ರೂಪಾಯಿ. 
ನಮ್ಮ ಬೆಂಗಳೂರಿನ ಐಭೋಗದ ಹೋಟೆಲುಗಳೇಕೆ ಇದನ್ನು ಅನುಸರಿಸ 
ಬಾರದು ? ಆದರೆ ಅವರು ಅಪ್ಪಟ ಕಾಫಿಪುಡಿ ಉಪಯೋಗಿಸಬೇಕು. 
ಆಗಲೇ ಉಪಯೋಗಿಸಿ ಬಿಸಾಡಬೇಕಾದ ಪುಡಿಯನ್ನಲ್ಲ ! 

ಇದಂ ಬೆಟ್ಟದಿಂದ ಬಟ್ಟಲಿಗೆ ಇಳಿದುಬಂದ ಕಾಫಿಯ ಮಹಿಮೆ. 
ಆದರೆ ಕಾಫಿ ಕುಡಿಯಂವ ಬಹಳ ಜನರಿಗೆ "ಇದರ ಮೂಲವೇ ಗೊತ್ತಿಲ್ಲ. 
ಇದು ಎಲ್ಲಿ ಆರಂಭವಾಯಿತು, ಎಂತು ಹಬ್ಬಿತು, ಹೇಗೆ ಬೆಳೆಯುತ್ತದೆ, 
ಎಲ್ಲಿ ಬೆಳೆಯಂತ್ರದೆ, ವಂರವೇ ಗಿಢವೇ ಬಳ್ಳಿಯೇ, ಎತ್ತರವೇ ಕುಳ್ಳೇ, 


CC-0. Jangamwadi Math Collection. Digitized by eGangotri 


ಕಾಫಿ ಮತ್ತು ಸಾಹಿತ್ಯ 11 | 


ಹಣ್ಣೇ ಕಾಯೇ — ಇವೇ ಮೊದಲಾದ ವಿಷಯಗಳು ಅನೇಕರಿಗೆ ತಿಳಿದಿರು 
ವುದಿಲ್ಲ. ಇತ್ತೀಚಿನ ಒಂದಂ ಪ್ರಸಂಗ. ಬಂಗಾಳದಲ್ಲಿ ಒಬ್ಬ ಅಂಗಡಿಗೆ 
ಹೋಗಿ ಉಂಡೆ ಅಡಕೆಯನ್ನು ಕಾಫಿ ಬೀಜ ಎಂದು ಭಾವಿಸಿ, "ಕಾಫಿ ಬೀಜ 
ಕೊಡಿ' ಎಂದು ಕೇಳಿದನಂತೆ ! ಕಾಫಿ ಮತ್ತು ಟೀ ಹೇಗೆ ದೊರೆಯುತ್ತವೆ 
ಎಂದು ಒಬ್ಬನನ್ನು ಕೇಳಿದಾಗ ಆತ, 'ಕಾಫಿಗಿಡದ ಎಲೆಯಿಂದ ಟೀ, ಬೀಜ 
ದಿಂದ sae” ಎಂದನಂತೆ ! 

ಈ ರೀತಿಯ ಅಜ್ಞಾನ ಹಳ್ಳಿಗರಿಗಿಂತ ಪಟ್ಟಣಿಗರಲ್ಲಿ ಹೆಚ್ಚು 
ಎಂದರೆ ಆಶ್ಚರ್ಯಪಡಬೇಕಾಗಿಲ್ಲ. ಕಾಫಿ ಕುಡಿಯವ ಜನ ಅದರ ವಕೂಲ 
ತಿಳಿದುಕೊಳ್ಳದೆಹೋದರೆ ಉಂಡಮನೆಗೆ ಎರಡು ಬಗೆದಂತಾಗಲಿಕ್ಕಿಲ್ಲವೇ? 

"ನದಿ ಮೂಲ, ಖುಷಿ ಮೂಲ ನೋಡಬಾರದು' ಎಂಬ ಮಾತಿದೆ. 
ಏಕೆಂದರೆ, ವೂಲ ನೋಡಿದಲ್ಲಿ ನದಿಯ ಅಥವಾ ಖುಷಿಯ ಬಗ್ಗೆ ನಮ್ಮ € 
ಗೌರವ ಕಡವೆಂಯಾಗಬಹುದು. ಆದರೆ, ನಮ್ಮ ಕಾಫಿಯ ಮೂಲ 
ಹಾಗಲ್ಲ. ಅದರ ಮೂಲದ ಕಥೆ ತಿಳಿದರೆ ಆದರ ಕುರಿತಂ ಪ್ರೀತಿ ಮತ್ತು 
ಆದರ ಹೆಚ್ಚುವುದರಲ್ಲಿ ಸಂದೇಹವಿಲ್ಲ. | 


CC-0. Jangamwadi Math Collection. Digitized by eGangotri 1 


3. ಕಾಫಿಯ ಆದಿ ಹಾಗೂ ಅದರ ಉಪಯೋಗ 


ಪ್ರಪಂಚದಲ್ಲಿ ಸಸ್ಯ ಸೃಷ್ಟಿಯಾದಾಗ ಕಾಫಿಗಿಡದ ಸೃಷ್ಟಿಯೂ ಆಗಿರ 
ಬೇಕು. ಅದಂ ಕೊಟ್ಟ ಫಲವನ್ನು ಪಕ್ಷಿಗಳೂ ಮನುಷ್ಯರೂ ಬಹಳ ಹಿಂದೆಯೇ 
ಒಂದಲ್ಲ ಒಂದು ರೀತಿಯಲ್ಲಿ ಉಪಯೋಗಿಸುತ್ತಾ ಬಂದಿರಬೇಕು. ಒಂದೊಂದು 
ರೀತಿಯ ಉಪಯೋಗ, ಒಂದೊಂದು ತರಹ ರುಚಿ, ಒಂದೊಂದು ತರಹ 
ಅನುಕೂಲಗಳನ್ನು . ಒದಗಿಸಿರಬೇಕಿ. ಅದನ್ನ, ಉಪಯೋಗಿಸುವ ರೀತಿ 
ಕ್ರಮವಾಗಿ ಬದಲಾಗುತ್ತಾ ಬಂದು ಈಗ ಒಂದಂ ರೀತಿ ಇದೆ. ಆದರೂ 
ನಮ್ಮಲ್ಲಿಯ ರೀತಿಯೇ ಬೇರೆ ಕಡೆಯೂ ಇದೆ ಎನ್ನುವಂತಿಲ್ಲ. ನಾವು 
. ಹಾಲು ಸಕ್ಕರೆ ಹಾಕದೆ ಕಾಫಿ ಕುಡಿಯಂವುದೇ ಇಲ್ಲ. ಆದರೆ ಫ್ರಾನ್ಸಿನಲ್ಲಿ 
ಹಾಲು ಹಾಕದೆ "ಕರಿ ಕಾಫಿ' 'ಕುಡಿಯಂತ್ತಾರೆ. ಅಮೇರಿಕಾದಲ್ಲಿ ಕಾಫಿಗೆ 
ಹಿಮಗಡ್ಡೆ ಹಾಕಿ ಹಿಮತಣ್ಣಗಿನ ಕಾಫಿ ಕಂಡಿಯಂತ್ತಾರೆ. ಆದರೆ ನಮಗೆ 
ಅದು ಸಂಡುಬಿಸಿಯಾಗಿದ್ದರೇ ರುಚಿ. 

ಮಾನವನ ಉದಯವಾದಂದಿನಿಂದ ಕಾಫಿ ಇದ್ದರೂ ಆದರ ಬಗ್ಗೆ 
ನಮಗೆ ಸಿಕ್ಕುವ ಸುದ್ದಿ ತೀರ ಇತ್ತೀಚಿನದು. ಪೂರ್ವದ ಗ್ರೀಕ್‌ ಮತ್ತು 
ರೋಮನ್‌ ಗ್ರಂಥಗಳಲ್ಲಿ ಕಾಫಿಯ ವಿಷಯ ಕಂಡುಬರುವುದಿಲ್ಲವಂತೆ. ಇದರ 
ಹೆಸರು ಪ್ರಾಚೀನಕಾಲದ ಇತಿಹಾಸದಲ್ಲಿ ಎಲ್ಲಿಯೂ ದೊರೆಯುವುದಿಲ್ಲ 
ವಂತೆ. ಆದರೆ ಹೋಮರನ 'ಒಡಿಸ್ಸಿ'ಯಲ್ಲಿ ಹೇಳಿದಂತೆ Ap Dora 
ದೊರೆ ಮೆನೆಲಾಸನ ಮಡದಿ ತ್ರಿಪುರಸುಂದರಿ ಹೆಲೆನಳನ್ನು ಪಾರಿಸ್‌* dot 
ವನು ಟ್ರಾಯ್‌ಗೆ ಹೊತ್ತುಕೊಂಡಂುಹೋದ ಸಂದರ್ಭದಲ್ಲಿ ತನ್ನ ದುಃಖ 

In sor : ಪೆಲೆಪೊನ್ನೇಸನ್‌ ಎಂಬಲ್ಲಿದ್ದ ಲಕೋನಿಯಾದ ಪುರಾತನ ರಾಜಧಾನಿ. 

3 ಫಾರಿಸ್‌ : ಟ್ರಾಯ್‌ ದೊರೆ ಪ್ರಿಯಂ ಎಂಬುವನ ಮಗ. ಹುಟ್ಟಿದ ಗಳಿಗೆ 
ಚಿನ್ನಾಗಿಲ್ಲವೆಂದು ಮಗುವನ್ನು ಬಿಸಾಡಿದರು. ಆದರೆ ಕಾಡುಕುರುಬರು ಮಗುವನು 
ಬದುಕಿಸಿ ಸಾಕಿ ಸಲಹಿದರು. ಭವಿಷ್ಯ ನಿಜವಾಯಿತು. ಹೆಲೆನಳನ್ನು ಕದ್ದುತಂದ ಕಾರಣ 
ಟ್ರಾಯ್‌ ನಾಶವಾಯಿತು ; ಪಾರಿಸನೂ ಹತನಾದ, 


CC-0. Jangamwadi Math Collection. Digitized by eGangotri 


Pr- 


ಕಾಫಿಯ ಆದಿ ಹಾಗೂ ಅದರ ಉಪಯೋಗ 3 


ಶಮನಕ್ಕಾಗಿ ಈಜಿಪ್ಟಿನಿಂದ ಆಕೆಗೆ ತರಿಸಿಕೊಟ್ಟ "ನೆಪೆಂತೇ” (nepenthe) 


> ನೀರೆ ಅಲ್ಲವೆಂಬ 
“ಎಂಬುದು ಮದ್ಯದೊಡನೆ ಬೆರೆಸಿದ ಕಾಫಿಯಲ್ಲದೆ ಬೇರೆ ಅಲ್ಲ 


ಅಭಿಪ್ರಾಯವಿದೆ. ಹಳೆಯ ಸುರ್ವಾತೆಯಲ್ಲಿ (Old Testament) ಒಂದಂ 
ಕಥೆಯಿದೆ. ನಬಲನ (Nabal) ಹೆಂಡತಿಯಾದ ಅ್ಯಬಿಗೇಲ್‌ (Abigail) 
ಹೊಸದಾಗಿ ಪ್ರಾಧಾನ್ಯತೆ ಪಡೆಯುತ್ತಿದ್ದ ಡೇವಿಡ್‌ ರಾಜನ ಬಳಿಗೆ ಹುರಿದ 
ಕಾಫಿ ಬೀಜಗಳನ್ನು ಒಯತ್ನಿಳೆಂದೂ, ಅವುಗಳ ಸಹಾಯದಿಂದ ನಬಲನಿಗೂ 
ಡೇವಿಡನಿಗೂ ಸಂಧಿಮಾಡಿಸಿದ್ದಲ್ಲದೆ, ನಬಲ ಸತ್ತಮೇಲೆ ಡೇವಿಡನ 
ಅನೇಕಾನೇಕ ಹೆಂಡತಿಯರಲ್ಲಿ ತಾನೂ ಒಬ್ಬಳಾಗುವಂತೆ ಮಾಡಿಕೊಂಡಳೆಂದೂ 
ತಿಳಿದುಬರುತ್ತದೆ. ಸುವಾರ್ತೆಯ ಆರಂಭದ ಅಧ್ಯಾಯದಲ್ಲಿ ಬರುವ *ಕೆಂಪು 
ಪಾನೀಯ' ಎಂದರೆ ಕಾಫಿ ಎಂದು ಕೆಲವರೂ, "ಅಲ್ಲ' ಎಂದು ಮತ್ತೆ ಕೆಲವರೂ 
ಹೇಳುತ್ತಾರೆ.ಕೊರಾನಿನಲ್ಲಿ ಕಾಫಿಯ ಕುರಿತು ಒಂದರಿ ಮಾತಿದೆ : "ಅವರಿಗೆ 
ಸೊಗಸಾದ ಪಾನೀಯವನ್ನು ಕೊಡಲಾಗುವುದು. ಆದಕ್ಕೆ ಮುದ್ರೆಯಿದೆ. 
ಆ ಮುದ್ರೆ ಕಸ್ತೂರಿಯದು.' ಇಲ್ಲಿ ಹೇಳುವ ಕಸ್ತೂರಿಮುದ್ರೆ ಕಾಫಿ 
ಬೀಜದ್ದೆಂಬ ಒಂದು ಅಭಿಪ್ರಾಯವಿದೆ. 

ಕಾಫಿ ಬೀಜದ ಗುಣಗಳೇನೆಂಬುದನ್ನು ಹಿಪಾಕ್ರೆಟೀಜನ (Hippocrates 
ಕ್ರಿ. ಪೂ. 460) ಅನುಯಾಯಿಯೂ ಮತ್ತು ಕ್ಲಾಡಿಯಸ್‌ ಗಾಲೆನನ 
(Claudius Galen : 129-199) ಪರಂಪರೆಗೆ ಸೇರಿದವನೂ ಆದ 
ಅರೇಬಿಯಾದ ರಾಜೆಸ್‌ (Rhaz.s: 850-922) ಎಂಬ ವೈದ್ಯನೊಬ್ಬ 
ಹೇಳುತ್ತಾನೆ. ಆದ್ದರಿಂದ ಅಲ್ಲಿಗೆ ಮೊದಲು ಕಾಫಿ ಅಬಿಸೀನಿಯಾದ ಮತ್ತು 


'ಅರೇಬಿಯಾದ ಕಾಡುಮೇಡಂಗಳಲ್ಲಿ ಬೆಳೆಯುತ್ತಿತ್ತೆಂದು ಹೇಳಬಹುದು. 


ಬಿಸೀನಿಯಾದಲ್ಲಿಯೇ. ಮೊಟ್ಟಮೊದಲು ಕಾಫಿ ಬೆಳೆಯುತ್ತಿತ್ತೆಂದು ಹೇಳಿ 
ದರೂ, ಅಲ್ಲಿಂದ ಆದನ್ನು ಅರೇಬಿಯಾಕ್ಕೆ ತಂದ ಮತ್ತು ಕಾಫಿಯನ್ನು ಜನ 
ಪ್ರಿಯ ಪಾನೀಯವಾಗಿ ಮಾಡಿದ ಕೀರ್ತಿ ಅರಬರಿಗೆ ಸಲ್ಲಬೇಕು. 
ಕಾಫಿ ಹಣ್ಣಿನ ರಸದಿಂದ ಅರಬರು ಒಂದು ತರಹ ಮಾದಕ 
ಪಾನೀಯ ತಯಾರಿಸುತ್ತಿದ್ದರೆಂದು ಹೇ ಳುತ್ತಾರೆ. ನಕಾದಕಪಾನೀಯದ 
ಸೇವನೆಯನ್ನು ಕೊರಾನಿನಲ್ಲಿ ನಿಷೇಧಿಸಿರುವುದರಿಂದ ಅವರು ಅದನ್ನು ಬಿಟ್ಟು 
ಕಾಫಿ ಬೀಜದಿಂದಲೇ ಒಂದು ತರಹ ಪಾನೀಯ ವಕಾಡಿಕೊಂಡು ಕುಡಿಯ 


CC-0. Jangamwadi Math Collection. Digitized by eGangotri 


14 ಸತ್ತು ಬೆಟ್ಟದಿಂದ ಬಟ್ಟಿಲಗ: 


ಲಾರಂಭಿಸಿರಬೇಕು. ಹೀಗೆ ಆರಂಭವಾದ ಕಾಫಿಯ ಕುಡಿತ ಇಸ್ಲಾಂ ನಾಗರೀ 
ಕತೆಯ ವಿಶಿಷ್ಟ ಲಕ್ಕಣವಾಗಿಬಿಟ್ಟಿತಂ... ಮೊತ್ತಮೊದಲಿಗೆ ಬೀಜ ಹುರಿದಂ ~ 
ಪುಡಿಮಾಡಿ ಕಾಫಿ ತಯಾರಿಸಿದವರಂ ಬಹಂಶಃ ಅರಬರೆಂದೇ ತೋರುತ್ತದೆ. 

ಕಾಫಿ ಆಫ್ರಿಕಾದಲ್ಲಿರುವ ಇಥಿಯೋಪಿಯಾದ ಕಾಡುಗಳಲ್ಲಿ ತಾನೇ 
ತಾನಾಗಿ ಬೆಳೆಯುತ್ತಿತ್ತು. ಆಫ್ರಿಕಾದ ಅನಾಗರಿಕ ಜನರು ಈ ಕಾಫಿಯ 
ಉಪಯೋಗ ಮಾಡಿಕೊಳ್ಳುತ್ತಿದ್ದರು. ಮಹಮ್ಮದನ ಅನಂತರ ಮೆಕ್ಕಾ 
ಎಂದು ಕರೆಯಲ್ಪಟ್ಟ ಸ್ಥಳ ಮುಂಚಿನಿಂದಲೂ ಪವಿತ್ರವಾಗಿತ್ತ ತೆ. ಇಸ್ಲಾಂ 
ಧರ್ಮ ಅನುಷ್ಠಾನಕ್ಕೆ ಬರುವ ಮುನ್ನ ಅಲ್ಲಿ ಹಿಂದೂಧರ್ವು ಹಾಗೂ 
ಸಂಸ್ಕೃತಿ ಆನುಷ್ಕಾನದಲ್ಲಿತ್ತೆಂದೂ, ಅದು ಹಿಂದೂಗಳ ಪ್ರಣ್ಯಕ್ಷೇತ್ರವಾಗಿ 
ತ್ತೆಂದೂ ತಿಳಿದುಬರುತ್ತದೆ. SOR ಇತಿಹಾಸಪೂರ್ವಕಾಲದಿಂದಲೂ 
ಇಥಿಯೋಪಿಯಾದ ಸಂಶೋಧಕರೂ ಮತಬೋಧಕರೂ ಹೋಗಿ Non 
ತ್ತಿದ್ದ ರೆಂಬುದು ಗೊತ್ತಾಗುತ್ತದೆ. ಹೀಗೆ ಇಥಿಯೋಪಿಯದಿಂದ ಅಲ್ಲಿಗೆ 
ಹೋದವರ ತಮ್ಮ ಜತೆ ಮೊತ್ತಮೊದಲು ಕಾಫಿ ಬೀಜಗಳನ್ನು ತೆಗೆದು 
ಕೊಂಡು ಹೋದರು. ಈ ಬೀಜಗಳನ್ನು ಮೆಕ್ಕಾದಿಂದ ಸಣ್ಣ ಸಣ್ಣ ಚೀಲ 
ಗಳಲ್ಲಿ ತುಂಬಿ ಒಂಟೆಗಳ ಮೇಲೂ ಹಡಗುಗಳ. ಮೇಲೂ ಪರ್ಷಿಯಾಕ್ಕೆ 
ಸಾಗಿಸಿರಬಹಂದಂ. ಅಲ್ಲಿಂದ ಅದು ವಾಯುವ್ಯದಿಕ್ಕಿಗೆ ಅತಿ ಪ್ರಾಚೀನವಾದ 
ಒಂಟೆದಾರಿಗಳಲ್ಲಿ ಹೋಗಿರಬೇಕು. 

ಅರೇಬಿಯಾದ ಎಮೆನ್‌ ಭಾಗಕ್ಕೆ ಕಾಫಿ ಹೋದ ಕಥೆ ಸ್ವಾರಸ್ಯವಾಗಿದೆ. 
ಪರ್ಷಿಯಾದ ಸಸಾನಿಡ್‌ (Sassanid) ಎಂಬ ರಾಜಮನೆತನದವರು ರಾಜ್ಯ 
ವಾಳಂತ್ತಿರುವಾಗ (ಕ್ರಿ.ಶ 200-651) ಅವರು ಎಮೆನ್‌ ಮೇಲೆ ಆಕ್ರಮಣ 
ನಡೆಸಿದರ. ಸೈನ್ಯ ಪರ್ಷಿಯಾ ದಾಟಿ ನೈಲ್‌ ಕಣಿವೆಯಲ್ಲಿ ಸಾಗಿತು. 
ಗೆದ್ದ ಪ್ರದೇಶಗಳಲ್ಲಿ ಅಲ್ಲಲ್ಲಿ ತಂಗಿ ಮುಂದೆ ಸಾಗುತ್ತಿತ್ತು. ಆಗ ಸೈನಿಕರಂ 
ತಮ್ಮ ಜತೆ ಅಪೂರ್ವವಾದ ವಸ್ತುಗಳನ್ನು ತೆಗೆದುಕೊಂಡು ಬಂದಿದ್ದ ರಂ. 
ಅವುಗಳಲ್ಲಿ ಕಾಫಿಯೂ ಒಂದೆಂದು ಹೇಳುತ್ತಾರೆ. ಹೀಗೆ ಎವೇನ್‌ ದೇಶಕ್ಕೆ 
ಕ್ರಿ.ಶ. 575ರಲ್ಲಿ ಕಾಫಿ ಹೋಯಿತೆಂದು ಗೊತ್ತಾಗುತ್ತದೆ. 

ಈಗಲೂ ಇಥಿಯೋಪಿಯಾ ದೇಶದ ಕಾಡುಗುಡ್ಡಗಳಲ್ಲಿ ಕಾಫಿ ಗಿಡ 
ಗಳು ತಾನೇ ತಾನಾಗಿ ಬೆಳೆಯುತ್ತವೆ. ಯಾರೂ ವಂಟ್ಟದ ಗಿಡಗಳೂ ಅಲ್ಲಿ 


CC-0. Jangamwadi Math Collection. Digitized by eGangotri 


ಕಾಫಿಯ ಆದಿ ಹಾಗೂ ಅದರ ಉಪಯೋಗ 15 


ಇವೆ. ಉಗಾಂಡ ದೇಶದ ಆಫ್ರಿಕನರಂ ಟೀಗೆ ದುಡ್ಡು ಕೊಟ್ಟು ಕೊಂಡು 
ಕುಡಿಯುತ್ತಾರೆ. ಆದರೆ ಕಾಫಿ ಅಲ್ಲಿಯ ಕಾಡು ಗಳಲ್ಲಿ ಯಥೇಚ್ಛ ವಾಗಿ 
ಬೆಳೆಯುತ್ತಿ ದ್ದ ರೂ ಆದಕ್ಕೆ ಅರೆಕಾಸಿನ ಬೆಲೆ ಇಲ್ಲ. 
ಶತಮಾನಗಳ ಒಂದೆ ಮಂಸಲ್ಮಾನರಲ್ಲಿ ಒಂದು ನಂಬಿಕೆಯಿತ್ತಂತೆ : 
ಸ ; rir oco ದೇವತೆಯೊಬ್ಬ ಭೂಮಿಗಿಳಿದುಬಂದು ಕಾಫಿಯ ನಿಜವಾದ 
ಯೋಗ್ಯ ತೆ ಏನು ಎಂಬುದನ್ನೂ ಯಾರೋ ಒಬ್ಬ ಮುಸಲ್ಮ್ಯಾ ನ ಭಕ್ತನಿಗೆ ತಿಳಿ 
ಸಿದ ; ಅವನು ಆ ಗುಟ್ಟ S dis ಪಂಚಕ್ಕೆಲ್ಲಾ ಹೇಳಿದ ಎಂದು. ಮತ್ತೊಂದು 
ಕಥೆಯಿದೆ : ಸ್ಕಾಲ್ಡಿ (Scialdi ಮತ್ತು ಐಡ್ಕೂಸ್‌ (Ayduis) ಎಂಬ 
ಫಕೀರರಿಗೆ ಮುಸಲ್ಮಾನರು ಪೂಜೆ ಸಲ್ಲಿಸುತ್ತಿದ್ದ 1ರೆಂದೂ, ಹೀಗೆ ಮಾಡಲು 
ಆವರು ಮುಸಲ್ಮಾನರಿಗೆ ಕಾಫಿ ತಂದುಕೊಟ್ಟು ದೇ ಕಾರಣವೆಂದೂ ಹೇಳಂ 
ತ್ತಾರೆ, ; 
ಐದನೆಯ ಶತಮಾನದಲ್ಲಿ ಬ್ಬ ಆರಬ್ಬಿ @ ಕೆಲಸಗಾರ ಕಾಫಿಯನ್ನು 
ಆಫ್ರಿಕಾದಿಂದ ಅರೇಬಿಯಾ ಫೆಲಿಕ್ಸ್‌ ಗ್ಗೆ ತೆಗೆದುಕೊಂಡು ಹೋದನಂತೆ, 
ಮತ್ತೊಬ್ಬ ಅರೇಬಿಯಾ ಫೆಲಿಕ್ಸ್‌ನ ನಗರವಾದ ಧಬರ್‌ ಎಂಬ ಊರಿಗೆ 
Teese ಈ ಪರೋಪಕಾರಿಗಳಿಬ್ಬ ರನ್ನೂ ಜನರು ಬಹಳ ಕಾಲದಿಂದ 
ಸ್ಮರಿಸಿಕೊಳ್ಳುತ್ತಿದ್ದಾರೆ. ಮೊದಲು ಕಾಫಿ ಹಣ್ಣನ್ನೇ ತಿನ್ನುತ್ತಿದ್ದು ಆಮೇಲೆ 
ಬೀಜವನ್ನು ಆಗಿಯಲಂ ಆರಂಭಿಸಿರಬೇಕಂ, ಈ ಸಂದರ್ಭದಲ್ಲಿ. ಹೇಳಂವ 
ಷೇಕ್‌ ಹಡ್ಡಿ ಒಮರನ ಕಥೆಯೊಂದಿದೆ. ಆತ ಫಕೀರ. ಮೆಕ್ಕಾಕ್ಕೆ ಹತ್ತಿರ 
ವಿರುವ ಮೋಖಾ ಎಂಬ ನಗರದ ಬಳಿ ಇದ್ದ. ಹಣಕ್ಕೆ ಮೋಸ ವಕಾಡಿದ 
ತಪ್ಪಿಗಾಗಿ ಆತನಿಗೆ ಗಡೀಪಾರು ಶಿಕ್ಷೆಯಾಯಿತು. ಅವನನ್ನು ಕಾಡಿಗೆ 
ಕೊಂಡೊಯ್ದು ಬಿಟ್ಟುಬಂದರು. ಅಲ್ಲಿ ಅವನು ತಿನ್ನುವ ಅನ್ನಕ್ಕಾಗಿ ಪರ 
ದಾಡಿದ. ಸಾಯುವ ಸ್ಥಿತಿ ಬಂದಿತಂ. ಆಗ ಅವನು ಅಲ್ಲಿ ಬೆಳೆಯುತ್ತಿ ದ್ದ 
ಕಾಫಿ ಹೂವುಗಳನ್ನೂ 'ಹಣ್ಣು ಗಳನ್ನೂ ತಿಂದು ಹೇಗೋ ಕಾಲಹಾ ಹಾಕಿದ. 
ಅಷ್ಟೇ ಆಲ್ಲ, ಹಾಗೆ ಮಾಡಿದ್ದ "ರಿಂದ ಅ ನಿಗೆ ಇದ್ದ ರೋಗಗಳೂ ವಾಸಿ 
ಯಾದುವು | ಆತ ತನ್ನ ಕಾಯಿಲೆ ವಾಸಿಯಾದ ವಿಜಾರವನ್ನು ಇತರರಿಗೂ 
ತಿಳಿಸಿದ. ಅವನಿದ್ದ ಸ್ನ ಕ್ಕ ಕಾಯಿಲೆ ಕಸಾಲೆಯವರಂ ಹೋಗಲಾರಂಭಿಸಿ 
ದರು. ಅವನು ತಿಂದ ಕಾಫಿಯ ಬೀಜಗಳನ್ನಿ ರೋಗಿಗಳು ಅಗಿದರು ; 


CC-0. Jangamwadi Math Collection. Digitized by eGangotri 


16 - ಬೆಟ್ಟದಿಂದ ಬಟ್ಟಲಿಗೆ ; 


ಕಾಫಿಯ ಬೀಜಗಳಿಂದ ಮಾಡಿದ್ದ ಔಷಧಿಗಳನ್ನು ಸೇವಿಸಿದರು. ಕಾಯಿಲೆ 
ವಾಸಿವಕಾಡಿಕೊಂಡಂ ಉಲ್ಲಾಸದಿಂದ ಮೋಖಾಕ್ಕೆ ಹಿಂದಿರುಗಿದರು ! ಷೇಕ್‌ 
ಒವಂರನ ಕೀರ್ತಿ ಹಬ್ಬಿತು. ಅವನಿಗೆ ವಿಧಿಸಿದ್ದ ಶಿಕ್ಷೆಯನ್ನು ಮನ್ನಾಮಾಡಿ 
ಗೌರವದಿಂದ ಊರಿಗೆ ಕರೆತಂದರಂ, ಮೋಖಾಕ್ಕೆ ಬಂದ ಮೇಲೂ ಆತ 
“ಕಾಫಿ ಔಷಧಿ'ಯನ್ನು ಕೊಡುತ್ತಾ ಬಂದ. ಅವನ ಉಪಕಾರಸ್ಮರಣೆ 
ಗಾಗಿ ಜನರು ಅವನಿಗೊಂದು ಆಶ್ರಮವನ್ನೇ ಕಟ್ಟಿಸಿಕೊಟ್ಟರು. ಅಲ್ಲಿ ಅವನಂ 
ಕಾಲಹಾಕುತ್ತಾ ತೀರಿಹೋದ. ಆಮೇಲೆ ಅವನ ಶಿಷ್ಯರು "ಕಾಫಿ ಔಷಧ' 
ಕೊಡುವ ಕೆಲಸ ವಬಂದುವರಿಸಿದರಂ. 

ಅರೇಬಿಯಾದಲ್ಲಿ ಆಡು ಮತ್ತು ಒಂಟೆಗಳು ಕಾಫಿ ತಿಂದ ಕಥೆ 
ಯೊಂದಿದೆ. ಕಲ್ಲೀ ಎಂಬುವನೊಬ್ಬನ ಬಳಿ ಆಡಿನ ಹಿಂಡಿತ್ತು. ಆಡುಗಳು 
ಪೊದೆಪೊದೆಯಾಗಿ ಬೆಳೆದ ಒಂದು ತರಹ ಗಿಡದ ಹಣ್ಣುಗಳನ್ನೂ ಚಿಗುರು 
ಗಳನ್ನೂ ತಿಂದಾಗ ಕುಣಿದಾಡುತ್ತಿದ್ದುದನ್ನೂ, ಆವು ಖಃಷಿಯಾಗಿ ಒಂದರ 
ಮೇಲೊಂದು ಹತ್ತುತ್ತಿದ್ದುದನ್ನೂ ಕಲ್ಹೀ : ಕಂಡ. ಆಡುಗಳೇಕೆ ಇಷ್ಟು | 
ಸಂತೋಷದಲ್ಲಿವೆ ಎಂದು ತಿಳಿಯದ ಆತ ಅವುಗಳು ಏನು ತಿನ್ನುತ್ತವೆ. 
ಎಂಬುದನ್ನು ಅವುಗಳ ಹಿಂದೆಯೇ ಹೋಗಿ ಪತ್ತೆಹಚ್ಚಿದ. ಅವು ತಿಂದ ಕಾಫಿ 
ಹಣ್ಣು ಗಳನ್ನೂ 'ಚಿಗುರುಗಳನ್ನೂ ಅವನೂ ತಿಂದು ನೋಡಿದ. ಆಗ ಅವನೂ 
ಖುಷಿಯಾಗಿ 'ಆಡುಗಳಂತೆ ಕುಣಿದಾಡಲಾರಂಭಿಸಿದ ! ಈತ ಇದ್ದ ಬೆಟ್ಟ ದ 
, ತಪ್ಪಲಿನಲ್ಲಿ ಈಗ ಮೆಕ್ಕಾ ಎಂದು ಕರೆಯಲ್ಪಡುವ ಊರಿಗೆ ಮಹಮ್ಮ ದನು 
ಹುಟ್ಟುವುದಕ್ಕೆ ಬಂದ ನಾನಾ "ಕಡೆಗಳಿಂದ ಜನರಂ ero 
ಹೋಗುತ್ತಿದ್ದರೆಂದು ಮೇಲೆ ಹೇಳಿದೆಯಷ್ಟೆ. ವೆಃಕ್ಕಾಕ್ಕೆ ಬಂದಿದ್ದ ಒಬ್ಬ 
ಫಕೀರನಿಗೆ ವಿಪರೀತ ತೂಕಡಿಕೆ. ನಿದ್ದೆ ಗೆಟ್ಟು ದೇವರ ಪ್ರಾರ್ಥನೆ ಬಾಡು 
ವುದಕ್ಕೆ ಆಗುತ್ತಿರಲೇ ಇಲ್ಲ. ಆದರೆ ಆಡುಗಳ ಮಾಲಿಕೆ ಕಲ್ಲೀಗೆ ನಿದ್ದೆ 
ಯೆಂಬುದೇ ಇಲ್ಲ. ನಿದ್ದೆ ಮಾಡದಿರುವುದು ಹೋಗಲಿ, ಅವನು "ತೂಕಡಿಸು 
ತ್ತಿರಲೂ ಇಲ್ಲ. ಫಕೀರ ಕಾರಣ ಕೇಳಿದ. ಆ ಕಲ್ಲೀ ಫಕೀರನಿಗೆ ಕಾಫಿ ಹಣ್ಣು 
ಗಳನ್ನು ತಿನ್ನಲಂ ಕೊಟ್ಟ! ಹಣ್ಣುಗಳನ್ನೂ ತಿಂದ ಮೇಲೆ ಫಕೀರನಿಗೆ ಏನೊ 
ಒಂದು ತರಹ ಶಕ್ತಿ ಬಂದಂತಾಯಿತು. ತೂಕಡಿಕೆ ನಿಂತಂಹೋಯಿತು. 
ಹೆಚ್ಚು ಕಾಲ ಎಚ್ಚರವಿದ್ದು ದೇವರ ಪ್ರಾರ್ಥನೆಯಲ್ಲಿ ಭಾಗವಹಿಸು 


CC-0. Jangamwadi Math Collection. Digitized by eGangotri 


ಕಾಫಿಯ ಆದಿ ಹಾಗೂ ಅದರ ಉಪಯೋಗ 17 


ವಂತಾಯಿತು. ಮೆಕ್ಕಾಕ್ಕೆ ಬರುತ್ತಿದ್ದ ಜನರೆಲ್ಲ ಕಲ್ಲೀಯಂತೆ ಮಾಡಲಾ 
ರಂಭಿಸಿದರು. ಕಾಫಿಯ ಈ ಮಹಾ ಸುದ್ದಿ ಬೇರೆಡೆಗಳಿಗೂ ಹಬ್ಬಿತು. ದೇವರ 
ಧ್ಯಾನದಲ್ಲಿ ನಿರತರಾದವರೆಲ್ಲರಿಗೂ ಕಾಫಿ ಸೇವನೆ ಅಭ್ಯಾಸವಾಗಿಬಿಟ್ಟಿತಂ- 
ಈಗ ನಮ್ಮಲ್ಲಿಯೂ ಆನೇಕರಿಗಿರುವಂತೆ. 


ಈಜಿಗೆ ಗೊತ್ತಾದ ಒಂದು ಕಥೆಯಿದೆ. ಇದು ಹದಿನೆ ದನೆಯ 
ಶತಮಾನದ ಮಧ್ಯಭಾಗದಲ್ಲಿ ನಡೆದದ್ದು. ಒಬ್ಬ ಅರೇಬಿರ್ಯ 
ಪ್ರವಾಸಿ ದಿನವೆಲ್ಲಾ ನಡೆದು ಸುಸ್ತಾಗಿ ಒಂದು ಪೊದೆಯ ಬಳಿಯಲ್ಲಿ 
ತಂಗಿದ. ಆತ ತನ್ನ ಬಳಿ ಇದ್ದ ಅಕ್ಕಿಯನ್ನು ಬೇಯಿಸಿ ಅನ್ನ 
ನಾಡುವುದಕ್ಕೆ ಸೌದೆಯನ್ನು ಒಲೆಗೆ ಒಟ್ಟಿದ. ಸೌದೆಗೆ ಒಟ್ಟೆದ ಕಡ್ಡಿಯ 
eo. ಬೀಜಗಳು ಒಲೆಯಲ್ಲಿ ಅರ್ಧಂಬರ್ಧ ಸುಟ್ಟು ಕರಕಲಾದಂವ್ರ,. ಅವು 
ಗಳನ್ನು ಕಲ್ಲಿನಿಂದ ನರುಕಿದಾಗ ಒಂದು ತರಹ ಪರಿಮಳ ಹೊರಟಿತು. 
ನರುಕಿದ ಆ ಪುಡಿ ಕೊಳೆತು ನಾರುವ ನೀರಿಗೆ ಆಕಸ್ಮಾತ್‌ ಬಿದ್ದಾ ಗ ಆನೀರು 
ಕ್ಷಣಾರ್ಧದಲ್ಲಿ ಶುಚಿಯಾಗಿಬಿಟ್ಟಿ sgel! ಈ ಅಚ್ಚಿರಿಯನ್ನು ಕಂಡ ಆತ 
ಪುಡಿಯನ್ನು ನೀರಿನಲ್ಲಿ ಹಾಕಿ ಕುಡಿದು ನೋಡಿದ. ಬಹು ಹಿತಕರವಾಗಿತ್ತು 
ಆ ಪಾನೀಯ. ಏಡನ್‌ ಪಟ್ಟಣಕ್ಕೆ ಹೋಗಿ ಈ ಸಂಗತಿಯನ್ನು ಅಲ್ಲಿಯ 
zag Ñ ತಿಳಿಸಿದ. ತಾನು ತಂದಿದ್ದ ಬೀಜಗಳನ್ನೂ ಕೊಟ್ಟ. ಮುಫ್ತಿ 
ದು ಪುಡಿಮಾಡಿ ನೀರಿಗೆ ಹಾಕಿ ಕುಡಿದು ನೋಡಿದ. 
ಹ ಚೈತನ್ಯ ಮೂಡಿತು. ಕೂಡಲೇ ಆತನ 
ಬಾಯಿಂದ "ಕಹ್‌ವಾ! ಕಹ್‌ವಾ!!' ಎಂಬ ಉದ್ಗಾರ ಹೊರಟಿತು, 
ಕಹ್‌ವಾ' ಎಂದರೆ ಅರಬ್ಲಿ ಭಾಷೆಯಲ್ಲಿ "ಶಕ್ತಿ' ಎಂದರ್ಥವಂತೆ. 


Fl 
C 
f 


ಫಿ ನಾನಾ ರೀತಿಗಳಲ್ಲಿ ಉಪಯೋಗಿಸುತ್ತಾ 
so: ರೆ. ಆಫ್ರಿಕನರ ಎಲೆ, ಹಣ್ಣು, ಬೀಜ-ಇವುಗಳನ್ನು ತಿನ್ನುತ್ತಿದ್ದರು, 


EL $i 


(9 
ರ ಕೆಂಪು ಹಣ್ಣುಗಳನ್ನು ತಿಂದಿರಬೇಕು. ಹಣ್ಣು 
€, ಸಿಹಿಯಾಗಿರುವುದಲ್ಲದೆ ಅದರಲ್ಲಿ ಪ ಥೈ ಜೋದಕ ವಸ್ತುವಾದ ಸಸ್ಯಕ್ಷಾರ 
(caffeine) ಇದೆ. ಹಸ್ತೆನ ಕಾಲ ಮುಗಿದನಂತರ ಹಣ್ಣುಗಳನ್ನು ಶೇಖರಿಸಿ ಕ 
ಒಣಗಿಸಿ ಇಟ್ಟ ಕೊಂಡಂ ಬೇಕಾದಾಗ ಅಗಿಯುತ್ತಿದ್ದರು. ಬಹಳ ಕಾಲದ 
2c 


CC-0. Jangamwadi Math Collection. Digitized by eGangotri 


18 . ಬೆಟ್ಟದಿಂದ ಬಟ್ಟಲಿಗೆ 


ಹಿಂದೆ ಅರೇಬಿಯಾದಲ್ಲಿ ಅದನ್ನು ಕುಟ್ಟಿ, ಗಟ್ಟಿಮಾಡಿ, ಚಾಕೊಲೆಟ್‌ನಂತಹ : 
ಪಟ್ಟಿಗಳನ್ನಾಗಿ (bars) ವರಾಡಿಕೊಂಡು ಉಪಯೋಗಿಶುತ್ತಿದ್ದರು. 

ಅಬಿಸೀನಿಯಾದಲ್ಲಿ ಒಂಟೆಗಳನ್ನು ಹೊಡೆಯುವವರೂ ಇತರರೂ 
ತಮ್ಮ ಪಯಣದ ಕಾಲದಲ್ಲಿ ಕಾಫಿಯನ್ನು "ಪಯಣದ ರೆೊಟ್ಟಿ'ಯಾಗಿ 
ವಾಡಿ ಜೊತೆಗೆ ಒಯ್ಯುತ್ತಿದ್ದರು. ಹಸಿವಾದಾಗ ಅದನ್ನು ಖರ್ಜೂರ 
ದೊಡನೆ ನೆಂಚಿಕೊಂಡು ತಿನ್ನುತ್ತಿದ್ದರು. ಆಬಿಸೀನಿಯ ಮತ್ತು ಸೊಮಾಲಿ 
ಲ್ಯಾಂಡ್‌ಗಳಲ್ಲಿ ಸ್ಥಳದ ಜನರು ಈಗಲೂ ತಮ್ಮ ಪುರಾತನ ರೀತಿಯಲ್ಲಿಯೇ 
ಕಾಫಿ ಸೇವಿಸುತ್ತಾರೆ. ಅಂದರೆ ಹುರಿದ ಕಾಫಿಬೀಜಗಳನ್ನು ಕೊಬ್ಬಿನೊಡನೆ 
ಸೇರಿಸಿ ಆಹಾರವಾಗಿ ಉಪಯೋಗಿಸುತ್ತಾರೆ. ಮಧ್ಯ ಆಫ್ರಿಕಾದಲ್ಲಿಯೂ 
ಕಾಫಿಬೀಜಗಳನ್ನು ಕುಟ್ಟಿ, ಕೊಬ್ಬಿನ ಜೊತೆ ಸೇರಿಸಿ, ನಿಂಬೆಕಾಯಿ ಗಾತ್ರದ — 
ಉಂಡೆಗಳನ್ನು ಮಾಡಿಟ್ಟುಕೊಂಡು ತಮ್ಮ ದೀರ್ಫ್ಥಪ್ರಯಾಣದ ವೇಳೆ 
"ಬಾಯಲ್ಲಿ ಇಟ್ಟುಕೊಂಡು ರಸ ಹೀರಿಕೊಳ್ಳುತ್ತಿದ್ದರು. ಒಬ್ಬನಿಗೆ ಒಂದು 
' ಉಂಡೆ ಒಂದು ದಿನಕ್ಕೆ ಸಾಕಾಗುತ್ತಿತ್ತು. ಅದರಿಂದ ಪ್ರಯಾಣಕ್ಕೆ ಬೇಕಾದ 
ಶಕ್ತಿ ಬರುತ್ತಿತ್ತು. ಲೇಕ್‌ ವಿಕ್ಟೋರಿಯಾದಲ್ಲಿ ಕಾಫಿಯನ್ನು ಒಂದು ತರಹ 
ಸಾರು ಮಾಡಲು ಉಪಯೋಗಿಸುತ್ತಿದ್ದರೆಂದು ಶೋಧಕ ಸ್ಟೋಕ್‌ ಎಂಬು 
ವನಂ ಹೇಳುತ್ತಾನೆ. ಈಚೆಗೆ, ಅಂದರೆ 1959ರಲ್ಲಿ ಲಂಡನ್‌ನಲ್ಲಿ ಏರ್ಪಡಿಸಿದ 
ಒಂದು ವಸ್ತುಪ್ರದರ್ಶನದಲ್ಲಿ ಆಫ್ರಿಕಾದೇಶದ ನಾನಾ ಭಾಗಗಳಲ್ಲಿ ಸಿಕ್ಕಿದ 
ಕಾಫಿ ಇಡುವ, ಕುಟ್ಟುವ, ಮಾಡುವ ಪಾತ್ರೆ ಪರಟಿ ಮತ್ತು ಸಾಮಾನು 
ಗಳನ್ನು ಪ್ರದರ್ಶಿಸಲಾಗಿತ್ತು. 

ಪುರಾತನಕಾಲದಲ್ಲಿ ಕಾಫಿಯ ಎಲೆಯಿಂದ ಟೀಯೋಪಾದಿಯಲ್ಲಿ 
ಕಷಾಯ ವಕಾಡಿಯೂ ಕುಡಿಯುತ್ತಿದ್ದ ರಂತೆ. ಕಾಫಿ ಮಲಯಾ, ಜಾವಾ 
ಮತ್ತು ಸುಮಾತ್ರಾಗಳಿಗೆ ಬಹಳ ಹಿಂದೆಯೇ ಹೋದ ಕಾರಣ ಅಲ್ಲಿ ಈಗಲೂ 
ಅದೇ ರೀತಿಯಲ್ಲಿ ಮಾಡುತ್ತಾರಂತೆ. ಕಾಫಿಯ ಚಿಗುರೆಲೆಗಳನ್ನು ಮತ್ತು 
ಹಸಿ ತೊಗಟೆಯನ್ನು ಸ್ವಲ್ಪ ಒಣಗಿಸಿ, ಹಿಸುಕಿ, ಕೊಂಚ ಹೊತ್ತು ಹಾಗೆಯೇ 
ಇಟ್ಟು, ಆಮೇಲಿ ಬುಟ್ಟಿಗಳಲ್ಲಿ ಹಾಕಿ, ಬೆಂಕಿಯ ಮೇಲಿ ಬಿಸಿಮಾಡಿ, ಟೀ 
ಯಂತೆ ಪುಡಿಮಾಡುತ್ತಾರೆ. ಈ ಪುಡಿಯನ್ನು ಟೀ ಕಷಾಯದಂತೆ ಮಾಡಿದರೆ 
ರುಜಿಯಾದ ಹಾಗೂ ಉಲ್ಲಾ ಸಕರವಾದ ಪಾನೀಯವಾಗುವುದು. ಮೊದಲಿಗೆ 


CC-0. Jangamwadi Math Collection. Digitized by eGangotri 


ಕಾಫಿಯ ಆದಿ ಹಾಗೂ ಅದರ ಉಪಯೋಗ 19 


ಚಿಗಂರೆಲೆಯನ್ನು ಉಪಯೋಗಿಸುತ್ತಿದ್ದರು. ಆಮೇಲೆ ಹಸಿರುಕಾಯಿಗಳನ್ನು 
ಕಿತ್ತು ಒಣಗಿಸಿ ಅದರಿಂದ ಕಷಾಯ ಮಾಡುತ್ತಿದ್ದರು. ಈ ಕಷಾಯ ಇನ್ನೂ 
ಚೆನ್ನಾಗಿರುತ್ತಿತ್ತು. ಒಣಗಿಸಿದ ಕಾಫಿಯ ಸಿಪ್ಪೆಯಿಂದ ಮಾಡಿದ ಕಾಫಿಗೆ 
"ಖಷ್ಟ್‌' (Kixr ಅಥವಾ Qishr) ಎಂದು ಈಗಲೂ ಹೇಳುತ್ತಾರೆ, ಎಮೆನ್‌ 
ದೇಶದಲ್ಲಿ ಈ ಹೆಸರುಗಳು ಈಗಲೂ ಇವೆಯಂತೆ. ಬೊಲೀವಿಯಕಾ 
(Bolevia) ದಲ್ಲಿ ಒಣಗಿಸಿದ ಕಾಫಿ ಬೀಜದ ಸಿಪ್ಪೆಯಿಂದ ಟೀ ತರಹ 
ಪಾನೀಯವನ್ನು ಈಗಲೂ ಮಾಡಿ ಕುಡಿಯುತ್ತಾರಂತೆ. ಎಮೆನ್‌ನಲ್ಲಿ ಖಿಷ್ಟ್‌ 
ಉಪಯೋಗವೇ ಹೆಚ್ಚು ; ಬೀಜವನ್ನು ಹುರಿದು ಕಾಫಿ ಮಾಡುವುದು 
ಕಡಮೆ. ಅಲ್ಲಿಯವರು ಬೀಜವನ್ನೆಲ್ಲಾ ಹೊರಗಡೆಗೆ ರವಾನಿಸುತ್ತಾರೆ. 
ಖಿಷ್ಟ್‌ ಪಾನೀಯ ಅರೇಬಿಯಾಕ್ಕೆ ಎದುರಿಗಿರುವ ಕೆಲವು ಭಾಗಗಳಲ್ಲಿಯೂ 
ಸೋಮಾಲಿ ಲ್ಯಾಂಡ್‌ನಲ್ಲಿಯೂ ಉಪಯೋಗದಲ್ಲಿದೆ. 

ಈಜಿಪ್ಟ್‌, ಮತ್ತು ಉಗಾಂಡಗಳಲ್ಲಿ ಸ್ಥಳದ ಜನ ಕಾಫಿ ಬೀಜಗಳನ್ನು 
ಹಾಗೆಯೇ ತಿನ್ನುತ್ತಾರೆ. ಅಥವಾ ಬೀಜಗಳನ್ನು ನೀರಿನಲ್ಲಿ ನೆನೆಯಿಸಿ, ಬಿಸಿಲಿನಲ್ಲಿ 
ಒಣಗಿಸಿ, ಅನಂತರ ಪರಸ್ಪರ ಸ್ನೇಹಸೌಹಾರ್ದಕ್ಕಾಗಿ ಕೊಡಂವುದು ಅಲ್ಲಿಯ 
ವಾಡಿಕೆ. 

ಕಾಫಿಯನ್ನು ಅರೇಬಿಯ, ಯೂರೋಪು ಮತ್ತು ಅಮೇರಿಕಾ ದೇಶ 
ಗಳಲ್ಲಿ ಔಷಧಿಯಾಗಿಯೂ ಉಪಯೋಗಿಸುತ್ತಿದ್ದರಂತೆ. ಲೆಸೆಡೆಮೋನಿಯನರಂ 
ಕರೆಯುತ್ತಿದ್ದ "EO? ಸಾರು" (black broth) ಎಂಬುದು ಕಾಫಿ ಅಲ್ಲದೆ 
ಬೇರೆ ಅಲ್ಲ ಎಂಬ ಅಭಿಪ್ರಾಯವಿದೆ. ಆದರೆ ಇದು two ಹಿಂದಿನ ಕಾಲದ 
ಮಾತಾದ್ದರಿಂದ ರುಜುವಾತು ಮಾಡುವುದು ಕಷ್ಟ: 

ಕಾಫಿಗೆ ಶೀತನಿರೋಧಕ ಗುಣವೂ, ಮೆದುಳಿಗೆ ಸಮಾಧಾನವನ್ನು ನೀಡಿ 
ತಲೆನೋವು, ಸೋಮಾರಿತನ ಮತ್ತು ಕೆಮ್ಮಗಳನ್ನು ನಿವಾರಿಸುವ ಶಕ್ತಿಯೂ 
ಇವೆ. ಕ್ಷಯರೋಗ, ವರೂರ್ಛೆರೋಗ ಮತ್ತು ಮೂಳೆರೋಗ-ಇವಕ್ಕೆ 
ಕಾಫಿ ಒಳ್ಳೆಯದೆಂದು ಹೇಳುತ್ತಾರ. ಆದರೆ ಪಾರ್ಶ್ವವಾಯಣ, ಒಂದು 

ತಿಯ ಮನೋರೋಗ (melancholy vapours) ಮತ್ತು ಉದ್ರೇಕ 

ಸ್ವಭಾವ ಇರುವವರಿಗೆ ಕಾಫಿ ಒಳ್ಳೆಯದಲ್ಲವಂತೆ. ಕಾಫಿ ಮದ್ಮದಂತೆ ಅಮಲು 
ಬರಿಸುವುದಿಲ್ಲ. ಆದರ ಬದಲು ಮದ್ಯದ ಅಮಲನ್ನು ಇಳಿಸುವುದಕ್ಕೆ ಕಾಫಿ 


CC-0. Jangamwadi Math Collection. Digitized by eGangotri 


20 ಬೆಟ್ಟದಿಂದ ಬಟ್ಟಲಿಗೆ 


ಯನ್ನು ಉಪಯೋಗಿಸುತ್ತಾ ರೆ. ಭೋಜನಕೂಟಗಳಲ್ಲಿ ಹದ್ದುವಿಸಾರಿ ಮದ್ಯ 
ಸೇವನೆ ಮಾಡಿದವರನ್ನು ತಟ್ಟಿ  ಮಲಗಿಸಂವುದಕ್ಕೆ ಕೊಟ್ಟ ಕೊನೆಯದಾಗಿ 

ಕೊಡುವುದು ಕಾಫಿಯೇ ಅಲ್ಲವೆ 

ಕಾಫಿ ಆಹಾರವನ್ನು ಜೀರ್ಣಮಾಡುತ್ತ ದೆಯಂತೆ. ಬಹುಶಃ ಇದೂ 
ಒಂದು ಕಾರಣವಿರಬೇಕು-ಪಾಶ್ಚಾತ್ಯ ರೀತಿಯ ರಾತ್ರಿ € ಭೋಜನವಾದನಂತರ 
ಹಾಲು ಹಾಕದ "ಕರಿ ಕಾಫಿ'ಯನ್ನು ಕುಡಿಯಲು ಕೊಡುವುದಕ್ಕೆ. ಊಟ 
ಷ್‌ ಮೇಲೆ ಕಾಫಿ ಕುಡಿದರೆ ನಿದ್ದೆ ಬರದಂತೆ ತಡೆಯುತ್ತದೆ. ಲೇಖಕರೂ 

ದ್ಯಾರ್ಥಿಗಳೂ ರಾತ್ರಿ ಬಹಳ ಹೊತ್ತು ನಿದ್ದೆಗೆಡಬೇಕಾಗಿ ಬಂದಾಗ ಕಾಫಿ 
ಟೀ ಕುಡಿಯುವುದುಂಟು. ಆಧುನಿಕ ರಾಮಾಯಣ ಮಹಾಭಾರತಗಳ 
"ದರ್ಶನ'ಕ್ಕೆ ಎಷ್ಟೊಂದು ಕಾಫಿ ಕುಡಿದಿದ್ದಾ ರೆ ನಮ್ಮ ಕವಿಗಳು ಎಂದು 
ಹೇಳುವಂತಿಲ್ಲ. 

ಹಿಂದೆ, ಮೂತ್ರವಿಸರ್ಜನೆಗೆ ಮತ್ತು ಯಶುಸ್ರಾವಕ್ಕೆ ಕಾಫಿಯಂನ್ನಿ 
ಉಪಯೋಗಿಸುತ್ತಿದ್ದರಂತೆ. ಅರೇಬಿಯಾದ ಹೆಂಗಸರು ಮುಟ್ಟಿನ ಕಾಲದಲ್ಲಿ 
ಬರುವ ತೊಂದರೆಗಳ ನಿವಾರಣೆಗೆ ಕಾಫಿಯನ್ನು ಉಪಯೋಗಿಸುತ್ತಿದ್ದ ರಂತೆ. 
ವಾತ, ಸಂಧಿವಾತ, ಗಡುಜ್ವ ರ ಇವಕ್ಕೂ ವ ಮಕ್ಕಳ ಹುಳುವಿಗೂ. ಕಾಫಿ 
ಒಳ್ಳೆ ಯದಂತೆ, ಕಾಫಿ "ಮತೆ ಸುಪ್ತಿ ನಿರೋಧಕ' 001/0 ಅಂತೆ. 
ಈಗಲೂ ಕೆಲವು ಕಡೆ xxm ಲೋಟ ಕರಿ ಕಾಫಿಯನ್ನು ಹಲವಾರು 
ಕಾಯಿಲೆಗಳಿಗೆ ಕೊಡುತ್ತಾರೆ. 

ಕಾಫಿಯನ್ನು ವಿನಿವಂಯವಾಗಿಯೂ ಆಫ್ರಿಕಾದಲ್ಲಿ ಉಪಯೋಗಿಸು 

ತ್ತಿದ್ದರೆಂದು” ಗೊತ್ತಾಗುತ್ತ ದೆ. ಅದೇ ದೇಶದಲ್ಲಿ ಮದಂವೆ ವರಿಂಜಿಗಳ 

ಲ್ಲಿಯೂ ಹಬ್ಬ ಹರಿದಿನಗಳಲ್ಲಿಯೂ ಕಾಫಿಯ ಉಪಯೋಗವಿತ್ತು. ಕಾಫಿಯ 
ಬೀಜ ಎರಡು. ಹೋಳುಗಳು ಕೂಡಿ ಆಗಿದೆಯಷ್ಟೆ. ಒಂದೇ ಹೊಟ್ಟೆಯಲ್ಲಿ 
ಹುಟ್ಟಿದವರು ಅಥವಾ ಪ್ರಾಣಾಪ್ತ ಸ್ನೇಹಿತರು ಎಂಬುದನ್ನು ಸೂಚಿಸಲ 
ಸ್ನೇಹಿತರು ಪ ಪರಸ್ಪರ ವಾಗ್ದಾ ಸ ಮಾಡುವಾಗ ತಮ್ಮ ರಕ್ತವನ್ನು ES 
ಹೋಳುಗಳು ಕೂಡಿರುವ ಕಾಫಿ ಬೀಜದ Wy, ಹಾಕಿ ನಂಂಗುತ್ತಿದ್ದ 
ರಂತೆ; ಅಥವಾ ರಕ್ತ ಬೆರೆಸಿದ ಬೀಜವನ್ನು ಕುಟ್ಟಿ ಪುಡಿಮಾಡಿ ತಿನ್ನುತ್ತಿದ್ದ 
ರಂತೆ. ಮಾಟಮಂತ್ರದಲ್ಲಿಯೂ ಬಂಜೆಯರಿಗೆ ಮಕ್ಕಳಾಗುವುದಕ್ಕೂ ಕಾಫಿ 


CC-0. Jangamwadi Math Collection. Digitized by eGangotri 


ಕಾಫಿಯೆ ಆದಿ ಹಾಗೂ ಅದರ ಉಪಯೋಗ 2] 


ಜಗಳನ್ನು ಸೂಲಗಿತ್ತಿಯವರಂ ಉಪಯೋಗಿಸುತ್ತಿದ್ದರಂತೆ. ಇತ್ತೀ 
ಪ್ರಪಂಚದ ಜನಸಂಖ್ಯೆ ಹೆಚ್ಚುತ್ತಿರುವುದಕ್ಕೆ ಕಾಫಿಯ ಅತಿ ಕುಡಿತ ಕಾರಣ 
ವಾಗಿರಬಹುದೆ ? "ಹೌದು' ಎಂದಾದರೆ ಮಿತಸಂತಾನದ ಆಂದೋಳನದ 
ಕಾಫಿಯ ಗತಿ! 

, ಅರಬರು ಆತಿಥ್ಯಕ್ಕೆ ಹೆಸರಾದವರಂತೆ, ಸಾವಿರಾರು ವರ್ಷಗಳಿಂದ 
ಅವರ ಆತಿಥ್ಯವೆಂದರೆ ಕಾಫಿ ಕೊಡುವುದು-ಈಗ ನಮ್ಮಲ್ಲಿ ಇರರ 
ವಂತೆ. ಅರಬರು ದಿನಕ್ಕೆ ಇಪ್ಪತ್ತೈದರಿಂದ ಮೂವತ್ತು ಲೋಟ ಕಾಫಿ 
ಕುಡಿಯುತ್ತಾರಂತೆ. ನೀರಿಗೆ t ಬದಲು ಕಾಫಿ ಕುಡಿಯುತ್ತಾರಂತೆ-ಜರ್ಮನಿ, 
ಯಲ್ಲಿ ಬೀರ್‌ ಕುಡಿಯುವಂತೆ! ಇಷ್ಟೊಂದು ಕಾಫಿ ಅರಬರು ಕುಡಿಯರ 
ತ್ತಿದ್ದ್ದದರಿಂದ ಆದನ್ನು "ಅರಬರ .ಮದ್ಯ' ಎಂದಂ ಇಂಗ್ಲಿಷರು ಕರೆಯು C 
ತ್ತಿದ್ದರು, ಕಾಫಿ ಕುಡಿದ ಮೇಲೆ ಅವರು ನೀರು ಕುಡಿಯುವುದಿಲ್ಲ. 
ಕರಾವಳಿ ತೀರದ ಮಂಗಳೂರಿನಲ್ಲಿಯೂ ಹೀಗೆಯೇ! ಇದಕ್ಕೆ ಬಹುಶಃ ಕಾಫಿ 

ಪಾರದಲ್ಲಿ ಮೊದಲಿಗೆ ಪ್ರಬಲರಾಗಿದ್ದ ಅರಬರ ಪ್ರಃ ಭಾವವಿದ್ದರೂ 
ಹ ದು. 

ಅರಬರಲ್ಲಿ ಗಂಡಸರೇ ಕಾಫಿ ಮಾಡಬೇಕೆಂಬ ನಿಯಮವಿತ್ತಂತೆ, 
ಅವರು ಕಾಫಿಯನ್ನು ಒಂದು ಸಲ ಅಲ್ಲ ಹಲವಾರು ಸಲ ಬೇಯಿಸಿ, ಕಾಫಿ 
ಕಷಾಯ ವಡಿ, ಆದಕ್ಕೋಸ್ಕರವೇ ಮಾಡಿದ ಬಟ್ಟಲುಗಳಲ್ಲಿ ಹಾಕಿಕೊಂಡು 
ುಡಿಯುತ್ತಿದ್ದರು. ಕಾಫಿಯನ್ನು ಬಟ್ಟಲು ತುಂಬ ಹಾಕಿದರೆ ಅಥವಾ 
ಅರ್ಧಕ್ಕಿಂತ ಕಡಮ ಹಾಕಿದರೆ i-us ಮಾಡಿದಂತೆ ಎಂದು ಅರಬರ 
ಸಾಂಪ್ರದಾಯಿಕ ನಂಬಿಕೆ. ಒಬ್ಬನಿಗೆ ಎರಡು ಬಟ್ಟ ಿ ಲುಗಳಿಗಿಂತ ಹೆಚ್ಚೂ 
ಕೊಡಬಾರದೆಂಬ ನಿಯಮವೂ ಇತ್ತು. ಆಗದವನಿಗೆ sd, ಎರಡಕ್ಕಿಂತ 
ಹೆಚ್ಚು. ಹೀಗಾಗಿ ಅವರಲ್ಲಿ ಒಂದು ನಾಣ್ನುಡಿಯೇ ಇತ್ತೂ: "ಒಂದು ಬಟ್ಟಲು 
ಅತಿಥಿಗೆ; ಎರಡು ಬಟ್ಟಲು ಖುಷಿಗೆ; ಮೂರು ಬಟ್ಟಲು ಕಠಾರಿಗೆ' ವಂದ 

ಇನ್ನೊಂದಂ mcn ಪದ್ಧತಿ ಆರಬರಲ್ಲಿ. ಮಂದುವೆಯಕಾಗುವಾಗ 
ಹೆಣ್ಣಿನ ಕಾಲಿಗೆ ಆಗತಾನೇ ವಾಡಿದ ಕಾಫಿಯನ್ನು ಸಂರಿಯುತ್ತಿದ್ದರಂ- 
ನಮ್ಮ 5 ಓಕುಳಿ ಹಾಕಿದಂತೆ. ಇದರ ಉದ್ದೆ j ed ದುಷ್ಟ ಪೀಡೆಗಳ ನಿವಾರಣೆ 
ಯಾಗಲಿ ಎಂದು. 


CC-0. Jangamwadi Math Collection. Digitized by eGangotri 


22 ; ಬೆಟ್ಟದಿಂದ ಬಟ್ಟಲಿಗೆ 


ತುರ್ಕಿಯಲ್ಲಿ ಹಿಂದಿನ ಕಾಲದಲ್ಲಿ ಗಂಡಂದಿರು ಹೆಂಡತಿಯರಿಗೆ ಕಾಫಿ 
ಕೊಡಲೇಬೇಕಾಗಿತಂ,,' ಹಾಗೆ ಕೊಡದಿದ್ದರೆ ಹೆಂಡತಿ ಗಂಡನನ್ನು ಬಿಟ್ಟು 
ಬಿಡಬಹ:ದಿತ್ತು-ಈಗ ಕಾಫಿ ಕೊಡದ ಹೆಂಡತಿಯನ್ನು ಗಂಡ ತಾತ್ಕಾಲಿಕವಾಗಿ 
ಬಿಡುವಂತೆ. ತುರ್ಕಿಯಲ್ಲಿ ಮೊದಲಿಗೆ ಕಾಫಿಯನ್ನು ಅರೇಬಿಯಾ ರೀತಿಯ 
ಲಿಯೇ ತಯಾರಿಸುತ್ತಿದ್ದರು. ಆಮೇಲೆ ಸಕ್ಕರೆ ಸೇರಿಸಲಾರಂಭಿಸಿದರಂ- 
"ಯೂರೋಪಿಯನರ ಸಿಹಿ ಹಲ್ಲಿಗೆ ಕೊಟ್ಟ F ರಿಯಾಯ್ತಿಯೊ' (೩ concession 
to the European sweet tooth) ಎಂಬಂತೆ. 

ಆಲ್ಜೀರಿಯಾ ಪಟ್ಟಣದ ಬೀದಿಗಳಲ್ಲಿಯೂ ಚೌಕಗಳಲ್ಲಿಯೂ 
ಅರಬ್ಬರು ಚಕ್ಕಲು ಬೊಕ್ಕಲು ಹಾಕಿಕೊಂಡು ಗುಂಪಾಗಿ ಕುಳಿತಂ, ಕೈಯಲ್ಲಿ 
ಹಿಡಿದುಕೊಂಡು ಹೋಗಬಹುದಾದ ಒಲೆಯ ಮೇಲೆ ಕಾಫಿ ಮಾಡಿ, 
ಮಣೆಯ ಮೇಲಿರುವ ಬಟ್ಟಲುಗಳಲ್ಲಿ ಹಾಕಿಕೊಂಡು ಕುಡಿಯುವುದನ್ನು 
ನೋಡಬಹಂದು. 

ಯೂರೋಪಿನಲ್ಲಿ ಮೊದಲಿಗೆ ಕಾಫಿಯನ್ನು ಮಾರುತ್ತಿದ್ದವರು 

aoc ನ ಶರಬತ್ತು ಮಾರುತ್ತಿದ್ದವರೇ. ಈಗ ಯೂರೋಪಿನ ಯಾವ 
ದೇಶವೇ “ಗಲಿ cogi ಪುರಾತನ ಹಾಗೂ ನವೀನ ರೀತಿಗಳಲ್ಲಿ 
ಮಾಡಿಕೊಡಬಲ್ಲುದು. To, 6 ಮತ್ತು ವಿಯೆನ್ನಾಗಳಲ್ಲಿ ಕಾಫಿಯನ್ನು 
' ಮಾಡುವುದು ಮತ್ತೂ GR ಅತ್ಯಂತ ನಾಜೂಕಾದ ರೀತಿಯಾಗಿದೆ. 
ಆದರೆ ಚಿಕೊರಿಯನ್ನು ಬಹಳ ಕಾಲದಿಂದ ಕಾಗೆ ಸೇರಿಸಿ ಉಪಯೋಗಿಸುವ 
ಕಾರಣ ಅಲ್ಲಿಯ ಕಾಫಿಯ ರುಚಿಯೇ ಒಂದು ತರಹ. ಚಿಕೊರಿ ಕಾಫಿ 
ಒಳ್ಳೆಯ ಪಾನೀಯವಲ್ಲ ಎಂಬ ಭಾವನೆ ಅವರಲ್ಲಿಲ್ಲ. ಚಿಕೊರಿ ಸೇರಿಸಿದರೆ 
ಕಲಬೆರಕೆ” ಎಂಬ ಭಾವನೆಯೂ ಯೂರೋ ಪಿಯನರಿಗಿಲ್ಲ. ಆದರೂ 
ಅಪ್ಪಟ ಕಾಫಿಯನ್ನು ಯಾವ ದೇಶದಲ್ಲಿಯಾದರೂ ಪಡೆಯಬಹುದು. 

ಬ್ರಿಟಿಷ್‌ ದ್ವೀಪಗಳಲ್ಲಿ ಕಾಫಿಯನ್ನು ಈಗಲೂ ಕುದಿಸಿಯೇ ಮಾಡು 
ವುದಂ. ಅಲ್ಲಿಯವರಿಗೆ ಬಹಳ ವೆಂಚ್ಚಿಕೆಯಾದ ರೀತಿ ಎಂದರೆ ಕಾಫಿಯನ್ನು 
ಮಣ್ಣಿನ ಪಾತ್ರೆಗಳಲ್ಲಿ ಮಾಡುವುದು ಮತ್ತು ತಿರುವುವುದಕ್ಕೆ ಲೋಹದ 
ಸೌಟುಗಳ ಬದಲು ಮರದ ಸೌಟುಗಳನ್ನು ಉಪಯೋಗಿಸಂವುದು. 

ಕಾಫಿ ಮಾಡುವ ವಿಧಾನ ಅಮೇರಿಕದಲ್ಲಿ ವಾರ್ಪಟ್ಟಂತೆ ಬೇರೆ 


CC-0. Jangamwadi Math Collection. Digitized by eGangotri 


ಕಾಫಿಯ ಆದಿ ಹಾಗೂ ಅದರ ಉಪಯೋಗ 23 


ಲ್ಲಿಯೂ ಮಾರ್ಪಟ್ಟಿಲ್ಲ. ಹಿಂದಿನ ಕಾಲಕ್ಕೆ ಅವೆೇರಿಕಾದವರ ಕಾಫಿ 
ಡುವ ವಿಧಾನ ರಾಷ್ಟ್ರಕ್ಕೇ ಅಪಕೀರ್ತಿ ತರುವಂಥದ್ದಾಗಿತ್ತು. ಈಗ ಆ 

ೀರ್ತಿಯನ್ನು ಕಳೆದುಕೊಂಡಂ ಕೀರ್ತಿಯ ದಾರಿ ಹಿಡಿದಿದೆ. ಆಲ್ಲಿ 
ಕಾಫಿ ed ಹಾಲು ಅಥವಾ ಕೆನೆ ಮತ್ತು sd ರೆ ಸೇರಿಸಿಕೊಂಡು ಆಹಾರವಾ 
ಬೆಳಗ್ಗೆ ಮಧ್ಯಾಹ್ನ ಹ್ನ ಮತ್ತು ಸಂಜೆ ವೇಳೆಗಳಲ್ಲಿ ಕುಡಿಯುತ್ತಾರೆ. ಅಮೆರಿಕ 
ನರ ನಿತ್ಯಜಿ ವನ ಕಾಫಿಯಿಂದ ಆರಂಭವಾಗಿ " ಕಾಫಿಯಿಂದಲೇ ಕೊನೆಗೊಳ್ಳು 
JO. ಆದರೆ ಆವರ ಕಾಫಿ ತಣ್ಣಗೆ ಆಂದರೆ ತಣ್ಣಗೆ ! ನಮ ಲ್ಲಿ m 

ಫಿ ಕೊಟ್ಟರೆ? ಕೊಟ್ಟು ನೋಡಲಿ |! 


CC-0. Jangamwadi Math Collection. Digitized by eGangotri 


4. "ಕಾಫಿ' ಎಂಬ ಹೆಸರು 


ಪ್ಯಾರಿಸ್‌ನಲ್ಲಿ ಸ್ಥಾಪಿತವಾದ ಕಾಫಿ ಭವನೆಗಳಿಗೆ “ಕಾಫೆ' (cafe) 
ಎಂಬ ಹೆಸರು ಕೊಟ ರು. ಈ ಹೆಸರಿನಿಂದ "ಕಾಫಿ' ಎಂಬ ಹೆಸರು ಬಂದಿರ 
ಬೇಕೆಂದು ಹೇಳುತ್ತಾರೆ. *ಕಾಫಿ' ಎಂಬ ಪದ ಆರಬ್ಲೀ ಭಾಷೆಯದೇ 
ಅಲ್ಲವೇ ಎಂದು ಹೇಳುವುದೂ ಕಷ್ಟವಾಗಿದೆ, “ಕಹ್‌ವಾ' ( kahva) ಎಂಬ 
ಅರಬ್ಬೀ ಪದಕ್ಕೂ "ಕಾಫಿ' ಎಂಬ ಪದಕ್ಕೂ ಸಂಬಂಧವಿರಬಹುದಾ. 
“ಕಹ್‌ವಾ' ಎಂಬ ಪದಕ್ಕೂ “Blo ಎಂಬರ್ಥವಿರುವ “ಕಟು' ಎಂಬ ಸಂಸ್ಕೃತ 
ಪದಕ್ಕೂ ಸಂಬಂಧವಿರಬಹಂದೇ ? eo’ ಎಂಬ ಪದ ಕನ್ನಡದಲ್ಲಿಯೂ 
"BED" Gogo, 'ಕಡವಾ' ಎಂಬ ಪದಗಳಂ ಹಿಂದಿಯಲ್ಲಿಯೂ ಇವೆ. 

1793ರಲ್ಲಿ ಪ್ರಕಟವಾದ ಕಾಫಿ ಅರೇಬಿಕಾ ‘Coffee Arabica’ 
ಎಂಬ ಪುಸ್ತಕದಲ್ಲಿ OF SEA ಕಾರೋಸ್‌ ಎಂಬುವನು ಕಾಫಿಗೆ ಆಗ ಇದ್ದ 
ರೂಢಿನಾಮಗಳನ್ನು ಹೇಳಿದ್ದಾನೆ. ಅವು ಯಕಾವುವೆಸದರೆ ; ಅರ್ಟೊರ್‌ 
ಬೊನ್‌ (Arbor bon); ಬುಂಖೋಸ್‌ ಆರಬಮ್‌ (bunchos arabum)” 
ಬುನ್‌ (bun), ಬೊನ್‌ (bon). ಬಂಂಖಂ (bunchum), ಬೊರವೆಲ್‌ 
ಬಾನ್‌ (bonvel ban) ಮತ್ತ ಬುನಾ (buna). ಇದಕ್ಕೆ ಮುಂಚೆ 
ಅಂದರೆ 1682ರಲ್ಲಿ ಗ್ರಂಥವೊಂದನ್ನು ಬರೆದ ಚೆಂಬರ್‌ಲೇನನ ಪ 35:0 
ತುರ್ಕಿ ಸಾಮ್ರಾಜ್ಯದಲ್ಲೆಲ್ಲಾ ಕಾಫಿಯನ್ನು "ಕೋವಾ" (coava) ಅಥವಾ 
'ಖಾಬೆ (೮10006) ಎಂದು ಕರೆಯುತ್ತಿದ್ದ ರೆಂದೂ, ಅದು ss 
ಅಥವಾ 'ಬುನ್‌' ಎಂಬ ಬೀಜದಿಂದ ಆಗುತ್ತಿತ್ತೆಂದೂ ಹೇಳಿದ್ದಾನೆ, 
ಬ್ರಾಡ್ಜಿ (Bradly) ಎಂಬುವನ 1117ರಲ್ಲಿ ಬರೆದ ತನ್ನ ಗ್ರಂಥದಲ್ಲಿ ಕಾಫಿ 





೩ ಲಿನ್ನೀಅಸ್‌ ಕಾರೊಲಸ್‌ (Linneieus Corolus : 1707-78). 
ಈತ ಸ್ವೀಡಿಷ್‌ ದೇಶದ ಸಸ್ಯಶಾಸ್ತ್ರಜ್ಞ, ಪ್ರಪಂಚದ ಮರಗಿಡ ಮತ್ತು ಪ್ರಾಣಿಗಳ 
ವಿಂಗಡಣೆಯ ಕ್ರಮಕ್ಕೆ ಇವನ ಹೆಸರು ಕೊಟ್ಟಿದ್ದಾರೆ. ಇವನ ಪ್ರೀತ್ಕರ್ಥವಾಗಿ ಒಂದು 
ಟೀ ಗಿಡವನ್ನು 1763ರಲ್ಲಿ ಯೂರೋಪಿಗೆ ತೆಗೆದುಕೊಂಡು ಹೋಗಲಾಯಿತಂತೆ. 


CC-0. Jangamwadi Math Collection. Digitized by eGangotri 


ಕಾಫ ಎಂಬ ಹೆಸರು 25 


* 


ಹಣ್ಣಿಗೆ "ಬುನಾ' ಎಂತಲೂ ಕಾಫಿ ಪಾನೀಯಕ್ಕೆ "ಕೋವಾ" (coava) 
ಎಂತಲೂ ಕರೆಯುತ್ತಿದ್ದರೆಂದು. ಹೇಳುತ್ತಾನೆ. ಅಲ್ಲದೆ ಕಾಫಿಗಿಡಕ್ಕೆ 
"ಬೊನ್‌ವೆಲ್‌ ಬಾನ್‌" ಮತ್ತು 'ಅರ್ಟೋರ್‌' ಎಂದು ಕರೆಯುತ್ತಿದ್ದ 
ರೆಂದೂ, ಆದರೆ ಇಫಿಯೋಪಿಯನರು "ಕಾಫಿ' ಎಂದು ಸರಳವಾದ ಮಾತಿ 
ನಲ್ಲಿಯೇ ಕರೆಯುತ್ತಿದ್ದರೆಂದೂ ತಿಳಿಸುತ್ತಾ. | 
ಇಟೋದಿಕೆಸ್‌ ಎಂಬ ಜೆರೊಸಲೆಂ ಪ್ರವಾಸಿ 1598ರಲ್ಲಿ 
ಹೀಗೆ ಹೇಳಿದ್ದಾನೆ ; `ತುರುಕರೂ ಆರಬರೂ ಬಹಳ ಕಾಫಿ ಕಂಡಿಯುತ್ತಿ 
ದ್ದರು. ಆದನ್ನು ಆರಬರು "ಕಹ್‌ವಾ' (cahva) ಎಂದೂ, ಉಳಿದವರು 
ಬುನ್ನಾ' ಮತ್ತು "ಎಂಬಿ: (bunchi) ಎಂದೂ ಕರೆಯುತ್ತಿದ್ದರು. 
182502 ಒಂದು ಪ್ರಸ್ತಕ ಬರೆದ ಅಬಂಡ್ರಾತ್‌ (Abendrath) 
ಎಂಬುವನು ಅರೇಬಿಯಾ ದೇಶವೊಂದರಲ್ಲೇ ಕಾಫಿ ಪಾನೀಯಕ್ಕೆ "ಕಹ್‌ವಾ , 
6 e ' i | 3 
“'ಕಾವು-ವಾಟ್‌' (caw-wat), ಕವೆಟ್‌ (cavet), ಕೆಹೂಯೆ 
ne Ne 
(cahue) ಮತ್ತು ‘Ses’ (೦0080. "ಕಾಬೇ' (caube), Det 
(chahave), ಮತ್ತು "ಯೊಹಾವಾ' (chohawa) ಎಂಬ ಹೆಸರುಗಳೂ, . 
e ಇ 9 
ಕಾಫಿಗಿಡಕ್ಕೆ Wan” ಎಂಬ ಹೆಸರೂ. ಕಾಫಿ ಹಣ್ಣಿಗೆ ಬಂನಾ' (buna) 
ಎಂಬ ಹೆಸರೂ ಇದ್ದ ವೆಂದಂ ಹೇಳುತ್ತಾನೆ. 
ಮೆಪ್‌ಪೆನ್‌ (Meppen) ಎಂಬುವನು 193809 ಬರೆದ ಗ್ರಂಥ 
ವೊಂದರಲ್ಲಿ ಇಂಡಿಯಾದೇಶದಲ್ಲಿ ಅಂದರೆ ಮೈಸೂರು ಪ್ರದೇಶದ ಮನೆಗಳ 
ಹಿತ್ತಿಲುಗಳಲ್ಲಿ ಬೆಳೆಯುತ್ತಿದ್ದ ಕಾಫಿ ಬೀಜಕ್ಕೆ "ಬೂನ್‌ ಬೀಜ" (boon 
bija) ಎಂದು ಕರೆಯುತ್ತಿದ್ದರೆಂದು ಹೇಳಿದ್ದಾನೆ. ಅಷ್ಟೇ ಅಲ್ಲದೆ, ಆ ಹೆಸರು 
ಇಲ್ಲಿಗೆ ಇನ್ನೂರಂ ವರ್ಷಗಳ ಹಿಂದೆ ಆಬಿಸೀನಿಯಾದಿಂದ ಬಂದ ಹೆಸರಾಗಿ 
ತ್ತೆಂದಂ ತಿಳಿಸುತ್ತಾನೆ. ಆತ ಅಬಿಸೀನಿಯಾದಲ್ಲಿ ಕಾಫಿಗೆ "ಬೂನ್‌' 
(boon) ಎಂದಂ ಕರೆಯಂತ್ರಿದ್ದರೆಂದೂ ಹೇಳುತ್ತಾನೆ. 
ಶವಾಲೆ, (Chavelier) ಎಂಬುವನ ಪ್ರಕಾರ ‘eon? (bun) 
cided i ಷೆಯಲ್ಲಿ ಕಾಫಿ 
ಎಂಬಂದಹ್ಮಿಅರಬ್ಬೀ ಪದ. ಅಮ್ಚಾರಿಕ್‌ (Amharic) ಭಾಷೆಯಲ್ಲ ಕಾಫಿಗೆ. 
“ಬನ್‌” ( n) ಎಂದಿದೆಯಂತೆ. ಬರೋಮಾ ಎಂಬ ಬುಡಕಟ್ಟಿ ನ 
ಜನಾಂಗ “ಬುನಾ' (buna) ಎಂಬ ಪದವನ್ನೂ ಉಪಯೋಗಿಸುತ್ತಿದ್ದರಂತೆ. 


CC-0. Jangamwadi Math Collection. Digitized by eGangotri 


26 
ಬೆಟ್ಟದಿಂದ ಬಟ್ಟ ಗೆ 


"dd ವೇಳೆ ಬುನಿ' (buni) ಮತ್ತು 
ಮ್‌ಬುನಿ' (ibuni) ಎಂಬ ಹೆಸರುಗಳನ್ನು ಉಪಯೋಗಿಸುತ್ತಾರೆಂದಂ 
En ತತ್ತಾಗುತ್ತದೆ. "ONES! (bean) ಎಂಬ ಇಂಗ್ಲಿಷ್‌ ಪದವೂ pe 
bum) ಆಥವಾ ‘bun’ (ಬನ್‌) ಎಂಬ ಮ 
ನವ್ನಾ ಜನ್‌) ಎಂಬ ಮೂಲಣಂದ ₹ ಬಹುದೇ 
ಮಂಜ ಸಂದೇಹವಿದೆ. ಹ oe 
2 WG ಹೇಳಿದ ಆಫಿ ಶ್ರಕನರು ಮತ್ತು ಯೂರೋಪಿಯನರು ಉಪ 
. ಯೋಗಿಸುವ * eor) (ound ಐಂಬ ಪದದ ಮತ 
ಗಳಲ್ಲದೆ ಅನೇಕ ಸ್ಥಳೀಯ ಭಾಷೆಗಳ ಹೆಸರುಗಳೂ ಇವೆ. "ಗೊಲ್ಲ 
(Golla) ಎಂಬ ಗಿರಿಜನರು ಕಾಫಿ ಎಲೆಯ ಕಷಾಯಕ್ಕೆ "ಟಿಹೆಮಾ" 
(tehema) ಎನ್ನುತ್ತಿ ತ್ರಿದ್ದರಂತೆ. ಎಲ ಯನ್ನು ಅರೆದು ಅದಕ್ಕೆ ಬೆಣ್ಣೆ ಸೇರಿಸ 
e 
ಗು ಲೇಹಕ್ಕೆ "um (areffe) ಎಂತಲೂ, See ಗಿಡಕ್ಕೆ 
E Ay uie) ER "ಒಮೆಟೊ' (Ometo) ಎಂಬ ಜ್‌ 
ಜಾ ಖೆಖಂಂತೆ. ಹ ಭಾಷೆಯಲ್ಲಿ ಕಾಡಿನಲ್ಲಿ ಬೆಳೆದ ಕಾಫಿ 
nt C x ತೋಟದ ಬೆಳೆದ ಕಾಫಿಯಾಗಲೀ ಅದಕ್ಕೆ "ಮುರಿ 
“೨೫ ಬುಂಬೀ (murian ee ಅಥವಾ `ಮುರಿಯ ಇ 
(murea ubambe) ಎಂದು ಕರೆಯುತ್ತಾ ರೆ. ಆಫ್ರಿಕಾದ ಪತ್ತಿ ಮ ತೀರ 
ಸತ ಹಲವಾರು ದಿಯ ಕಾಫಿ ಗಿಡಗಳಿಗೆ “ಬೆನಿಮ್‌ ಆಕಾ ನಿನೋ" 
enim akpano), “ಯೊನೆಂಬೆ? 
E «CU (yonembei), zy (pegbie) 
92, magbel) Ss ಹೆಸರುಗಳುಂಟಂತೆ 
EN D u^ 
: ಹ ಪಿಯಾ ದೇಶದಲ್ಲಿರುವ " ಕಾಫ' ಎಂಬ ಪ್ರದೇಶದ ಹೆಸರಿ 
ದಾಗಿ Sed! ಎಂಬ ಹೆಸರು ಬಂ e 
HRS ದಿದೆಯೆಂದು ಇತ್ತೀಚೆಗೆ ತಿಳಿದು ಬಂದಿ 
ಮುಸಲ್ಮಾನರು ಸುನ್ನತ್‌ ಮಾಡಿಸಿದ ನಂತರ ಗಾಯಕ್ಕೆ ಮಾಗ್ಬೆಲ್‌ 
ಕಾಫಿ ಅರೆದು ಹಚು 2,99 ರಂತೆ, ಕಾಂಗೊದಲ್ಲಿ 'ಯಾಬಂಕುಲಾ ಎಸೆಂದಿ' 
_(yabukula esendi) ಎಂಬ ಹೆಸ God. soa: 
i ಕನ್ನಡದಲ್ಲಿ ಗಿಡಕ್ಕೂ ಪಾನೀಯಕ್ಕೂ Sod ಎಂಬ ಪದ ಉಪಯೋಗ 
ಲ್ಲಿ Qn 
ದೆ. ಅಂದರೆ. "ಕಾಫಿ. ಗಿಡ' “ಕಾಫಿ Wn», 'ಕಾಫಿ ಬೀಜ' ಮತು 
ಈಟಿ! 


CC-0. Jangamwadi Math Collection.: Digitized by eGangotri 


ಕಾಫಿ ಎಂಬ ಹೆಸರು 27 


“ಕಾಫಿ ಪಾನೀಯ' ಎಂಬುದಾಗಿ ಹೇಳುತ್ತಾರೆ. 1880ನೆಯ ಇಸವಿಯಲ್ಲಿ 
ಮಲೆನಾಡಿನಲ್ಲಿ ಆದ ಪ್ರಥಮ ಜಮಾನು ಅಳತೆಯ ಕಾಲದಲ್ಲಿ ನಕಾಶೆಗಳಲ್ಲಿ 
"ಬೂಂದ್‌ ಕಾಡು' ಅಥವಾ *ಬೂಂದ್‌ ಕಾನ್‌ ಎಂದಂ ಕಾಫಿ ಬೆಳೆಯಲರಿ 
ಅನುಕೂಲವಾದ ಭೂಮಿಗೆ ಹೆಸರುಗಳನ್ನು ಕೊಟ್ಟಿದ್ದರು. 1860 ರಿಂದ 
1881ರವರೆಗೆ ಇದ್ದ ಪಟ್ಟಾ ಫಾರಂಗಳಲ್ಲಿ ಕಾಫಿಗೆ ಇದ್ದ ಕನ್ನಡ ಪದ 
"ಬೂಂದ್‌ ಗಿಡ' ಎಂದು. ಕಾಫಿ ಗಿಡಕ್ಕೆ "ಬೂಂದ್‌ ಗಿಡ' ಎಂದು ಹೇಳುತ್ತಿದ್ದು 
ದಲ್ಲದೆ ಮೂಡಿಗೆರೆಯಿಂದ "ಒಂಭತ್ತು ಮರಡಿ' ಘಾಟಿನ ಮೂಲಕ ಪಶ್ಚಿಮ 
| ಕರಾವಳಿಗೆ ಹೋಗುವ ರಸ್ತೆ ಇರುವ ಘಟ್ಟಕ್ಕೂ "ಬೂಂದ್‌ ಘಾಟ್‌' ಅಥವಾ 
| 'ಕಡೇಕಲ್‌' ಎಂಬ ಹೆಸರಿತ್ತು. ಈ ರಸ್ತೆಯನ್ನೂ ಈಗಿನ ಶಿರಾಡಿ ಘಾಟ್‌ 
| ರಸ್ತೆಯನ್ನೂ ವಕಾಡಿದ್ದು ವಂಂಜರಾಬಾದ್‌ ಊರು ಕಾಫಿ ಪ್ಲಾಂಟರುಗಳ 
, ಕೇಂದ್ರ ಸ್ಥಳವಾದನಂತರ, ಅಂದರೆ ಸುಮಾರು 1860ರಲ್ಲಿ. ಮೊದ 
' ಲಿಂದಲೂ ಇದ್ದದ್ದು "ಬಿಸ್ಲೆ ಘಾಟ್‌' ಮಾತ್ರ. ಅಂದರೆ "ಬೂಂದ್‌' ಎಂಬ 
ಪದ ಆಫ್ರಿಕಾ ಅಥವಾ. ಇಥಿಯೋಪಿಯ ಭಾಷೆಯ ಪದಗಳಾದ ಬುನ್‌, 
ಬೂನ್‌- ಇವುಗಳಿಂದ ನಮ್ಮಲ್ಲಿಗೆ ಬಂದಿರುವುದು ಸ್ಪಷ್ಟವಾಗಂತ್ತದೆ. ಕಾಫಿ 
ಹದಿನೇಳನೆಯ ಶತವಕಾನದಲ್ಲಿ ಇಂಡಿಯಾ ದೇಶಕ್ಕೆ ಬಂದ ಐಷಯ ಅನಂತರ 
ತಿಳಿಸಲಾಗುವುದು. ' ಅಲ್ಲಿಂದೀಚೆಗೆ ಆದ ಜಮಾನು ಅಳತೆ ಕಾಲದಲ್ಲಿ ಆಗ 
ಉಪಯೋಗದಲ್ಲಿದ್ದ ಪದವನ್ನೇ ಅಳತೆಮಾಡುವವರು ಉಪಯೋಗಿಸಿ 
ಕೊಂಡಿದ್ದಾರೆ ಎಂಬುದರಲ್ಲಿ ಸಂಶಯವಿಲ್ಲ. ಪ್ರಪಂಚದ ಬೇರೆ ಕಡೆಗಳಲ್ಲಿ 
"ಕಾಫಿ' ಎಂಬ ಪದ ಉಪಯೋಗಕ್ಕೆ ಬಂದ ಮೇಲೆ ಇಂಡಿಯಾದಲ್ಲಿ ಹಾಗೂ 
ಮೆ ಸೂರಿನಲ್ಲಿ “ಬೂಂದ್‌' ಎಂಬ ಪದ ಹೋಗಿ, "ಕಾಫಿ' ಎಂಬ ಪದ 
ಉಪಯೋಗಕ್ಕೆ ಬಂದಿತು. 
ಮಲೆನಾಡಿನಲ್ಲಿ "ಅಕ್ಕಿ Ween? ಎಂಬ ಪಾನೀಯವನ್ನು ಮಾಡಿ 
ಸೇವಿಸುತ್ತಾರಷ್ಟೆ. ಇದರ ತಯಾರಿ ವಂತ್ತು ವಕಾರಾಟವನ್ನು ಮೈಸೂರು 
ಸರ್ಕಾರ 1901-1902 ರಿಂದ ಅಬ್ಕಾರಿ ಕಾನೂನು ಕಟ್ಟಲೆಗಳಿಗೆ ಒಳಪಡಿಸಿ 
1 ಹಯವದನರಾವ್‌ ಗೆಜೆಟಿಯರ್‌ : ಸಂಪುಟ ಐದು, ಪುಟ 1141 ಮತ್ತು 
Eastern Experiences by L» Bowring ಪುಸ್ತಕಗಳನ್ನು ನೋಡಿ. 


CC-0. Jangamwadi Math Collection. Digitized by eGangotri 


ಬೆಟ್ಟದಿಂದ ಬಟ್ಟಲಿಗೆ 


ಸಾಲಿಯಾನ ಗುತ್ತಿಗೆಗೆ ಮಾರಾಟ ಮಾಡುತ್ತಿತ್ತು. ಈ "ಬೋಜ' ಎಂಬ 
ಪದ ಪರ್ಷಿಯಾ ಭಾಷೆಯಲ್ಲಿಯೂ ಇರುವುದನ್ನು ನೋಡಬಹುದು. 
ಥೆವ್‌ನೊ ಎಂಬ ಹದಿನೇಳನೆಯ ಶತಮಾನದ ಪ್ರವಾಸಿ ಈ ದೇಶಕ್ಕೆ ಬರುವ 
ದಾರಿಯಲ್ಲಿ ಲೆವ್ಕಾಂಟ್‌ (ಮೆಡಿಟರೇನಿಯನ್‌ ಸಮುದ್ರದ ಪೂರ್ವಭಾಗ) 
ಎಂಬ ದೇಶದಲ್ಲಿ "ಬೋಜ' ಎಂಬ ಪಾನೀಯದ ಸೇವನೆ ಮಾಡುತ್ತಿದ್ದರೆಂದು 
ಹೇಳುತ್ತಾನೆ. ಅವನು ಹೇಳುವುದೇನೆಂದರೆ, “ಇಲ್ಲಿಯ ಜನರು ಇನ್ನೊಂದು 
ತರಹ ಪಾನೀಯ ಸೇವಿಸುತ್ತಾರೆ. ಇದಕ್ಕೆ “ಬೋಜಾ' (boza) ಎಂದು 
ಕರೆಯುತ್ತಾರೆ... ಇದನ್ನು ಬಾರ್ಲಿ ಅಥವಾ ಮತ್ತಿತರ ಕಾಳಿನಿಂದ ಮಾಡು 
ತ್ತಾರೆ. ಈ ಪಾನೀಯ ಹೆಚ್ಚು ಕಡಮೆ ನಮ್ಮ ಬೀರ್‌ (beer) ನಂತೆ ಇದೆ. 
ಆದರೆ ಅದರಷ್ಟು ಹಿತವಾಗಿಲ್ಲ, ನಾನೊಂದು ಬಾರಿ ರುಚಿ ನೋಡಿದೆ ; 
ಏನೇನೂ ರಂಚಿ ಕಾಣಲಿಲ್ಲ. ಸಾಮಾನ್ಯ ಜನರು ಮಾತ್ರ ಇದರ ಸೇವನೆ 
ಮಾಡುತ್ತಾರೆ. ಏಕೆಂದರೆ, ಇದು ಬಹಳ ಅಗ್ಗ, ಕುಡಿದರೆ ಮತ್ತು 
ಬರುತ್ತದೆ." 


CC-0. Jangamwadi Math Collection. Digitized by eGangotri 


5. ಪ್ರಪಂಚದಲ್ಲಿ ಕಾಫಿ ಸೇವನೆ ಮತ್ತು 
ಬೆಳೆ ಹಬ್ಬಿದ ಬಗೆ 


ಕಾಫಿ ಕಂಡಿಯುವುದನ್ನು ಮೊಟ್ಟ ಮೊದಲಿಗೆ ಯಾವಾಗ ಆರಂಭಿಸಿದ 
ರೆಂಬುದು ಸರಿಯಾಗಿ ಗೊತ್ತಿಲ್ಲ. ಏಡನ್‌ನಲ್ಲಿ ಮೊತ್ತಮೊದಲಿಗೆ ಹದಿನೈದ 
ನೆಯ ಶತಮಾನದ ಮಧ್ಯಕಾಲದಲ್ಲಿ ಕಾಫಿ ಕುಡಿಯಲಾರಂಭಿಸಿದರೆಂದೂ, 
ಅಲ್ಲಿಂದ ಅದು ಕ್ಷಿಪ್ರವಾಗಿ ಬೇರೆಡೆಗಳಿಗೆ ಹಬ್ಬಿತೆಂದೂ ಗೊತ್ತಾಗುತ್ತದೆ. 
ಇನ್ನೊಂದು ಶತಮಾನದೊಳಗೆ ಕಾಫಿ ಕುಡಿಯುವ ಚಟ ಎಷ್ಟು ಹಬ್ಬಿತೆಂದರೆ 
ಕೈರೋ ನಗರವೊಂದರಲ್ಲಿಯೇ ಸಾವಿರ ಕಾಫಿ ಭವನಗಳಾಗಿಬಿಟ್ಟುವು. 
ಆಲ್ಬಿನಸ್‌ (Alpinus) ಎಂಬುವನು 1591ರಲ್ಲಿ ತುರ್ಕಿ, ಈಜಿಪ್ಟ್‌ ಮತ್ತು 
ಅರೇಬಿಯಾ ದೇಶಗಳಲ್ಲಿ ಕಾಫಿ ಕುಡಿಯುತ್ತಿದ್ದರೆಂದು ತಿಳಿಸಿದ್ದಾನೆ. ಈ 
ಮಧ್ಯೆ ಲೆವ್ಕಾಂಟಿನಲ್ಲಿ ಕಾಫಿ ಭವನಗಳು ನಾಗರಿಕತೆಯ ಮುಖ್ಯ ಸಂಕೇತ 
ಗಳಾದುವು. ಕೈರೋ, ಕಾನ್‌ಸ್ಟಾಂಟಿನೋಪಲ್‌ ಮುಂತಾದ ನಗರಗಳಿದ್ದ 
"ಕವೇ ಕಾನೇ' (kave kane) nyA ಕುಳಿತು ಕಾಫಿ ಕುಡಿದರೆ ಅಂಥ ದೊಡ್ಡ 
ನಗರಗಳಿಗೆ ಹೋದದ್ದು ಸಾರ್ಥಕವಾಯಿತು ಎಂಬ ಭಾವನೆಯಿತ್ತು. 

ಫ್ರೆಂಚ್‌ ಪ್ರವಾಸಿ ತವರ್ನ್ಯೇ (Tavernier) ಎಂಬಾತ ಇಂಡಿಯಾಕ್ಕೂ 
ಬಂದಿದ್ದ. ಈತ 165609 ಕಾನ್‌ಸ್ಟಾಂಟಿನೋಪಲ್‌ಗೆ ಹೋದಾಗ ಅಲ್ಲಿ 
ಕಂಡ ಕಾಫಿ ಭವನಗಳ ವರ್ಣನೆ ಹೀಗೆ ಮಾಡುತ್ತಾನೆ : “ಇವರಲ್ಲಿ 
ಮತ್ತೊಂದು ಪಾನೀಯವಿದೆ. ಇದನ್ನು ಬಹಳ ಜನರು ಉಪಯೋಗಿಸು 
ತ್ತಾರೆ." ಈ ಪಾನೀಯದ DATO "ಕಾಫಿ' (coffee) ಎಂದು. ಇದನ್ನು 
ದಿನವೆಲ್ಲಾ ಕುಡಿಯುತ್ತಿರುತ್ತಾರೆ. ಒಂದು ತರಹ ಬೀಜದಿಂದ ಈ ಕಾಫಿ 
ತಯಾರಿಸುತ್ತಾರೆ. ಬೀಜವನ್ನು ಕಬ್ಬಿಣದ ಓಡಿನಲ್ಲಿ ಹುರಿದು, ಸಿಪ್ಪೆ ತೆಗೆದು 
ಪ್ರಡಿ ಮಾಡುತ್ತಾರೆ. ಕುಡಿಯಬೇಕೆಂದು ಮನಸ್ಸಾದಾಗ ಇದಕ್ಕೆಂದೇ 
ಮಾಡಿದ ತಾಮ್ರದ ಪಾತ್ರೆಯಲ್ಲಿ ನೀರು ಹಾಕಿ ಕುದಿಸುತ್ತಾರೆ. ಈ ಪಾತ್ರೆ 
ಯನ್ನು ಇಬ್ರಿಕ್‌ (ibrick) ಎಂದು ಕರೆಯುತ್ತಾರೆ. ನೀರು ಕುದಿದಾಗ ಕಾಫಿ 
ಪುಡಿ ಹಾಕುತ್ತಾರೆ. ಮೂರು ಬಟ್ಟಲು ನೀರಿಗೆ ಒಂದು ಚಮಚದಷ್ಟು ಪುಡಿ 


CC-0. Jangamwadi Math Collection. Digitized by eGangotri 





30 | ಬೆಟ್ಟದಿಂದ ಬಟ್ಟಲಿ' 


ಹಾಕುತ್ತಾರೆ. ಪುಡಿ ಒಂದು ಕುದಿ ಬೆಂದ ಮೇಲೆ ಪಾಶ್ರೆಯನ್ನು ಜಾಗ್ರತೆ 
ಒಲೆಯ ಮೇಲಿಂದ ಕೆಳಕ್ಕೆ ಇಳಿಸಿಕೊಳ್ಳು ತ್ತಾರೆ; ಅಥವಾ ಬಿರ್ರನೆ ತಿರುವು 
ತ್ತಾರೆ. ಹಾಗೆ ವಕಾಡದಿದ್ದರೆ ಅದು ಉಕ್ಕಿಬಿಡುತ್ತದೆ. ಹೀಗೆ ಹತ್ತು 
ಹನ್ನೆ ರಡು ವಾಂಬೆಲುಗಳಷ್ಟು (wambell) ಕಾಫಿ ಮಾಡಿದ ಮೇಲೆ 
' ಅದನ್ನೂ ಚೀನೀ ಬಟ್ಟ ಲುಗಳಿಗೆ (China dishes) ಬಸಿದುಕೊಳ್ಳು ತ್ತಾರೆ. 
ಈ ಬಟ್ಟ 3 CONF, ಬಣ್ಣ ಹಾಕಿದ ಕುಳಿಯಿರುವ ಮಣೆಯ ಮೇಲೆ ಇಟ್ಟು 
ಕೊಂಡು ನಿಮ್ಮ ಬಳಿಗೆ ಸುಡು ಸುಡುವಂತೆ ತರುತ್ತಾರೆ. ನೀವು ಅದನ್ನು 
ಸ್ವಲ್ಪ ಸ್ವಲ್ಪ ಹೀರಬೇಕು. ಏಕೆಂದರೆ, ಒಂದೇ ಸಲ ಕುಡಿಯಲು ಆಗು 
ವುದಿಲ್ಲ ; ಹಾಗೆ ಕುಡಿದರೆ ರುಚಿಯೂ ಇರು ವುದಿಲ್ಲ. ಕಾಫಿ ಕಹಿಯಾಗಿರು 
ದೆ. ಸ್ವಲ್ಪ ಸ್ವಲ್ಪ ವಾಗಿ ಹೀರುತ್ತಾ ಜನ ಕಾಫಿ ಕುಡಿಯುವಾಗ ಒಂದು 
"ತಿಯ ಚಪ್ಪರಿಸುವ ಸಂಗೀತವನ್ನು ‘seg: ಬನೆ'ಗಳಲ್ಲಿ ಕೇಳಬಹುದು. 
ತಯಾರಾದ ಕಾಫಿಯನ್ನು ಕೊಡುವ ಸ್ಥಳಗಳನ್ನು "ಕಾಫಿ ಬನೆ'ಗಳೆಂದಂ 
ಕರೆಯುತ್ತಾರೆ. 

“ಕಾಫಿ ಸೇವನೆ ಹೊಟ್ಟೆಯ ವಾಯು ತಲೆಗೆ ಏರಂವು ದನ್ನಿ ತಡೆಯು 
ತ್ತದೆ. ಈ ಕಾರಣ ತಲೆ ನೋವಿಗೆ ಕಾಫಿ ಒಳ್ಳೆಯದು. ಇದೇ ಕಾರಣದಿಂದ 
ಕಾಫಿ ನಿದ್ದೆ ಬರುವುದನ್ನು ತಡೆಯುತ್ತ a ವರ್ತಕರಿಗೆ ಅನೇಕ ಕಾಗದ 
ಪತ್ರಗಳನ್ನು ಬರೆಯುವ ಕೆಲಸವಿರುವಾಗ ಅಥವಾ ಆವುಗಳನ್ನಿ ರಾತ್ರಿ 
ಹೊತ್ತು ಬರೆಯಬೇಕೆಂದು ಇಟ್ಟುಕೊಂಡಾಗ ಸಂಜೆ ಒಂದೆರಡು ಬಟ್ಟ A 
ಕಾಫಿ ಕುಡಿಯುತ್ತಾರೆ. ಕಾಫಿ ಹೊಟ್ಟೆಗೆ ಒಳ್ಳೆಯದು. ತಿಂದ ಅನ್ನವನ್ನು 
ಜೀರ್ಣಮಾಡುತ್ತದೆ. ಒಟ್ಟಿನಲ್ಲಿ ತುರುಕರ ಅಭಿಪ್ರಾಯದಂತೆ ಎಲ್ಲಾ 
ಕಾಯಿಲೆಗಳಿಗೂ ಕಾಫಿ ಒಳ್ಳೆಯದು, ಏನಿಲ್ಲ ಅಂದರೂ ಟೀಯಷ್ಟೆ ಒಳ್ಳೆ 

ಸ 


(GL 


೧ 
a 


ves 


ಯಂದಂ. ಇದರ ರುಚಿಯ ಬಗ್ಗೆ ಹೇಳಬೇಕಾದರೆ ಒಬ್ಬ ನು ಎರಡ 
ಕಾಫಿ ಕುಡಿದರೆ ಸಾಕು, ಆಮೇಲೆ ಅವನಿಗೆ ಆದನ್ನು po "ಚಾಳಿ 
ಬಂದುಬಿಡುತ್ತೆ. ಅಭ್ಯಾಸವಾದ ಮೇಲೆ ಅದರಲ್ಲಿ ಕಹಿ Nic 

ವುದಿಲ್ಲ. ಕೆಲವರು ಲವಂಗವನ್ನೂ, ಕೆಲವರು ಏಲಕ್ಕಿಯನ್ನೂ, ಮತ್ತೆ 
ಕೆಲವರು ಸಕ್ಕರೆಯನ್ನೂ ಹಾಕಿಕೊಂಡು ಕ:ಡಿಯುತ್ತಾರೆ. ಆದರೆ E 


೮೦-0೦. Jangamwadi Math Collection. Digitized by eGangotri 


ಪ್ರಪಂಚದಲ್ಲಿ ಕಾಫಿ ಸೇವನೆ ಮತ್ತು ಬಿಕೆ ಹಬ ದ ಬಗೆ 31 


ಬ 


ಉಪಯೋಗ ಹೋಗುತ್ತೆ. ತುರ್ಕಿ ದೇಶಗಳಲ್ಲಿ ಬೇಕಾದಷ್ಟು ಕಾಫಿ ಕುಡಿ 
ಯುತ್ತಾರೆ, ಶ್ರೀಮಂತನಾಗಲೀ ಬಡವನಾಗಲೀ. ಕನಿಷ್ಠಪಕ್ಷ ಎರಡು 
ಮೂರು ಬಟ ಲು ಕಾಫಿ ಕುಡಿಯದೆ ಇರುವುದಿಲ್ಲ. ಗಂಡ ಹೆಂಡತಿಗೆ ಕಾಫಿ 
ಕೊಡಲೇಬೇಕು.? 
ಅನಂತರ ಕಾಫಿ ಭವನಗಳು ಗ್ರೀಸ್‌ ಮತ್ತು ಇಟಲಿಗೆ ಹಬ್ಬಿದುವು, 
E ದೇಶಗಳಲ್ಲೆಲ್ಲಾ ಕಾಫಿ ಭವನಗಳನ್ನು ಅಂದವಾಗಿ ಸಜ್ಜುಗೊಳಿಸುತ್ತಿ 
. GO». ಆಯಾ ದೇಶದ ಕುಶಲ ವಸ್ತುಗಳನಿ ಟ್ಟು, ಒಳ್ಳೊಳ್ಳೆಯ ಜಮಖಾನೆ 
ಗಳನ್ನು ಹಾಸಿ, ಥಳಥಳ ಹೊಳೆಯುವ ಲೋಹದ ಪಾತ್ರೆಗಳನ್ನು ಜೋಡಿಸಿ 
ಆಕರ್ಷಕವಾಗಿ ಮಾಡುತ್ತಿದ್ದರು. ಇಂಥ ಸೊಗಸಾದ ಭವನಗಳಿಗೆ ಜನರು 
ಕಾಫಿ ಕುಡಿಯಲು ಮುತ್ತಿಕೊಳ್ಳುತ್ತಿದ್ದರು. ಈ ತರಹ ಭವನಗಳು ಪೂರ್ವ 
ಮೆಡಿಟರೇನಿಯನ್‌ ಸಮುದ್ರತೀರದ ದೇಶಗಳಲ್ಲಿ ಈಗಲೂ ಇವೆಯಂತೆ. 
ಅಲ್ಲದ್ದೆ ಕಾಫಿ ಭವನಗಳಲ್ಲಿ ಸಂಗೀತ, ನೃತ್ಯ, ಮುಂತಾದುವು ಜರುಗುತ್ತಿ 
G3 sj ; ಕಥಾಕಾಲಕ್ಷೇಪಗಳಾಗುತ್ತಿದ್ದು ವು; ಹಾಸ್ಯ ಮತ್ತು ವಿನೋದದ 
ಚಟಾಕಿಗಳು ಹಾರುತ್ತಿದ್ದುವು. | 
ಹೀಗೆ ಒಮ್ಮೆ ಇಸ್ಲಾಂ ಮತದವರು ತಮ್ಮ ದೇವರ ಪ್ರಾರ್ಥನೆಗೆ 
ಸಹಾಯಕವಾಗಲೆಂದು ಉಪಯೋಗಿಸುತ್ತಿದ್ದ ಪಾನೀಯ ಆಮೇಲೆ ಒಂದು 
ರೀತಿಯ ಸುಖವಿಲಾಸಕ್ಕಾಗಿ ಪರಿವರ್ತನೆಗೊಂಡಿತು. ಕಾಫಿಯ ಸೇವನೆ 
ಯಿಂದ ಏನೋ ಅಪಾಯವಿದೆ ಎಂದು ಭಾವಿಸಿದ ಇಸ್ಲಾಂ ಮತೀಯ 
ಮುಖಂಡರು ಒಮ್ಮೆ ಅದನ್ನು ನಿಷೇಧಿಸಬೇಕೆಂದು ಚಳುವಳಿ ಹೂಡಿದರು. 
ಸ:ಲ್ತಾನನಿಗೂ.ಅದು ಹಿಡಿಸಲಿಲ್ಲ. ಕಾಫಿ ಭವನಗಳನ್ನು ಮುಚ್ಚಿ ಬಿಡಬೇಕೆಂದು 
ಆತ ಆಜ್ಞೆಮಾಡಿದ. ಆದರೆ ಮುಚ್ಚುವುದು ಸಾಧ್ಯವಾಗಲಿಲ್ಲ. ಪುನಃ 
ತೆರೆಯಬಹುದೆಂದು ಅನುಮತಿ ನೀಡಿದ--ನಮ್ಮ ದೇಶದಲ್ಲಿ ಪಾನನಿರೋಧಕ್ಕೆ 
ಆದ ಗತಿಯಂಂತೆ | 
ಹದಿನೈದನೆಯ ಶತಮಾನದ ಉತ್ತರಾರ್ಧದಲ್ಲಿ ಕಾಫಿ ರಾಜ ಮಹಾ 
ರಾಜರ ಹಾಗೂ ಶ್ರೀಮಂತ ಸರದಾರರ ಪಾನೀಯವಾಯಿತು. ಕೆಳದರ್ಜೆಯ 
ಜನರಿಗೂ ಕಾಫಿಯ ಚಟ ಹತ್ತಿತು ಹೀಗಾಗಿ ಬೆಲೆ ಐಪರೀತ ಏರಿತು. 
ಕಾಫಿಗೆ ಹೆಚ್ಚಿದ ಬೇಡಿಕೆಯ ಪರಿಣಾಮವಾಗಿ ಉಷ್ಣವಲಯದಲ್ಲಿ ಮಾತ್ರ 


CC-0. Jangamwadi Math Collection. Digitized by eGangotri 


, 


32 ಬೆಟ್ಟದಿಂದ ಬಟ್ಟಲಿಗೆ 


ಬೆಳೆಯುತ್ತಿದ್ದ ಕಾಫಿಯನ್ನು ದಕ್ಷಿಣ ಯೂರೋಪಿನಲ್ಲಿಯೂ ಬೆಳೆಯಲು 
ಆರಂಭಿಸಿದರು. ಆದರೆ ಅಲ್ಲಿ ಬೀಳುತ್ತಿ d ಹಿಮದ ಕಾರಣದಿಂದ ಅದಂ 
ಸಾಧ್ಯವಾಗಲಿಲ್ಲ. ಈಗಲೂ ಯೂರೋಪಿನಲ್ಲಿ ಕಾಫಿ ಬೆಳೆಯುವುದು 
ಗಾಜಿನ ಮನೆಗಳಲ್ಲಿಯೇ ಹೊರತು ಬಯಲಿನಲ್ಲಿ ಅಲ್ಲ. 

ಕಾಫಿಯ ಸಾಗುವಳಿಗೆ ಡಚ್ಚ ರು ಮಾಡಿದಷ್ಟು ಕೆಲಸವನ್ನು ಬೇರೆ 
ದೇಶಗಳಂ ವರಾಡಿಲ್ಲವೆಂದು ಹೇಳಬಹುದು. ಬೇಡೆ ದೇಶಗಳು ಹೊಸ 
ವಸಾಹತುಗಳನ್ನು ಕಂಡುಹಿಡಿದು ಅಲ್ಲಿ ತಮ್ಮ ಸೈನ್ಯವನ್ನಿಟ್ಟು ಬೆಳ್ಳಿ 
ಬಂಗಾರ ಮುಂತಾದ ಸಂಪತ್ತುಗಳನ್ನು ಸಂಪಾದಿಸಲು ಆಸೆಪಟ್ಟರೆ 
ಹಾಲೆಂಡಿನ ಡಚ್ಚೆ ರು ದೂರ ದೂರದ ಉಷ್ಣ ವಲಯದ A ್ವೀಪಗಳಲಲ್ಲಿ 
ತೋಟಗಳನ್ನು ಮಾಡುವುದಕ್ಕೆ ಪ್ರಯತ್ನಪಟ್ಟರು. ಈ ತೋಟಗಳಲ್ಲಿ 
ಬೆಳೆದ ಕಾಫಿ, ಟೀ ವಂತ್ರು ಸಂಬಾರವಸ್ತುಗಳನ್ನು ಯೂರೋಪಿಗೆ ಕಳುಹಿಸಿ 
ಹೆಚ್ಚು ಹೆಚ್ಚು ಲಾಭ ಸಂಪಾದಿಸಿದರು. ಕಾಫಿ ಕುಡಿಯುವ ಚಟ 
ಯೂರೋಪಿನ ಜನಸಾವಕಾನ್ಯ ರಲ್ಲಿಯೂ ಹಬ್ಬಿ ದು ದನ್ನು ಕಂಡು ಡಚ್ಚ ರು 
ಅದನ್ನು ಸಿಲೋನಿನಲ್ಲಿಯೂ t ಬೆಳೆಸಿದರು. 

ಮೆಕ್ಕಾದಿಂದ ಚಿಕ್ಕಮಗಳೂರಿಗೆ ಬಾಬಾ ಬುಡನ್‌ ಎಂಬುವನು ಏಳು 
ಕಾಫಿ spa ತಂದು ಅವನ್ನು ತನ್ನ ಮನೆಯ ಹಿತ್ತಲಲ್ಲಿ ಬೆಳೆಸಿದ 
ವಿಷಯ ಆಮೇಲೆ ಹೇಳಲಾಗುವುದು. ಚಿಕ್ಕಮಗಳೂರಿಗೆ ಕಾಲಿ ಟ್ಟ ಕಾಫಿ 
ಕ್ರಮೇಣ ಮಲಬಾರ್‌ ತೀರಕ್ಕೆ ಹೋಯಿತು ; ಅಥವಾ sess ಕಾರಣ 
ಮಲಬಾರ್‌ ತೀರಕ್ಕೆ ಕಾಫಿ ಬಂದಿತು. ಅಲ್ಲಿ ಬೆಳೆದ ಕಾಫಿ ಗಿಡಗಳನ್ನು 
ಡಚ್ಚ ರು ಕನ್ನಾ ಸಂದ 1658ರಲ್ಲಿ ನಿಲ ತೆಗೆದ:ಕೊಂಡಂಹೋಗಿ 
ನೆಟ್ಟ ರೆಂದು ಗೊತ್ತಾಗುತ್ತದೆ. ಆದರೆ ಇದಕ್ಕ ಮು ಚೆಯೇ ಸಿಲೋನಿನಲ್ಲಿ 
ಮಲ್ಲಿಗೆ ಹೂವಿನಂಥ ಕಾಫಿಯ ಜಾ? a 
ವಿಗ್ರಹಗಳನ್ನೂ ಆಲಂಕರಿಸ: ತಿ Aquen Té VOC Cu) 3) ಕಾಫಿ 
ಇದಕ್ಕೆ ವಹಂಚೆಯೇ e ಬೆಳೆಯುತ್ತಿತ್ತು ಎಂದು ಸ್ಪಷ್ಟವಾಗುತ್ತದೆ. ಡಚ್ಚರು 
ಅಲಿಗೆ ಕಾಫಿಯನ್ನು ಒಯ್ಯುವ ವೆ ಇದಲೇ ಬೇರೆಯವರು ಒಯ್ದಿರಲಕ್ಕ 
ಸಾಕಂ. 

ಮಲಬಾರ್‌ ತೀರದಲ್ಲಿ ಬೆಳೆಯುತ್ತಿದ್ದ ಕಾಫಿ E ಸಸಿಗಳನ್ನು ಕನ್ನಾನೂರಿ 


"೮೦-0೦. Jangamwadi Math Collection. Digitized by eGangotri 


ಪ್ರಪಂಚದಲ್ಲಿ ಕಾಫಿ ಸೇವನೆ ಮತ್ತು, ಬೆಳೆ ಹಬ್ಬಿದ ಬಗೆ 33 


ನಿಂದ ಡಚ್ಚರು ತಮ್ಮ ವಸಾಹತುಗಳಾದ ಡಚ್‌ ಈಸ್ಟ್‌ ಇಂಡೀಸಿಗೆ 
1696ರಲ್ಲಿ ತೆಗೆದುಕೊಂಡುಹೋಗಿ ಅಲ್ಲಿಯ ಗೌರ್ನರ್‌ ಜನರಲನ ತೋಟ 
ದಲ್ಲಿ ನೆಟ್ಟರಂ. ಆದರೆ ಆಲ್ಲಿ ಉಂಟಾದ ಪ್ರವಾಹದಲ್ಲಿ ಆ ಸಸಿಗಳು ನಾಶವಾದ 
ಕಾರಣ ಮೂರು ವರ್ಷಗಳನಂತರ ಮತ್ತೆ ಸಸಿಗಳನ್ನು ಮಲಬಾರ್‌ ತೀರ 
ದಿಂದ ತೆಗೆದುಕೊಂಡುಹೋಗಲಾಯಿತು. ಹೀಗೆ ತೆಗೆದುಕೊಂಡುಹೋದ 
ಸಸಿಗಳೇ ಡಚ್‌ ಈಸ್ಟ್‌ ಇಂಡೀಸಿನ ಅರೇಬಿಕಾ ಕಾಫಿ ಬೆಳೆಯ ಮೂಲ. 
ಹೀಗೆ ಕಾಫಿಯನ್ನು ಹಾವಾದಲ್ಲಿ ಬೆಳೆಯಲಾರಂಭಿಸಿದ ವೇಲೆ ಕಾಫಿ ಗಿಡದ 
ಬೆಳವಣಿಗೆಯ ಬಗ್ಗೆ ಡಚ್ಚ ರಲ್ಲಿ ಆಸಕ್ತಿ ಹುಟ್ಟಿ ತು. ಕಾಫಿ ಗಿಡ ಹೇಗೆ ಬಿಳೆ 
ಯುತ್ತೆ ಎಂದು ನೋಡಲು 'ಸಸ್ಮಶಾಸ್ತ್ರ ಜ್ಞರೂ ಜನಸಾಮಾನ್ಯರೂ ಇಚ್ಛಿಸಿ 
ದರು. ಜಾವಾದ ಬಟೇವಿಯಾದಿಂದ ಹಾಲೆಂಡಿನ ಆ್ಯಮ್‌ಸ್ನ 4 ರ್‌ಡ್ಯಾಮಿಗೆ 
ಬೀಜಗಳನ್ನು ಕಳುಹಿಸಲಾಯಿತು. ಆದರೆ ಆ ಬೀಜಗಳು ದೀರ್ಫ್ಥಸಮುದ್ರ 
ಯಾನವನ್ನು ತಡೆಯಲಾರದೆ ನೆಟ್ಟಾಗ ಹುಟ್ಟದೇಹೋದಂವು. ಆಮೇಲೆ 
ಎಮೆನ್‌ನಿಂದ 1706ರಲ್ಲಿ ತಂದ ಬೀಜದಿಂದ ಬೆಳೆಸಿದ .ಪಾತಿಯೊಂದರಿಂದ 
ಒಂದಂ ಗಿಡವನ್ನು ಡಚ್‌ ಹಡಗಿನಲ್ಲಿ ಅ್ಯಮ್‌ಸ್ಟರ್‌ಡ್ಯಾಮಿಗೆ ಕಳುಹಿಸ 
ಲಾಯಿತು. ಅಲ್ಲಿ ಆದನ್ನು ಬೊಟಾನಿಕಲ್‌ ತೋಟದ ಗಾಜಿನ ಮನೆಯಲ್ಲಿ 
ಬೆಳೆಸಿದರು. ಆ ಗಿಡ ಹೂವಾಗಿ ಕಾಯಾಗಿ ಹಣ್ಣು ಬಿಟ್ಟಿತು. ಆ ಹಣ್ಣು ಗಳ 
ಬೀಜವನ್ನು ಯೂರೋಪಿನ ಇತರ ಭಾಗಗಳಿಗೂ. ಕಳುಹಿಸಲಾಯಿತು. 
1713 ಮತ್ತು 1714ರಲ್ಲಿ ಯೂರೋಪಿನ ರಾಜ್ಯ ರಾಜ್ಯಗಳಿಗೆ 
ಆದ ಯುದ್ಧ ದಲ್ಲಿ ಒಂದು ಸಂಧಿಯ ಮಾತುಕತೆ ಹಾಲೆಂಡಿನಲ್ಲಿ ನಡೆಯಿತಂ. 
ಈ ಸಂಧಿಗೆ ನಾನಾ ದೇಶಗಳ ಪ್ರತಿನಿಧಿಗಳು ಬಂದಿದ್ದರು. ಆ ಸಂಧಿ 
ಯಲ್ಲೂ ಕಾಫಿಯ ಪಾತ್ರವಿದೆ. ಆಗ ಒಂದು ಕಾಫಿ ಗಿಡ ಕೊಟ್ಟರೆ ಅಡಂ 
ತಕ್ಕ ರಾಜಮರ್ಯ್ಕಾದೆ ಎಂಬ ಭಾವನೆಯಿತ್ತು. ಆಗ ಫ್ರಾನ್ಸಿನ ದೊರೆ 
ಹದಿನಾಲ್ಯನೆಯ ಲೂಯಿಯ ಬಗೆಗೆ ಹಾಲೆಂಡಿಗೆ ಬಹಳ ಗೌರವ. ಮೇಲೆ 
ಹೇಳಿದ ಸಂಧಾನದಲ್ಲಿ ಲೂಯಿ: ದೊರೆ ಪ್ರಧಾನ ಪಾತ್ರವಹಿಸಿದ. ಆ 
ದೊರೆಗೆ ಡಚ್ಚರು ಒಂದು ಕಾಫಿ ಗಿಡವನ್ನು ತಮ್ಮಾ ಕಾಣಿಕೆಯಾಗಿ ಅರ್ಪಿಸಿ 
ದರ. ಹಿಂದಿನ ವರ್ಷ, ಅಂದರೆ 1712ರಲ್ಲಿ ಒಂದು ಗಿಡವನ್ನೂ ಕಾಣಿಕೆ 
ಯಾಗಿ ಕೊಡಬೇಕು ಎಂದು ಪ್ರಯತ್ನಪಟ್ಟು ವಿಫಲರಾಗಿದ ರಂ, -ಈಗ 


ಹಿಂ. Jangamwadi Math Collection. Digitized by eGangotri 


34 ಬೆಟ್ಟದಿಂದ ಬಟ್ಟಲಿಗ 
ಅವರ ಆಸೆ Š, ಗೂಡಿತು. ಸುಲಕ್ಷಣವಾಗಿ ಬೆಳೆದ ಐದು ಆಡಿ ಎತ್ತರದ 
ಕಾಫಿ ಗಿಡಬನ್ನು ಅಂದವಾಗಿ ಸಿಂಗರಿಸಿ ಸುಂದರವಾದ ಕುಂಡದಲ್ಲಿಟ್ಟು ರಾಜ 
ನಿಗೆ ಅರ್ಪಿಸಿದರು. ಗಿಡವನ್ನು ಸ್ವೀಕರಿಸಿದ ಲೂಯಿಂ ದೊರೆ ಅದನ್ನು 
ಫ್ರಾನ್ಸಿಗೆ ತೆಗೆದುಕೊಂಡುಹೋಗಿ ಆದರ ಲಾ ಲನಪಾಲನೆಯನ್ನು 
ಯುವಕನೂ ರಾಜ್ಯದ ಸಸ್ಕಶಾಸ್ತ್ರಜ್ಞನೂ ಆದ ಪ್ರೊಫೆಸರ್‌ ಆನ್‌ತ್ಯಾ 
ದೆ ಜಂಸ್ಕು Rote de Jussiu) ಎಂಬುವನಿಗೆ ವಹಿಸಿದನು. 
ತನ್ನ ದೇಶದಲ್ಲಿಯೂ ಕಾಫಿ ಬೆಳೆಸಬೇಕೆಂಬುದು ಲೂಯಿ ದೊರೆಯ 
ಆಸೆಯಾಗಿತ್ತು. ಏಕೆಂದರೆ ಆತನ ಅರಮನೆಯಲ್ಲಿ ಕಾಫಿಗಾಗಿ ಬಹಳ ಹಣ 
ಖರ್ಜಾಗುತ್ತಿತ್ತು. ಅವನಿಗೂ ಕಾಫಿಯ ರುಚಿ ಹಿಡಿದಿತ್ತು. ಮೊಟ್ಟ 
ಮೊದಲಿಗೆ ಕಾಫಿ. ಗಿಡವನ್ನು ಕಣ್ತುಂಬ ನೋಡಿದ ದೆ ರೆ ಅದರ ಬೆಳವಣಿ an 
ಎಷ್ಟೇ ಖರ್ಜಾದರೂ ಚಿ ಂತೆಯಿಲ್ಲ ಆದನ್ನು ಬೆಳೆಸಿ ಹೂಬಿಟ್ಟು ಹಣ್ಣಾ ಗು 
ವಂತೆ ಮಾಡಬೇಕೆಂದು ತನ್ನ ಸಸ್ಯಶಾಸ ಬ್ಲ ನಿಗೆ ತಿಳಿಸಿದ. ಸರಿ, "ರಾಜಾಜ್ಞೆ ಕೆಗೆ 
ಇದಿರುಂಟೆ | ಕಾಫಿ ಗಿಡಕ್ಕೆ ಹ ಗಾಜಿನ ಮನೆಯೇ ಸಿದ್ಧವ ಎಯಿತು. 
ರಾಜ್ಯದ ಸಸ್ಯತಾಸ್ತ್ರಜ್ಞ TP ಸ್ವಂತ ಮೇಲ್ವಿಚಾರದಲ್ಲಿಯೇ ಬೆಳೆದ ಆ ಗಿಡ 
ಸಕಾಲದಲ್ಲಿ ಮಲ್ಲಿಗೆಯಂಥ ಹ ಹೂ ಬಿಟ್ಟಿತು. ವಾಸನೆಯೂ ಹೆಚ್ಚು ಕಡಮೆ 
ಮಲ್ಲೆಗೆಯಂತೆಯೇ ಇತ್ತು. ಆ ಶಾಸ್ತ್ರಜ್ಞಅದಕ್ಕೆ "ಜಾಸ್ಮಿನಮ್‌ ಅರೇಜೀ ಯಮ್‌" 
(Jasminum Arabium) ಎಂಬ ಹೆಸರಿಟ್ಟ. ಈ ಕಾಫಿಯೂ ಇ ಇದಕ್ಕೆ 
ಮುನ್ನ ಚಿಕ್ಕಮಗಳೂರಿಗೆ ಬಂದಿದ್ದ ಕಾಫಿಯೂ ಒಂದೇ ತಾಯಿಗಿಡದ ತಳಿ 
ಗಳಾಗಿದ್ದು ವು | ಅಂದರೆ ಅವು ಚಿಕ್ಕ ವ್ವ ದೊಡ್ಡ ವ್ವನ ಮಕ್ಕಳು ! 
ಪ್ಯಾರಿಸಿನ ಗಾಜಿನ ಅರಮನೆಯಲ್ಲಿ ಲೂಯಿ "ದೊರೆಯ ಲಾಲನೆಪಾಲನೆ 
ಯಲ್ಲಿ © ಬೆಳೆದ ಆ ಗಿಡದಿಂದ ಆದ ಬಿ:ಜಗಳು ಮತ್ತು ಸಸಿಗಳನ್ನು ಫ್ರಾನ್ಸ್‌ 
ಚಕ್ರಾಧಿಪತ್ಯದ ಇತರ ಭಾಗಗಳಿಗೂ ಕಳುಹಿಸಲಾಯ್ತು. ಕರಿಬೀನ್‌ 022, 
ಜಾರ್ಯಾನ್‌ ದ್ವೀಷಗಳಿಗೂ 1715ರಲ್ಲಿ ಈ ತಳಿಯ ರವಾ: ಖಕಾಯಿತ್ಕು 
ಕಾಫಿಯ aid ROR ಸಾಹಿತ್ಯವನ್ನೆಲ್ಲಾ ಹರ ತಿಳಿದುಬರುವುದೇ 
ನೆಂದರೆ, ಪ್ಯಾರಿಸಿನ ರಾಜಾಶ್ರಯದಲ್ಲಿ ಬೆಳೆದ ಈ ಗಿಡದಿಂದಲೇ ಮುಂದೆ 
ಕೋಟ್ಯಂತರ M ಬೆಳೆದುವು ಎಂಬುದು. 
ಇದಕ್ಕೆ ಮುಂಚೆ ಕಾಫಿಯ ವಿಷಯ ಯೂರೋಪಿಗೆ ತಿಳಿದಿರಲಿಲ್ಲ 


CC-0. Jangamwadi Math Collection. Digitized by eGangotri 


ಪ್ರಪಂಚದಲ್ಲ ಕಾಫಿ ಸೇವನೆ ಮತ್ತು ಬೆಳೆ ಹಬ್ಬಿದ ಬಗೆ 35 


ಎಂದಲ್ಲ ; ತಿಳಿದಿತ್ತು. ಷೆನ್ನಿ (Chenny) ಎಂಬುವನ ಪ್ರಕಾರ ಲೆನಾರ್ಡ್‌ 
ರಾಲ್ಫ್‌ (Leouhard Rauwolf) ಎಂಬ ಜರ್ಮನ್‌ ಪ್ರವಾಸಿಯೊಬ್ಬ 
ತನ್ನ 1573-1576ರವರೆಗಿನ ಸಿರಿಯಾ ಪ್ರವಾಸದನಂತರ ಅಲೆಪ್ಟೋದಲ್ಲಿ 
ಕಾಫಿಯ ಉಪಯೋಗ ನಡೆಯುತ್ತಿರಂವ ಸುದ್ದಿಯನ್ನು ತಂದ, ವೆನೀಸಿನ 
ಪಿಯೆತ್ರೋ ದೆಲ್ಲಾ ವಲ್ಲೆ ಎಂಬ ಪ್ರವಾಸಿ 1644ರಲ್ಲಿ ತಂರ್ಕಿಯಿಂದ 
ಒಂದಿಷ್ಟು ಕಾಫಿಯನ್ನು ತಂದು ಅದರ ರುಚಿಯನ್ನು ಯೂರೋಪಿಯನರರಿಗೆ 
ತೋರಿಸಿದ್ದ. ಅವನು ತಂದ ಕಾಫಿಯನ್ನು ಮಾರ್ಸೇಲ್ಸಿಗೆ ಕಳುಹಿಸಿದ. 
ಅಲ್ಲಿಂದ ಕಾಫಿ ಪ್ಯಾರಿಸಿಗೆ ಹೋಯಿತು. ಆ ಅಪೂರ್ವ ವಸ್ತುವನ್ನು 
ಪ್ಯಾರಿಸಿನವರು ಮೊಟ್ಟಮೊದಲಿ "n ಕಂಡು ಕಣ್ಣುಕಣ್ಣುಬಿಟ್ಟಿ ದ್ದ ರಂ. 
1652ರಲ್ಲಿ ಡೇನ್‌ಯಲ್‌ ಎಡ್ವರ್ಡ್ಸ್‌ ಎಂಬ ಇಂಗಿ ಷಿನವನು ಪೂರ್ವ 
ದೇಶಗಳ ಪ್ರವಾಸ ಮುಗಿಸಿ ಲಂಡನಿಗೆ ಹಿಂದಿರುಗಿದಾಗ A ಸ್ಮಿರ್ನಾದಿಂದ ತನ್ನ 
ಜೊತೆ ಪ್ಯಾಸ್ಕೂ ರೋಸೀ (Pasca Rosee) ಎಂಬ Tod ತಯಾರಕನನಲ್ನಿ 
ಕರೆದುಕೊಂಡು ಬಂದಿದ್ದ. ಡೇನ್‌ಯಲನಿಗೆ ರೋಸಿ ಕಾಫಿ ಮಾಡಿಕೊಡು 
ತ್ರಿ d. ಡೇನ್‌ಯಲನ ಸ್ನೇಹಿತರು ಕಾಫಿ ಕುಡಿಯಲು ಅವನ ಮನೆಗೆ 
ಬರುತ್ತಿದ್ದರಂ. ದಿನ ಬೆಳಗೆದ್ದರೆ ತನ್ನ ಮನೆಗೆ ಕಾಫಿ ಕುಡಿಯಲು ಮುತ್ತಿ 
ಕೊಳ್ಳುತ್ತಿದ್ದ ಆ ಸ್ನೇಹಿತರ ಕಾಟ ತಪ್ಪಿಸಿಕೊಳ್ಳಲು ಡೇನ್‌ಯಲ್‌ ತನ್ನ 
ಮನ ತಪ್ಪಿಸಿ ಬೇರೆ ಕಡೆ" ಫ್ಯಾಸ್ಕಾ' ಎಂಬ ಹೆಸರಿನಲ್ಲಿ ಒಂದು ಕಾಫಿ ಭವನ 
ವನ್ನೂ STH. ಇದೇ ಲಂಡನಿನ ಮೊಟ್ಟ | ಮೊದಲನೆಯ ಕಾಫಿ ಭವನ. 
ಲೂಯಿ ದೊರೆ ಆಶ್ರಯದಲ್ಲಿ ಬೆಳೆದ ಕಾಫಿ ಗಿಡದ ಕಥೆ ಮುಂದಂವರಿ 
ಸೋಣ. ಅವನ ಅಪ್ಪಣೆಯಂತೆ ದೇಶದಲ್ಲೆಲ್ಲಾ ಕಾಫಿ ಗಿಡಗಳನ್ನು ನೆಡಿಸ 
ಲಾಯ್ತು. ಈ ಗಿಡಗಳನ್ನು ಇಂಡಿಯಾಕ್ಕೂ ತಂದರಂ. ಕಲ್ಕತ್ತ ಬಳಿಯ 
ಹುಗ್ಗಿಗೂ ಮತ್ತು ಮದ್ರಾಸ್‌ ಬಳಿಯ ಪಾಂಡಿಚೇರಿಗೂ ತಂದು ನೆಟ್ಟ ರು. 
1799ರಲ್ಲಿ ಫ್ರೆಂಚರು ತಮ್ಮ ಅಧೀನದಲ್ಲಿದ್ದ ತಲಚೇರಿಯ ಸುತ್ತಮುತ್ತ 
ಕಾಫಿ ಬೆಳೆದರು. ಬ್ರಿಟಿಷರಿಗೆ ಸೇರಿದ ಇಂಡಿಯಾದ ಕೆಲವು ಭಾಗಗಳಲ್ಲಿಯೂ 
ಕಾಫಿ ಬೆಳೆ ಆರಂಭವಾಯಿತು. ಈ ಕೇಂದ್ರಗಳಿಂದ ವಸಾಹತುಗಾರರೂ 
ಮಿಷನರಿಗಳೂ ಕಾಫಿ ಗಿಡಗಳನ್ನು ' ಪಶ್ಚಿ ಮ ಇಂಡಿಯಾ ದ್ವೀಪಗಳಿಗೂ, 
ಅಲ್ಲಿಂದ ಮೆಕ್ಸಿಕೊ, ಮಧ್ಯ ಅಮೇರಿಕ, ಉತ್ತರ ಅಮೇರಿಕ, ಬ್ರಿಟಿಷ್‌ ಈಸ್ಟ್‌ 


CC-0. Jangamwadi Math Collection. Digitized by eGangotri 


36 ಬೆಟ್ಟದಿಂದ ಬಟ್ಟಲಿಗೆ 


ಆಫ್ರಿಕ, ಆಸೆ ಕ್ರ್ರೇಲಿಯ ಮತ್ತು ಆಗ್ನೇಯ ಚೀನಾಗಳಿಗೂ ಕೊಂಡೊಯ್ದ ರಂ. 
_ Bart ಅತ್ಯಂತ ಹೆಚ್ಚು ಕಾಫಿ ಬೆಳೆಯುವ ಬ್ರೆಜಿಲ್‌ ದೇಶಕ್ಕೆ ಕಾಫಿ 
ಹೇಗೆ ಹೋಯಿ:ತು ಎಂಬುದು ತುಂಬ ಸ್ವಾರಸ್ಯವಾದ ವಿಚಾರ. 1718 
ರಲ್ಲಿಯೇ ಕಾಫಿ ಬೀಜಗಳನ್ನು ಫ್ರಾನ್ಸಿನಿಂದ ಬ್ರೆಜಿಲ್‌ಗೆ ಕದ್ದೊಯ್ಯುವ 
ಪ್ರಯತ್ನ ನಡೆಸಲಾಗಿತ್ತು. ಆದರೆ ಆ ಪ್ರಯತ್ನ ವಿಫಲವಾಗಿ ಕೊನೆಗೆ 
ಬ್ರೆಜಿಲ್‌ ದೇಶದ ರಾಯಭಾರಿಯೊಬ್ಬನ ಚಮತ್ಕಾರಿಕ ಪ್ರಯತ್ನ ದಿಂದ ಅದು 
ಸಾಧ್ಯವಾಯಿತಂ. ಬ್ರೆಜಿಲ್‌ನಿಂದ ಪ್ಯಾರಿಸ್ಸಿಗೆ ರಾಯಭಾರಿಯಾಗಿ ಬಂದ ಆ 
ಮನುಷ್ಯ "ಉಂಡೂಹೋದ ಕೊಂಡೂಹೋದ' ಎನ್ನುವಂಥ ಕೆಲಸ 
ಮಾಡಿಬಿಟ್ಟ. ಆ ರಾಯಭಾರಿಗೂ ಫ್ರೆಂಚ್‌ ಗೌರ್ನರನ ಹೆಂಡತಿಗೂ ಹೇಗೋ 
ಗೆಳೆತನವಾಯತು. ಆ ಗೆಳೆತನ ಪರಸ್ಪರ ಪ್ರೇಮಕ್ಕೂ ತಿರುಗಿತು. ಪ್ರೇಮಿ 
ಗಳಿಬ್ಬರೂ ಅಗಲುವಾಗ ಸಂಕೇತವಾಗಿ ಏನಾದರೂ ಗುರುತು ಇಟ್ಟುಕೊಳ್ಳ 
ಬೇಕಷ್ಟೆ ! ಆ ರಾಯಭಾರಿ ತನ್ನ ಪ್ರೇಯಸಿಯನ್ನು ಕೇಳಿದ ಸಂಕೇತ 
ಯಾವುದು ಗೊತ್ತೆ ? ಕಾಫಿ ಬೀಜ ! ಒಂದು ಹಿಡಿ ಕಾಫಿ ಬೀಜಗಳನ್ನು 
ಕೊಡಬೇಕೆಂದು ಆತ ಅಂಗಲಾಚಿದ, “ಆಗಲಿ' ಎಂದು ಪ್ರೇಯಸಿ ಒಪ್ಪಿ 
ದಳು. ಕಾಫಿ ಕುಡಿದ ಬುದ್ದಿಯಲ್ಲವೆ | ತನ್ನ ವಾಗ್ದಾನ ಹೇಗೆ ಪರೆ ೈಸುವು 
ದೆಂದು ಆಕೆ ಆಲೋಚಿಸುತ್ತಿದ್ದಳು. ರಾಯಭಾರಿ ತನ್ನ ದೇಶಕ್ಕೆ ಹಿಂದಿರುಗುವ 
ಸಮಯ ಬಂದಿತು. ಈ ಒಳಸನ್ನಾಹ ಗೊತ್ತಿಲ್ಲದ ಬೆಪ್ಪುತಕ್ಕಡಿ ಗೌರ್ನರ್‌ 
ರಾಯಭಾರಿಗೆ ಒಂದು ಭೋಜನಕೂಟ ಏರ್ಪಡಿಸಿದ. ಸೊಗಸಾದ ಭೋಜನ 
ವಾಯಿತು. ಭೋಜನನಂತರ ಕಾಫಿಯ ಸೇವನೆಯೂ ಆಯಿತು. ಕೊನೆಯ 
ದಾಗಿ ಏನೂ ಆರಿಯಥ ಗಂಡನ ಮುಂದೆಯೇ ಹೆಂಡತಿ, ಕಾಫಿ ಬೀಜಗಳನ್ನು 
ಬಚ್ಚಿಟ್ಟಿದ್ದ ಹೂವಿನ ತುರಾಯಿಯನ್ನು ರಾಯಭಾರಿಗೆ ಅರ್ಪಿಸಿದಳು. 
ಬೀಜಗಳಷ್ಟೇ ಅಲ್ಲದೆ ಕೆಲವು ಕಾಫಿ ಸಸಿಗಳನ್ನೂ ಆಕೆ ತುರಾಯಿಗೆ ಸೇರಿಸಿ 
ದ್ದ ಳು! | 
ಈ ಬೀಜಗಳನ್ನೂ ಸಸಿಗಳನ್ನೂ ತೆಗೆದುಕೊಂಡು ಹೊರಟ ರಾಯಭಾರಿ 
ಬ್ರೆಜಿಲಿಗೆ ಹಿಂದಿರುಗಿದ. ಅಂದಿನಿಂದ ಬ್ರೆಜಿಲ್‌ನಲ್ಲಿ ಕಾಫಿ ಬೆಳೆಯುವುದು 
ಆರಂಭವಾಯಿತು. ಇಂದು ಪ್ರಪಂಚದಲ್ಲಿ ಬೆಳೆಯುವ ಕಾಫಿಯಲ್ಲಿ ಶೇ. 40 
ರಷ್ಟು ಬ್ರೆಜಿಲ್‌ನಲ್ಲಿ ಬೆಳೆಯುತ್ತದೆ ! ಯಾವುದಕ್ಕಾದರೂ ಪ್ರೇಮವೇ ಆಧಾರ 


CC-0. Jangamwadi Math Collection. Digitized by 6೮೩೧೦೦01 


ಪ್ರಪಂಚದಲ್ಲಿ ಕಾಫಿ ಸೇವನೆ ಮತ್ತು ಬೆಳೆ ಹಬ್ಬಿದ ಬಗೆ | 37 


BOS? ಪ್ಯಾರಿಸ್ಸಿನಲ್ಲಿ ಅಂಕುರಿಸಿದ ಪ್ರೇಮ ಬ್ರೆಜಿಲ್‌ನಲ್ಲಿ ಬೆಳದು ದೇಶ 
ವನ್ನೆಲ್ಲಾ ಆಕ್ರಮಿಸಿಬಿಟ್ಟಿತು. ಇಂಡಿಯಾದಿಂದಲೂ ಕಾಫಿ ಗಿಡಗಳನ್ನು 
ಬ್ರೆಜಿಲಿಗೆಗೆದುಕೊಂಡು ಹೋಗಲಾಯಿತೆಂಬ ದಾಖಲೆಯುಂಟು. 1760ರಲ್ಲಿ 
ಜೋ eg ar ಕ್ಯಾಸ್ಟೆಲ್ಲೊ ಬ್ರಮಾ (1808 Alberto Castello 
Brama) ಎಂಬುವನು ಗೋವೆಯಿಂದ ಕಾಫಿ ಗಿಡಗಳನ್ನು ಬ್ರೆಜಿಲಿನ ರಿಯೊ 


` ದೆ ಜೆನೇರಿಯೋ ಎಂಬಲ್ಲಿಗೆ ತೆಗೆದುಕೊಂಡುಹೋದನೆಂದೂ, ಅಂದಿನಿಂದ 
ಬ್ರೆಜಿಲ್‌ನಲ್ಲಿ ಕಾಫಿ ಕೈಗಾರಿಕೆ ಆರಂಭವಾಯಿತೆಂದೂ ಹೇಳುತ್ತಾರೆ. 


ಗೇಬ್ರಿಯೇಲ್‌ ಮ್ಯಾಥ್ಯೂ O95. (Gabriel Mathieu de 


Clieu) ಎಂಬ ನೌಕಾಧಿಕಾರಿಯೊಬ್ಬನ ಕಥೆ ಕಾಫಿ ಬೆಳೆಯ ಪ್ರಸಾರದ 
ಇತಿಹಾಸದಲ್ಲಿ ಅತ್ಯಂತ ರೋಮಾಂಚೆಕಾರಿಯಾದ ಕಥೆ. ಗೇಬ್ರಿಯೇಲ್‌ 
ಸ್ವಂತ ಕೆಲಸದ ಮೇಲೆ ಫ್ರಾನ್ಸಿಗೆ 1720ರಲ್ಲಿ ಹೋಗಿದ್ದ. ಹಿಂದಿರುಗುವಾಗ 
ಕರಿಬೀನ್‌ ಸಮುದ್ರದಲ್ಲಿರುವ ಮಾರ್ಬಿನೀಕ* (Mortinique) ಎಂಬ ಸಣ್ಣ 
ದ್ವೀಪಕ್ಕೆ ಕಾಫಿ ಗಿಡಗಳನ್ನು ತೆಗೆದುಕೊಂಡುಹೋಗುವ ಆಲೋಚನೆಮಾಡಿದ. 
ಹೆಣ್ಣಿಗೂ ಕಾಫಿಗೂ ಏನು ಸಂಬಂಧವೋ, ಆತನೂ ಓರ್ವ ಹೆಣ್ಣಿನ ಕೈಯಿಂದ 


= 
ಫಿ ಸಸಿಗಳನ್ನು ಪಡೆದು ಸಮುದ್ರಯಾನಮಾಡಿದ. ಆದರೆ ತನ್ನ ಊರು 
ಮುಟ್ಟುವುದರೊಳಗೆ, ಪಾಪ, ಆ ಸಸಿಗಳೆಲ್ಲಾ ಸತ್ತುಹೋದುವು. ಆದರೆ 
ಆತ ನಿರಾಶನಾಗಲಿಲ್ಲ. ಎರಡನೆಯ ಪ್ರಯತ್ನವಕಾಡಿದ. ಈ ಬಾರಿ ತೆಗೆದು 
ಕೊಂಡುಹೊರಟ ಸಸಿಗಳನ್ನು ಬಹಳ ಎಚ್ಚರಿಕೆಯಿಂದ ನೋಡಿಕೊಂಡ. 
ಆದರೂ ಸಮುದ್ರಯಾನದ ಕಷ್ಟ ನಷ್ಟಗಳನ್ನನುಭವಿಸಿ ಬದುಕಿದ್ದು ಒಂದು 
ಸಸಿ ಮಾತ್ರ, ಹೊಟ್ಟೆಕಿಚ್ಚಿನ ಸಹಪ್ರಯಾಣಿಕನೊಬ್ಬ ಆ ಒಂದು ಸಸಿ 
ಯನ್ನೂ ಕದಿಯಲು ಪ್ರಯತ್ನಿ ಸಿದ. ಆದರೆ ಅದು ಸಾಧ್ಯವಾಗದೆ ಆತ 
ಒಂದು ರೆಂಬೆಯನ್ನು ಹರಿದುಕೊಂಡುಹೋದನಂತೆ. ಅಂತೂ ಗೇಬ್ರಿಯಲ್‌ 
ಅಳಿದುಳಿದ- ತನ್ನ ಮುದ್ದು ಸಸಿಯನ್ನು ಬಹಳ ಜೋಪಾನವಾಗಿ ಸಾಗಿಸಿದ. 
: ಸಮುದ್ರದ ಮೇಲೆ ಸಿಹಿನೇರಿಗೆ ಅಭಾವ, ಸಾಗರವೇ ಇದ್ದರೂ 
i ಕುಡಿಯುವ ನೀರಿಗೆ ಯಾವಾಗಲೂ ಪರದಾಟ. ಆತ ತಾನು ಕುಡಿಯುವ 
' ಭೀರನ್ನೇ ಅಲ್ಪ ಸ್ವಲ್ಪ ಗಿಡಕ್ಕೂ ಎರೆದು ಸಾಕಿ ಅದನ್ನು ಬದುಕಿಸಿದ. 


' ಬದುಕಿದ ಸಸಿಯನ್ನು ಆತ ಹೆಗಲಮೇಲೆ ಹೊತ್ತು ತನ್ನ ದ್ವೀಪಕ್ಕೆ ಹಿಂದಿರು 


CC-0. Jangamwadi Math Collection. Digitized by eGangotri 


ಗಿದ. ಆ ಸಸಿಯನ್ನು ನೋಡಲು ಸಹಸ್ರಾರು ಜನರು ಸೇರಿರಬೇಕು, ಆಮೇಲೆ 
ಗೇಬ್ರಿಯೇಲನ ಈ ಸಾಹಸವನ್ನು ಕೊಂಡಾಡಿ ಎಷ್ಟೊಂದು ಹಾಡುಗಳು | 
ಎಷ್ಟೊಂದು ಕಥೆಗಳು ! 

ಬಹಳ ಜನರ ಅಚ್ಚ 1,009903 ಈ ಕಾಫಿ ಸಸಿ ಬೆಳೆದು ಹೂ ಬಿಟ್ಟು 
ಹಣ್ಣು ಕೊಟ್ಟಿತು. 1725ನೆಯ ವರ್ಷ ಕಾಫಿಯ ಮೊದಲನೆಯ ಹಣ್ಣು 
ಕೊಯ್ದ ರು, ಎರಡು ಪೌಂಡು ಕಾಫಿ ಸಿಕ್ಕಿತು. ಅದನ್ನು ಗೇಬ್ರಿಯೇಲ್‌ 
ತನ್ನ ಸ್ನೇಹಿತರಿಗೆಲ್ಲಾ ಬೆಳೆಯಲು ಕೊಟ್ಟ, ಕಾಫಿ ಬೆಳೆ: ತೀವ್ರವಾಗಿ 
ಹಬ್ಬಿತು. 1777ರಲ್ಲಿ ) ಮಾರ್ಟಿನೀಕ್‌ನಲ್ಲಿ 187 91,680 ಕಾಫಿ ಗಿಡಗಳಿದ್ದು ವು, 
ಈಗ ಜನಗಣತಿ ಮಾಡಿದಂತೆ ಆಗ ಕಾಫಿ ಗಿಡಗಳನ್ನೂ ಎಣಿಸಿರಬೇಕಲ್ಲವೆ ? 
ಹೌದು, ಆಗ ಕಾಫಿಗೆ ಅಷ್ಟೊಂದು ಪ್ರಾಶಸ್ತ್ಯ! 

1746ರಲ್ಲಿ ಗೇಬ್ರಿಯೇಲ್‌ ಫ್ರಾನ್ಸಿಗೆ ಹಿಂದಿರುಗಿದ. ಹಿಂದಿರುಗಿದವನು 
ತನ್ನ ಉಳಿದ ಜೀವಿತಕಾಲವನ್ನು ಪ್ಯಾರಿಸ್‌ನಲ್ಲಿ ಕಳೆದು ಎಂಬತ್ತೆಂಟನೆಯ 
ವಯಸ್ಸಿನಲ್ಲಿ (177400) ಕಾಲವಾದ. ಆತನ ಜ್ಞಾ ಪಕಾರ್ಥವಾಗಿ ಒಂದೂ 
ವರೆ ಶತಮಾನದನಂತರ ಪ್ಯಾರಿಸ್‌ನಲ್ಲಿ ಒಂದು “ಬೊಟಾನಿಕಲ್‌ ಗಾರ್ಡನ್‌" 
ಸ್ಥಾಪಿಸಿ ಅದಕ್ಕೆ ಅವನ ಹೆಸರಿಟ್ಟರು. 

1730ರಲ್ಲಿ ಇಂಗ್ಲಿಷರು ತಮ್ಮ ವಸಾಹತುಗಳಲ್ಲಿ ಒಂದಾದ ಜಮೈಕಾಕ್ಕೆ 
ಅರೇಬಿಕಾ ಕಾಫಿ ತೆಗೆದುಕೊಂಡುಹೋದರು. ಹತ್ತು ವರ್ಷಗಳನಂತರ 
ಜಾವಾದಲ್ಲಿದ್ದ Fon’ ದೇಶದ ಪಾದ್ರಿಗಳು ಫಿಲಿಪೈನ್‌ ದ್ವೀಪಗಳಿಗೆ 
ಅದನ್ನು ಒಯ್ದ ರು 1748ರಲ್ಲಿ ಕಾಫಿ ಕ್ಕೂಬಾಕ್ಕಿ ಹೋಯಿತು. ಡಚ್ಚರು 
ತಮ್ಮ ವಸಾಹತುಗಳಲ್ಲಿ ಬೆಳೆದ ಕಾಫಿಯನ್ನು CERE ರವಾನಿಸುತ್ತಾ 
ಬಂದರು, 1750ರಲ್ಲಿ ಅವರು ಸೆಲೆಬೀಸ್‌ ದ್ವೀಪಕ್ಕೆ ಕಾಫಿ ಗಿಡಗಳನ್ನು 
ಸಾಗಿಸಿ ಅಲ್ಲಿಯೂ ಬೆಳೆಸಿದರು. 

ಹೀಗೆ ಪ್ರಪಂಚದ ಹಲವಾರಂ ಕಡೆ ಬೆಳೆಸಿದ ಗಿಡಗಳೆಲ್ಲಾ 1713ರಲ್ಲಿ 
ಲೂಯಿ ದೊರೆಗೆ ಕಾಣಿಕೆಯಾಗಿ ಬಂದ ಚಿಕ | ಮಗಳೂರಿನ ತಾಯಿಗಿಡದ 
ತಳಿಗಳಾಗಿರಬಹುದಲ್ಲವೆ: | ಆ ತಾಯಿಯ ಸಂತಾನ 1800ರವರೆಗೆ ಉಷ್ಣ 
ವಲಯದಲ್ಲಿ ಅಭಿವೃದ್ಧಿಯಾಯಿತು. 

ಡಚ್ಚರು, ಪೋರ್ಚುಗೀಸರು, ಸ್ಟ್ಯಾನಿಯರ್ಡರು, ಫ್ರೆಂಚರು ಮತ್ತು 


CC-0. Jangamwadi Math Collection. Digitized by eGangotri 


ಪ್ರಷಂಚದಲ್ಲಿ ಕಾಫಿ ಸೇವನೆ ಮತ್ತು ಬಿಳೆ ಹಬ್ಬಿದ ಬಗೆ 39 


ಇಂಗ್ಲಿಷರು ತಮ್ಮ ತಮ್ಮ ದೇಶಗಳಿಂದ ವಲಸೆಹೊರಟು ಹೊಸ ಸ್ಥಳಗಳಲ್ಲಿ 
ನೆಲಸಲಾರಂಭಿಸಿದರಷ್ಟೆ. ಆವರು ಹೋದ ಕಡೆಗಳಲ್ಲೆಲ್ಲಾ ಕಾಫಿ ಮುಂತಾದ 
ಉಷ್ಣವಲಯದ ಬೆಳೆಗಳನ್ನು ಬೆಳೆದು ತಮ್ಮ ವಸಾಹತುಗಳನ್ನು ಉಳಿಸಿ 
ಕೊಳ್ಳುವ ಪ್ರಯತ್ನಮಾಡಿದರು. ಕಾಫಿ ಟೀ ಮೊದಲಾದ ಬೆಳೆಗಳಿಂದ 
ಬಂದ ಹಣದಿಂದ ತಮ್ಮ ಸೈನ್ಯ ಹಾಗೂ ನೌಕಾಪಡೆಯ AY ಸಂದಿಯ 
ಖರ್ಚನ್ನು ಸರಿದೂಗಿಸಿದರು. ಕಾಫಿ ವ್ಯಾಪಾರ ಹೆಚ್ಚಾಯಿತು. ಆಗ 
ಕೂಲಿಗಳು ಅಗ್ಗವಾಗಿ ಸಿಕ್ಕುತ್ತಿದ್ದರು. ಮೊದಮೊದಲಿಗೆ ಅವರ ಶೋಷ 
ಣೆಯೂ ಆಯಿತು. ಬಹಳ ಕಡಮೆ ಖರ್ಚಿನಲ್ಲಿ ಕಾಫಿ ತೋಟಗಳನ್ನು 
ಬೆಳೆಸಿದರು. ಆಪ್ರಿಕಾ coed, ಫೆಸಿಫಿಕ್‌ ದ್ವೀಪಗಳು ಮೊದಲಾದ 
ಕಡೆಗಳಲ್ಲಿ ಗುಲಾಮರಿಂದ ಕೆಲಸ ಮಾಡಿಸಿದರು. 
ಹೀಗೆ ತಾನೇತಾನಾಗಿ ಬೆಳೆಯುತ್ತಿದ್ದ ಕಾಫಿಯನ್ನು ಕೃಷಿಮಾಡುವ 
ತ್ತು ಹಾಗೆಯೇ ತಿನ್ನುತ್ತಿದ್ದ ಬೀಜವನ್ನು ಪಾನೀಯವಾಗಿ ತಯಾರಿಸಿ 
ಸೇವಿಸುವ ಪದ್ಧತಿ ಹಬ್ಬುತ್ತಾ ಬಂದಿತು. 1615ರಲ್ಲಿ ಮೊದಲ ಬಾರಿಗೆ 
ಕಾಫಿ ಪಾನೀಯ ವೆನೀಸ್‌ ನಗರವನ್ನು ಪ್ರವೇಶಿಸಿತ್ತು. ಅಲ್ಲಿಗೆ ಅದನ್ನು 
ಕೊಂಡು ಹೋದವರು ತೀರ ಹತ್ತಿರದ ಪೂರ್ವದೇಶಗಳೊಡನೆ 
ವ್ಯಾಪಾರ ನಡೆಸುತ್ತಿದ್ದ ವರ್ತಕರು. ಕೆಲವೇ ದಶಕಗಳಲ್ಲಿ ವೆನೀಸ್‌ ನಗರದಲ್ಲಿ 
ಅನೇಕ ಕಾಫಿ ಭವನಗಳು ತಲೆಯೆತ್ತಿದ್ದುವು. 
1711ರಲ್ಲಿ ಸ್ವಲ್ಪ ಕಾಫಿ ಮೊಟ್ಟಮೊದಲಿಗೆ ಜಾವಾದಿಂದ ಹಡಗಿನಲ್ಲಿ 
ವ್ಯಾಪಾರಕ್ಕಾಗಿ ಹಾಲೆಂಡಿಗೆ ಹೋಯಿತು. ಇಂಗ್ಲೆಂಡಿನಲ್ಲಿ ಎರಡನೆಯ 
mos, ದೊರೆಯ ಕಾಲದಲ್ಲಿ (1630-1635) ಕಾಫಿ ಆಗಲೇ ಪ್ರಚಾರಕ್ಕೆ 
ಬಂದಿತ್ತು. ದೇಹದಲ್ಲಿ ರಕ್ತಚಲನೆಯನ್ನು ಕಂಡುಹಿಡಿದ ವಿಲಿಯಂ ಹಾರ್ವೆ 
(1578-1657) ಮತ್ತು ಆತನ ಸಹೋದರ ಈ ಇರ್ವರು ಲಂಡನ್‌ನಲ್ಲಿ ಕಾಫಿ 
ಭವನಗಳು ಬರುವ ಮುನ್ನ ಕಾಫಿ ಉಪಯೋಗಿಸುತ್ತಿದ್ದರೆಂಬ ಪ್ರತೀತಿ ಇದೆ. 
ಬಹುಶಃ ಇದು 16528, ಮುಂಚೆ ಇರಬೇಕು. 1652ರಲ್ಲಿ ಡೇನಿಯೇಲ್‌ 
ಎತ್ವರ್ಡ್‌ ಎಂಬ ಇಂಗ್ಲಿಷನು ಇಂಗ್ಲೆಂಡಿನಲ್ಲಿ ಮೊಟ್ಟಮೊದಲು ಒಂದು ಕಾಫಿ 
ಭನನ ತೆರೆದನೆಂದು ಹೇಳಿದೆಯಷ್ಟೆ. ಒಂದು ಕಾಫಿ ಭವನವನ್ನು ತೆರೆಯ 
ಲಾಯಿತೋ ಇಲ್ಲವೋ ಆ ಕೂಡಲೇ ಇನ್ನೂ ಹೆಚ್ಚು ಕಾಫಿ ಭವನಗಳು 


CC-0. Jangamwadi Math Collection. Digitized by eGangotri 


ಬೆಟ್ಟದಿಂದ ಬಟ್ಟಲಿಗೆ 
ತೆರೆಯಲ್ಪಟ್ಟು ವು." ಶಾಲಾ ಕಾಲೇಜುಗಳಿದ್ದ ಕಡೆ ಈ ಭವನಗಳು ಹೆಚ್ಚು 
ಹೆಚ್ಚು ಆರಂಭವಾದುವು. ಆಕ್‌ ಫರ್ಡಿನಲ್ಲಿ ತೆರೆದ ಕಾಫಿ ಭವನವನ್ನು 
"ಆಕ್ಸ್‌ಫರ್ಡ್‌ ಕ್ಲಬ್‌ ಎಂದು ಕರೆಯುತ್ತಿದ್ದರು. ಈ ಕ್ಲಬ್ಬೇ ಆಮೇಲೆ 
“ರಾಯಲ್‌ ಸೊಸೆ 83" ಆದುದು. ಹೀಗೆ ಇಂಗ್ಲೆ Los ಮೊದಲಿಗೆ ಕಾಫಿ 
ಕ್ಲಬ್ಬುಗಳ ಆರಂಬ ಇಂಗ್ಲೆಂಡಿನ ರಾಜಧಾನಿಯಾದ ಲಂಡನ್‌ನಲ್ಲಿ ಅಲ್ಲ; 
ಬೇರೊಂದು ಕಡೆ: ಆಮೇಲೆ, ಅಂದರೆ 1651ರಲ್ಲಿ ಮೊಟ್ಟ ) ಮೊದಲಿಗೆ ಕಾಫಿ 
ಭವನವನ್ನು ಲಂಡನ್ನಿನಲ್ಲಿ ತೆರೆಯಲಾಯಿತು... 1688ರಲ್ಲಿ ಎಡ್ವರ್ಡ್‌ 
ಲಾಯಿಡ್‌ (Edward Lloyd) ಎಂಬುವನು "ರಾಯಲ್‌ ಎಕ್‌ + ಛೇಂಜ್‌" 
ಕಟ್ಟಡದಲ್ಲಿ ಒಂದು ಕಾಫಿ ಭವನ ಆರಂಭಿಸಿದ. ಹಡಗುಗಳು ಬರುವುದು 
ಹೋಗುವುದು ಯಕಾವಾಗ, ಯಾವ ಸಾವಣನುಗಳಿಗೆ ಏನು ಬೆಲೆ, ಗಿರಾಕಿ 
ಏನು. ಮುಂತಾದ ವಿಷಯಗಳನ್ನು ಅಲ್ಲಿ ತಿಳಿಯಬಹುದಾಗಿತ್ತು. ಬಂದವರಿಗೆ 
ಕಾಫಿ ಕೊಡಲಾಗುತ್ತಿತ್ತು. ಹೀಗೆ ವಿಷಯಗಳ ತಿಳುವಳಿಕೆಗೂ ಒಳೆ ಕೈಯ 
ಕಾಫಿಗೂ ರಾಯಲ್‌ ಎಕ್‌ ಛೇಂಜ್‌ ಹೆಸರಾಯಿತು. ಈಗ ಅದು ಪ ್ರಪಂಚದ 
ಅತ್ಯಂತ ದೊಡ್ಡ ವಿಮಾ ಸಂಸ್ಥೆ 3 Odaon ಬೆಳೆದಿದೆ-- ಲಂಡನ್‌ ಲಾಯ್‌ಡ್ಸ್‌' 
ಎಂಬ ಹೆಸರಿನಲ್ಲಿ ! ! 
ಇಂಗ್ಲೆಂಡಿನ ಕಾಫಿ ಭವನಗಳು ಮೇಧಾವಿ ಹಾಗೂ ಸಮಾಜ 
. ಸುಧಾರಕರು. ಸೇರಿ ನಡೆಸುತ್ತಿದ್ದ ಚರ್ಚೆಗಳ ಕೇಂದ ನ್ರಿಗಳೂ ಆಗಿದ್ದುವು. 
ಎಷ್ಟೋ ರಾಜಕೀಯ ವಿಷಯಗಳು ಅಲ್ಲಿ ಚರ್ಚಿಸಲ್ಪಡುತ್ತಿದ್ದು ವು. Wore, 
ದೊರೆಯ ಗೂಢಚಾರರು ಈ ಭವನಗಳಿಗೆ ಹೋಗಿ ಅಲ್ಲಿ ಆಗುತ್ತಿ ಕದ್ದ ಚರ್ಚೆ 


ಗಳನ್ನು ಕೇಳಿಕೊಂಡು ದೊರೆಗೆ ವರದಿಮಾಡುತಿ ದ್ದರು. ರಾಜದೊ ್ರೀಹನ 


ಮಾತುಗಳು ನಡೆಯುತ್ತವೆ ಎಂಬ ತಪ್ಪು ವರದಿಯನ್ನು ಕೇಳಿದ ದೊರೆ ಈ 
ಕ್ಷಬ್ಬುಗಳನ್ನು ಒಂದು ವರ್ಷ ಮುಚ ಬೇಕೆಂಬ ಆಜ್ಞೆ ಹೊರಡಿಸಿದ. ಆದರೆ 
ಅದನ್ನು ಮುಚ್ಚಿದ ಹನ್ನೊಂದು ದಿನಗಳಲ್ಲಿ ಲಂಡ್‌ ನಗರವೇ ಅಲ್ಲೋಲ 
SOD ್ಲಲವಾಯಿತು. ಕಾಫಿಯ ಮಹತ 2, ಅಂಥಾದ್ದು ! ಹಾಗೆ ಮಚ್ಚು 
ವುದು. ಮಾನವನ ಮೂಲ ಹಕಿ ಗೇ ಧಕ್ಕಿಯಾಗುವುದೆಂದು ನಾ ,ಯವಾದಿಗು 
ದೊರೆಗೆ ತಿಳಿಸಿದಾಗ ದೊರೆ reas ನ್ನಿಯನ್ನು ಹಿಂತೆಗೆದುಕೊಳ ಬೇಕಾಯ್ತು. 
ದೊರೆ ಬೇರೊಂದು ಮಾರ್ಗ ಅನುಸರಿಸಿದ, ಕ್ಲೆಬ್ಬುಗಳ ಮೇಲೆ ತೆರಿಗೆ ಕಾಕಿ 


CC-0. Jangamwadi Math Collection. Digitized by eGangotri 


ಪ್ರಪಂಚದಲ್ಲಿ ಕಾಫಿ ಸೇವನೆ ಮತ್ತು ಬೆಳೆ ಹಬ್ಬಿದ ಬಗೆ 4 


ಅವುಗಳು ಹೆಚ್ಚುವುದನ್ನು ತಡೆಯಬೇಕೆಂದು ಯೋಚಿಸಿದೆ. ಬಹಿರಂಗವಾಗಿ 
ಮಾರಾಟವಾಗುವ ಕಾಫಿಯ ಮೇಲೆ ತೆರಿಗೆ ಏಧಿಸಿದ. ಆದರೆ ಸರ್ಕಾರಗಳ 
ಇಂಥ ಎಲ್ಲಾ ಆಜ್ಞೆಗಳಿಗೆ ಒದಗಿದ ಗತಿಯೇ ಆದಕ್ಕೊ ಆಯಿತು. ತೆರಿಗೆ 
ತಪ್ಪಿಸಿಕೊಳ್ಳುವುದಕ್ಕೆ ಕ್ಲಬ್ಬಿನ ಮಾಲೀಕರು ತಮ್ಮ ಬುದ್ಧಿಯನ್ನೆಲ್ಲಾ ಖರ್ಚು 
ಮಾಡಿದರು. ಕಡಮೆ ತೆರಿಗೆ ಕೊಟ್ಟು ಇನ್ನೂ ಹೆಚ್ಚು ವ್ಯಾಪಾರ ಮಾಡ 
ಲಾರಂಭಿಸಿದರು. ಏನೇ ಮಾಡಿದರೂ ಕಾಫಿಯ ಸೇವನೆ ಕಡಮೆಯಾಗಲಿಲ್ಲ. 
ಲಂಡನ್‌ ನಗರವೊಂದರಲ್ಲೇ 3,000 ಕಾಫಿ ಭವನಗಳಾದುವು ! ಬೇರೆ ಊರು 
ಗಳಲ್ಲಿಯೂ ಅವು ಕಾಣಿಸಿಕೊಂಡುವು. ಹದಿನೇಳು ಮತ್ತು ಹದಿನೆಂಟನೆಯ 
ಶತಮಾನಗಳಲ್ಲಿ ಇವುಗಳು ತಮ್ಮ ಔನ್ನತ್ಯದ ಶಿಖರವನ್ನು ಮುಟ್ಟಿದುವು. 
ಈ ಭವನಗಳಿಗೆ ಅಲೆದಾಡುವ ಸ್ವಭಾವದ ಪ್ರತಿಭಾವಂತರು ಬರುತ್ತಿ 
ದ್ದರು. ಬಂದು, ಕಾಫಿ ಕುಡಿಯುತ್ತ ಹರಟೆಹೊಡೆಯುತ್ತಿದ್ದರು. ತತ್ತ, 
ಕಾವ್ಯ, ನಾಟಕ, ಕಲೆ, ಕಾನೂನು, ಕಟ್ಟಳೆ-ಮುಂತಾದುವುಗಳ ಮೇಲೆ ವಿಪುಲ 
ಚರ್ಚೆಗಳಾಗುತ್ತಿದ್ದುವು. ತಮಾಷೆಯ ಹಾಡುಗಳನ್ನು ಹಾಡುತ್ತಿದ್ದರು. ರಾಜ 
ಕೀಯ ವಿಚಾರಗಳನ್ನು ಚರ್ಚಿಸುತ್ತಿದ್ದರು. ನಾನಾ ತರಹ ಕಥೆಗಳನ್ನು ಹೇಳು 
ತ್ತಿದ್ದರು. ಬಹಳ ಗಹನವಾದ ಪ್ರಬಂಧಗಳನ್ನು ಓದುತ್ತಿದ್ದ ರು. ಈ ಕ್ಲಬ್ಬು 
ಗಳಿಗೆ ಹೆಸರಾಂತ ವ್ಯಕ್ತಿಗಳು ಬರುತ್ತಿದ್ದರೆಂದು ಬೇರೆ ಹೇಳಬೇಕಾಗಿಲ್ಲವಷ್ಟೆ ! 
ಕಾಫಿಗೆ ದಾಸಾನುದಾಸರಾಗಿ ಡ್ರೈಡ್ನ್‌, ಪೋಪ್‌, ಪೆಪಿಸ್‌,ಎಡಿಸನ್‌, ಹ್ಯಾರಿಸ್‌, 
ಬೆನ್‌ ಜಾನ್‌ಸನ್‌, ಸರ್‌ವಿಲಿಯಂ ಪೆಟಿ, ಮಿಲ್ಬನ್‌, ಮಕಾಲೆ, ಸ್ಟೀಲ್‌, 
ಸಾಮ್ಯುಯಲ್‌ ಜಾನ್‌ಸನ್‌, ಡೇವಿಡ್‌ ಗೆರ್ರಿಕ್‌, ಬಾಸ್‌ವೆಲ್‌, ಗೋಲ್ಡ್‌ 
ಸ್ಮಿತ್‌, ಗಿಬ್ಬನ್‌, GRI ಸ್ಮಿತ್‌ d: ಹೆಸರಾಂತ ಸಾಹಿತಿಗಳ ಚಟುವಟಿಕೆ 
ಗಳಿಗೆ ಕೇಂದ್ರಗಳಾದುವು, ಈ ಕ್ಲಬ್ಬುಗಳು. (ನಮ್ಮ ಹೆಸರಾಂತ ಸಾಹಿತಿಗಳಲ್ಲೂ 
ಎಷ್ಟೋ ಜನ ಇಂಥ ಕಾಫಿ ಕ್ಲಬ್ಬುಗಳಿಂದಲೇ ಸ್ಫೂರ್ತಿ ಪಡೆದಿರಬಹುದಲ್ಲ I) 
ಅವು ಭವ್ಯತೆಯ ದಿನಗಳು. ಇಂಗ್ಲಿಷ್‌ ಸಾಹಿತ್ಯ ಹಾಗೂ ಕಲೆ ಹೂವಾಗಿ 
ಅರಳುತ್ತಿದ್ದುವು. ಅದಕ್ಕೆ ಪೋಷಕವಾದುವು ನರುಗುಂಪಿನ ವಾಸನೆಯನ್ನು 
ಬೀರುವ ಕ್ಲೆಬ್ಬುಗಳು. ಪಾರ್ಲಿಮೆಂಟ್‌ ಚರ್ಚೆಗಳು ಮೊದಲಿಗೆ ಅಡ್ಡಾದಿಡ್ಡಿ 
ನಡೆಯುತ್ತಿದ್ದುವು. ಕಾಫಿಯ ವಾಸನೆ ಪಾರ್ಲಿಮೆಂಟಿನ ಸುತ್ತ ಪಸರಿಸಿದ 
ಮೇಲೆ ಚರ್ಚೆಗಳು ಹೆಚ್ಚು ನಿಯಮಿತವಾಗಿಯೂ ಉಪಯುಕ್ತವಾಗಿಯೂ 


CC-0. Jangamwadi Math Collection. Digitized by eGangotri 


42 ಬೆಟ್ಟದಿಂದ ಬಟ್ಟಲಿಗೆ 


ನಡೆಯಲಾರಂಭಿಸಿದುವಂತೆ. ಈಗ ನಮ್ಮ ಪಾರ್ಲಿಮೆಂಟ್‌ ಮತ್ತು ಅಸೆಂ 
ಗಳಿಗೆ 'ಕಾಫಿ ಬ್ರೇಕ್‌' ಇಲ್ಲದಿದ್ದರೆ ತಲೆಗಳು "ಬ್ರೇಕ್‌' ಆಗುವ ಸಂಭವವುಂಟು. 
ಕಾಫಿ ಮಾತೆತ್ತಿದರೆ ಸಾಕು, ಎಲ್ಲರೂ ಕಿರಿತನ ಮರೆತು ಹಿರಿತನ ತೋರಿಸು 
ತ್ತಾರೆ ! 

ಇಂಗ್ಲೆಂಡಿನಲ್ಲಿ ಅಷ್ಟೇ ಅಲ್ಲದೆ ಪ್ರಪಂಚದ ಇತರ ಕಡೆಗಳಿಗೂ ಕಾಫಿ 
ಸೇವಿಸುವ ಚಟ ಹಬ್ಬಿತು. ಲೆನಾರ್ಡ್‌ ರಾಲ್ಫ್‌ (Leonard Rauwolf) 
ಎಂಬ ಜರ್ಮನ್‌ ಪ್ರವಾಸಿ ಮೊದಲ ಬಾರಿಗೆ ಕಾಫಿಯ ವಿಚಾರವನ್ನು ತನ್ನ 
ಪ್ರವಾಸ ಗ್ರಂಥದಲ್ಲಿ ಹೇಳುತ್ತಾನೆ. 157309 Bro CO Aco ಹೊರಟ 
ಆತ ಅಲೆಪ್ಪೋಗೆ ಹೋಗಿ 1576ರಲ್ಲಿ ಹಿಂದಿರುಗುತ್ತಾನೆ. ಆತೆ ಅಲೆಪ್ಟೋ 
ಊರಿನ ವಿಷಯ ಹೇಳುವಾಗ ಅಲ್ಲಿ ಕಾಫಿ ಕುಡಿಯುತ್ತಿದ್ದರೆಂದು ಹೇಳುತ್ತಾನೆ. 
ಆದರೆ ಕಾಫಿ ಕುಡಿಯಲು ಯುರೋಪಿಯನರು ಆರಂಭಿಸಿದ್ದು 161509) 
ಎಂದು ತಿಳಿದುಬರುತ್ತದೆ. ಯೂರೋಪಿಗೆ ಕಾಫಿಯನ್ನು ತಂದವರು ವೆನೀಸಿನ 
ಜೊಹಾನ್‌ BA cn (John Vesling: 1598-1649) ಎಂಬ ಜರ್ಮನ್‌ 
ಸಸ್ಯಶಾಸ್ತ್ರಜ್ಞ ಹಾಗೂ ಪ್ರವಾಸಿ. ಈತ ಕೈರೋಗೆ ಹೋದಾಗ ಆಲ್ಲಿ 2,000 
` ದಿಂದ 3,000 ಕಾಫಿ & ಬ್ಬುಗಳಿದ್ದು ದನ್ನು ಕಂಡನೆಂದೂ, ಕಾಫಿಯ ಕಹಿಯನ್ನು 
ಹೋಗಲಾಡಿಸಲು ಜನ ಸಕ್ಕರೆ ಸೇರಿಸಲು ಆರಂಭಿಸಿದ್ದರೆಂದೂ, ಮತ್ತೆ 
ಕೆಲವರು ಕಾಫಿಗೆ ಸಕ್ಕರೆ ಸೇರಿಸಿ ಉಡೆಗಳನ್ನು ಮಾಡಿ ಇಟ್ಟುಕೊಳ್ಳುತ್ತಿದ್ದ 
ರೆಂದೂ ಹೇಳುತ್ತಾನೆ. ' ಈತ ತನ್ನ ಪ್ರವಾಸದನಂತರ ವೆನೀಸಿನಲ್ಲಿ ನೆಲಸಿದ- 

ಆಮೇಲೆ ಸ್ವಲ್ಪ ಕಾಲದನಂತರ ಕಾಫಿ ರೋಮನ್ನು ಪ್ರವೇಶಿಸಿತು- 
ಕಾಫಿ ರೋಮ್‌ ನಗರವನ್ನು ತಲುಪಿ ಅಲ್ಲಿ ಪ್ರಚಾರಕ್ಕೆ ಬಂದನಂತರ 
ಕ್ಯಾಥೊಲಿಕ್‌ ಮತಗುರುಗಳು ಎಂಟನೆಯ ಪೋಪರಾದ ಕ್ಲೆಮೆಂಟರಿಗೆ 
(1535-1605) ಒಂದು ಮನವಿಯನ್ನು ಸಲ್ಲಿಸಿ ಕ್ರೈ ಸುರು ಕಾಫಿ ಸೇವಿಸುವು 
ದನ್ನು ನಿಷೇಧಿಸಬೇಕೆಂದು ಕೇಳಿಕೊಂಡರು. ಅವರ ಪ್ರಕಾರ ಕಾಫಿ ಸೈತಾನ 
ನಿಂದ (Satan) ಬಂದದ್ದು. ಪಾಪ, ಪೋಪರೂ ಆ ತನಕ ಕಾಫಿ ಕುಡಿದಿರ 
ಲಿಲ್ಲ. ಯಾವುದರ , ಮೇಲೆ ದೂರಿತ್ತೋ ಅದನ್ನು ತರಿಸಿ ಒಂದು ಕಪ್ಪ 
ಕುಡಿದರು. ಕುಡಿದರೋ ಇಲ್ಲವೋ “ಅಹಹ್ಹಾ ! ಎಷ್ಟು ಸೊಗಸಾಗಿದೆ: 
ಇದು ಸೈತಾನನ ಪಾನೀಯವೆಂದು ಯಾರು ಹೇಳಿದರು ! ಇಂಥ ಸೊಗಸಾದ 


CC-0. Jangamwadi Math Collection. Digitized by eGangotri 


. ಪ್ರಪಂಚದಲ್ಲಿ ಕಾಫಿ ಸೇವನೆ ಮತ್ತು ಬಿಳೆ ಹಬ್ಬಿದ ಬಗೆ 43 


ಪಾನೀಯ ಇಲ್ಲಿಯವರೆಗೆ ಕೇವಲ ವಿಧರ್ಮಿಗಳ ಪಾನೀಯವಾಗಿದ್ದುದು 
ಅನ್ಯಾಯವಾಯ್ತು. ಇನ್ನು ಮುಂದೆ ಇದು 8, ಸರ ಪಾನೀಯವೂ ಆಗಲಿ. 
ಇದಕ್ಕೆ ನಮ್ಮ ಆಶೀರ್ವಾದವಿದೆ |’ ಎಂದರು. ಸೈತಾನನು ತಬ್ಬಿಬ್ಬಾಗಿರ 
ಬೇಕು. ! 

ಇಟಲಿಯಲ್ಲಿ ಹಕ್ಕಿಯನ್ನು ಮೊದಲಿಗೆ ಔಷಧಿಯಾಗಿ ಉಪಯೋಗಿಸು 
ತ್ತಿದ್ದರು. ಆಮೇಲೆ ಅದು ಪಾನೀಯವಾದ ಮೇಲೆ 1645ರಲ್ಲಿ ಮೊಟ್ಟ 
ಮೆ ಇದಲನೆ ಕಾಫಿ ಭವನ ತೆರೆಯಲಾಯಿತೆಂದು ಗೊತ್ತಾಗುತ್ತದೆ. ಪ್ರತ 
| 1683ರಲ್ಲಿ ವೆನಿಸಿನಲ್ಲಿ ಮೊದಲ ಕಾಫಿ ಭವನ ತೆರೆದದ್ದು ನಿಜ. ಇದಕ್ಕೆ 
- *ಕಾಫೆ' (caffe) ಎಂದು ಹೆಸರಿಟ್ಟರು. ಈ ಕಾಫೆಗಳಿಗೆ ಹೋಗಿ ಅಲ್ಲಿ ಕಾಫಿ 

ಕುಡಿಯುವ ಚಟ ಎಲ್ಲರಲ್ಲಿಯೂ. ಬೆಳೆಯಿತು. ಹೆಣ್ಣಿ ನಕ್ಕೆ ಯಿಂದ ಕಾಫಿ 

ಕುಡಿಯದಿದ್ದ ರೆ ಅದೆಂಥ ಕಾಫಿ! ಈಕಾರಣ ಹೆಣ್ಣು ಗಳನ್ನೂ ಕಾಫೆಗಳಲ್ಲಿ 
`` ನೇಮಿಸಿಕೊಂಡರು. 

ಕಾಫಿಗೆ ಮೊಟ್ಟಮೊದಲನೆಯ TEN ಮೆಕ್ಕಾಥಲ್ಲಿಯೇ ಒದಗಿತು. 
ಕಾಫಿ ಕುಡಿದವರಿಗೆ be ವಿಧಿಸಲಾಗುವುದೆಂದು ಮೆಕ್ಕಾದ ಷೆರೀಫ 1571ರಲ್ಲಿ 
ಒಂದು ಆಜ್ಞೆ ಹೊರಡಿಸಿದ. ಆದರೆ ಕೈರೋದ ಸುಲ್ತಾನ ಈ ಅಜ್ಜಿಗೆ 
ಅನುಮತಿ ಕೊಡಲಿಲ್ಲ ; ಕೆಲವೇ ಕಾಲದಲ್ಲಿ (tus ರದ್ದಾ ಯಿತು. 

ಕಾಫಿಯ ಇತಿಹಾಸದಲ್ಲಿ ಒಂದು ಅಪೂರ್ವವಾದ ಸಂಗತಿಯೇನೆಂದರೆ 
ಕಾಫಿ ಹೋದ ಕಡೆಯಲ್ಲೆಲ್ಲಾ ಠೆಮ ಕ್ರಾಂತಿಯನ್ನೆಬ್ಬಿಸಿರುವುದು. ಅದನ್ನು 
ಕುಡಿದವರು ವಿಚಾರಪರರಾದರು. ವಿಚಾರಪರರಾದ ಜನರು ದಬ್ಬಾಳಿಕೆ 
ಯನ್ನು ಎದುರಿಸಿ ನಿಂತರು ; ಸ್ವತಂತ್ರ ವಿಚಾರಧಾರೆಗೆ ಅಡ್ಡಿ ಬಂದವರ zy 
ಗಳಾದರು. 

ಹೀಗೆ ಕಾಫಿ ತನ್ನೆ ಮುನ್ನಡೆಯನ್ನು ಸಾಧಿಸಿತು. ಆದರೆ ಕಾಫಿಗೆ 
ಬಂದಷ್ಟು ವಿರೋಧ ac me ಪಾನೀಯ'ಕ್ಕೂ (food- -drink) 
ಪ್ರಪಂಚದಲ್ಲಿ ಬರಲಿಲ್ಲ. ಚರ್ಚು ಇತ್ತ ಕಾಣಿಕೆಯಾದರೂ, ವೈದ್ಯಕೀಯ 
ವೃತ್ತಿ ಅದಕ್ಕೆ ಗೌರವವನ್ನಿತ್ತರೂ, ಅದಕ್ಕೆ ಮತೀಯ ಅಂಧ ಆಚರಣೆಗಳು, 
ವೈ ದ me TECUM ದಡ್ಡ ತನದ ಸುಂಕಸಾರಿಗೆಗಳು ಮತ್ತು 
ಇನ್ನಿ ತರ ಆತಂಕಗಳು ಒದಗಿದುವು. "ಕಾಫಿ ಕುಡಿಯವುದು ಅನೀತಿ, ಅಧರ್ಮ, 


CC-0. Jangamwadi Math Collection. Digitized by eGangotri 


44 ಬೆಟ್ಟದಿಂದ ಬಟ್ಟಲಿಗೆ 


ಹಾಗೆ ಹೀಗೆ" ಎಂದು ಕೆಲವರು 1775ರಲ್ಲಿ ಹಾರಾಡಿದರು. ಆದರೂ ಕಾಫಿ 
ರೋಂನಲ್ಲಿ ಅಳಿಯದೆ ಉಳಿಯಿತು, ಇದಕ್ಕೆ ಮುಂಚೆ ಫ್ಲಾರೆನ್ಸ್‌ ಮತ್ತು 
ಜಿನೀವಾಗಳಲ್ಲಿ ಕಾಫಿ ಭವನಗಳು ತೆಶೆಯಲ್ಪಟ್ಟಿದ್ದುವು. ಅಷ್ಟೇ ಅಲ್ಲ, 
1704ರಲ್ಲಿ "ಇಲ್‌"ಕಾಫೆ' (11 Caffe) ಎಂಬ ಹೆಸರಿನಲ್ಲಿ ಕೇವಲ ತಾತ್ವಿಕ. 
ಹಾಗೂ ಸಾಹಿತ್ಯಕ ವಿಷಯಗಳಿಗೆ ಮಾಸಲಾದ ಪತ್ರಿಕೆಯೊಂದು ಹೊರಟಿತು 
ಫ್ರಾನ್ಸಿಗೆ ಮೊದಲು ಕಾಫಿ ತಂದವನು ಪಿ. ದೆಲಾ ರೂಕ್‌ (P. Dala 
Roque) ಎಂಬುವನು. ಈತ ಫ್ರಾನ್ಸಿನ ರಾಯಭಾರಿಯ ಜೊತೆ ಕಾನ್‌ 
ಸ್ಟಾಂಟಿನೋಪಲಿಗೂ ಲೆಬನಾನಿಗೂ ಹೋಗಿ ಹಿಂದಿರುಗುವಾಗ 1644ರಲ್ಲಿ 
ಫ್ರಾನ್ಸಿಗೆ ಕಾಫಿ ತಂದ. ಆದರೆ ಕಾಫಿಯನ್ನು ಖಾಸಗಿಯಾಗಿ ಷ್ಕಾರಿಸ್ಸಿಗೆ 
1657ರಲ್ಲಿ ತಂದು ಅದನ್ನು ತಯಾರಿಸುವ ರೀತಿಯನ್ನು ಫ್ರೆಂಚ್‌ ಲಲನೆಯರಿಗೆ 
ಹೇಳಿಕೊಟ್ಟ ಕೀರ್ತಿ ಥೇವ್ನೋ (Thevenot) ಎಂಬ ಪ್ರವಾಸಿಗೆ ಸಲ್ಲಬೇಕು. 
ಹದಿನಾಲ್ಕನೆಯ ಲೂಯಿ ದೊರೆ ,ಮೊಟ್ಟಮೊದಲಿಗೆ 1664ರಲ್ಲಿ ಕಾಫಿಯ 
ರುಚಿ ನೊ SANS. ಆಮೇಲೆ ಆತನ ಆಸ್ಥಾನಕ್ಕೆ ಬಂದ ತುರ್ಕಿರಾಯಭಾರಿ 
ತುರ್ಕಿ ಪದ್ಧತಿಯಲ್ಲಿ ಕಾಫಿ ಮಾಡುವುದು ಹೇಗೆಂಬುದನ್ನು ಪ್ಯಾರಿಸ್ಸಿನ 
ಜನರಿಗೆ ಹೇಳಿಕೊಟ ನಂತೆ. ಕಾಫಿಯನ್ನು ಹೇಗೆ ಬಡಿಸುತ್ತಿದ್ದರೆಂಬುದರ 
ಸೊಗಸಾದ ವರ್ಣನೆ ಕೇಳಿ : "ರಾಯಭಾರಿಯ ಕರಿಯ ಸೇವಕರು ಭವ್ಯ 
ವಾದ ಪೂರ್ವದೇಶದ ಉಡುಪು ಧರಿಸಿ ಮಂಡಿಯೂರಿ ಅತ್ಯುತ್ತಮವಾದ 
€ಖಾದ ಬಿಸಿ ಬಿಸಿ ಕಾಫಿಯನ್ನು ಮೊಟ್ಟೆ ೈಯಾಕಾರವುಳ್ಗ ^ ಹಿಂಗಾಣಿ 
ಬಟ್ಟಲುಗಳಲ್ಲಿ ಹಾಕುತ್ತಿದ್ದಾದನ್ನು ನೋಡುವುದಕ್ಕೇ ಒಂದು ಚಂದ. 
ಸುಡುವ ಹಾಗೂ ಸುವಾಸನೆಯ ಕಾಫಿಯನ್ನು ರೇಶ್ಮೆಯ ಪೀಠದ ಮೇಲಿಟ್ಟು 
ಚಿನ್ನ ಮತ್ತು ಬೆಳ್ಳಿಯ ತಟ್ಟೆಗಳಿಗೆ ಸುರಿದುಕೊಂಡು ಹೀರುತ್ತಿದ್ದರು. ಆಗ 
ಪಕ್ಕದಲ್ಲಿ ಕುಳಿತ ಅಪ್ಸರೆಯರು ಬೀಸಣಿಗೆ ಬೀಸಿ ತಮ್ಮ ಹಾವ ಭಾವಗಳಿಂದ 
ಕುಡಿಯುವವರಿಗೆ ಮಸೋಲ್ಲಾಸವನ್ನುಂಟುಮಾಡುತ್ತಿದ್ದರು. ಅವರು ತಮ 
ಮುದ್ದು ಮುಖಕ್ಕೆ ಬಣ್ಣ ಬಳಿದು, "ಪೌಡರು ಹಚ್ಚಿ, ಬಹಳ ಚೆನ್ನಾಗಿ ಸಿಂಗ 
ರಿಸಿಕೊಂಡು, ಮತ್ತಷ್ಟು ಮುದ್ದಾಗಿ ಕಾಣುತ್ತಿದ್ದರು.' 
ಹದಿನಾಲ್ಕನೆಯ ಲೂಯಿ ದೊರೆಯ ಕಾಲದಲ್ಲಿ ಕಾಫಿಯ ಉಪ 
ಯೋಗ ಆಷ್ಟು ಹೆಚ್ಚಲಿಲ್ಲ. ಆದರೆ ಹದಿನೈದನೆಯ ಲೂಯಿ ತನ್ನ ಮಡದಿ 


CC-0. Jangamwadi Math Collection. Digitized by 6೮೩೧೦೦01 


ಪ್ರಪಂಚದಲ್ಲಿ ಕಾಫಿ ಸೇವನೆ ಮತ್ತು ಬಿಳೆ ಹಬ್ಬಿದ ಬಗೆ 45 


ಯನ್ನು ಮೆಚ್ಚಿಸುವುದಕ್ಕಾಗಿ ಕಾಫಿಗೆ ಬಹಳ ಪ್ರೋತ್ಸಾಹವನ್ನಿತ್ತ. ಈ 
ದೊರೆ ತನ್ನ ಹಣ್ಣು ಮಕ್ಕಳ ಕಾಫಿಗಾಗಿ ವರ್ಷಕ್ಕೆ 15,000 ಡಾಲರುಗಳಷ್ಟು 
ಹಣ ವೆಚ್ಚಮಾಡುತ್ತಿ dod! l 

ಕ ಕುಡಿಯುವ ಚಟ ಪ್ಯಾರಿಸಿನಲ್ಲಿ ಹಬ್ಬಿತು. ಬೀದಿಯಲ್ಲಿ “ಕಾಫಿ! 
ಕಾಫೀ!!' ಎಂದು ಕೂಗಿಕೊಂಡು Saath ಅಂತೂ ಒಳ್ಳೆ ಯ 
ಕಾಫಿ ಭವನ ಪ್ಯಾರಿಸ್‌ನಲ್ಲಿ ಆರಂಭವಾದದ್ದು 1686ನೆಯ ಇಸವಿಯಲ್ಲಿ. 
ಅದನ್ನು ಪೊಕೊಪ್‌ ಎಂಬ ವರ್ತಕ ಆರಂಭಿಸಿದ. ಈ ಭವನಕ್ಕೆ ಅನೇಕ 
ಹೆಸರಾಂತ ಫ್ರೆಂಚ್‌ ನಟರೂ ಗ್ರಂಥಕರ್ತರೂ ಸಂಗೀತಗಾರರೂ ಬಂದು ಕಾಫಿ 
ಕುಡಿದು ಹರಟೆಹೊಡೆದು ಹೋಗುತ್ತಿದ್ದರು. ಇವರಲ್ಲಿ ವಾಲ್ತೇರ್‌, ರೂಸೋ 
ಮತ್ತು ಇನ್ನೂ ಹಲವಾರು ಗಣ್ಯವ್ಯಕ್ತಿಗಳು ಕಾಫಿ ಭವನಕ್ಕೆ ಹೋಗಿ 
ಕಾಫಿ ತೀರ್ಥ ಸ್ವೀಕರಿಸಿ ಪವಿತ್ರರಾಗುತ್ತಿದ್ದರು ! ಆಗತಾನೆ ಗೋಲಂದಾಜ 
ನೌಕೆಗೆ ಸಣ್ಣ ಅಧಿಕಾ ರಿಯಾಗಿ ಸೇರಿದ್ದ ನೆಪೋಲಿಯನ್‌ ಬೋನಪಾರ್ಟನೂ 
ಈ ಭವನಕ್ಕೆ ಹೋಗುತ್ತಿ ದ್ವನೆಂದರೆ ಕಾಫಿಯ ದಿಗ್ವಿಜಯಕ್ಕೆ ಅಡೆತಡೆಯುಟೆ! 
ಕಾಫಿ ಕುಡಿದು ಕೈ ಯಲ್ಲಿ ಕಾಸಿಲ್ಲದೆ ಸಾಲ ಬರೆಸುತ್ತ. ದ್ರ ನಂತೆ ನೆಪೋಲಿಯನ್‌! 
ಕಾಫಿ ಸಾಲಕ್ಕಾ "ಗ ಒಮ್ಮೆ ಆತನ ಹ್ಯಾಟನ್ನು ಬಿಟ್ಟು ಹೋಗಬೇಕೆಂದು 
ಪೋಕೋಪ್‌ ಒತ್ತಾಯಿಸಬೇಕಾಯಿತಂತೆ! ಹೀಗೆ ಹದಿನೈ ದನೆಯ ಲೂಯಿ 
ದೊರೆಯ ಕಾಲದಲ್ಲಿ ಕಾಫಿ ಭವನಗಳು ಹೆಚ್ಚಿದುವು, ಫ್ರಾ A ನಲ್ಲಿ 800 ಕಾಫಿ 
ಸ ಅವುಗಳಲ್ಲಿ 600 ಪ್ಕಾರಿಸ್ಸಿನಲ್ಲಿಯೇ ಇದ್ದುವಂತೆ. 1843 
ರಲ್ಲಿ ಪ್ಯಾರಿಸ್ಸಿನಲ್ಲಿದ್ದ ಕಾಫಿ ಭವನಗಳ ಸಂಖ್ಯೆ 3,000ಕ್ಕಿಂತಲೂ ಹೆಚ್ಚು! 

ಜತ್ತ. QNO ವರ್ತಕ-ವೈದ್ಯ ರಾದ oe, ಪಾರಿಗಳು eiua n ೦ದ. 
ಕಾಫಿ ಬೀಜವನ್ನು ತರಿಸಲಾರಂಭಿಸಿದರು. ಆದರೆ ಔಷಧಿಯ ನೆಪದಲ್ಲಿ s ಕಾಫಿ 
ಯನ್ನು ಉಪಯೋಗಿಸಿ ಹಣ ಸಂಪಾದಿಸಬೇಕೆಂಬ ಅವರ ಆಶೆ ನಡೆಯಲಿಲ್ಲ. 
ಬೇರೆಯವರೂ ಕಾಫಿ ಭವನಗಳನ್ನು ತೆರೆದರು. ಸರಿ ವೈದ್ಯರಿಗೂ .ಕಾಫಿ 
ಕುಡಿಯುವವರಿಗೂ ಲಟಾಪಟಿ ಆರಂಭವಾಯಿತು. “ಕಾಫಿ ಕುಡಿದರೆ ನಾನಾ 
ತರಹ ಕಾಯಿಲೆಗಳು ಬರುತ್ತವೆ' ಎಂದು ವೈದ್ಯರು ಹೆದರಿಸಿದರು. ಆದರೂ 
ಕಾಫಿ ಕುಡಿಯುವುದನ್ನು ಜನ ಬಿಡಲಿಲ್ಲ. ಬಿಡದಿದ್ದುದಷ್ಟೇ ಅಲ್ಲ, ಕುಡಿಯು 
ವುದು ಇನ್ನೂ ಹೆಚ್ಚೇ ಆಯಿತು. ವರ್ತಕರು ಹಡಗುಗಟ್ಟಲೆ ಕಾಫಿಯನ್ನು 


CC-0. Jangamwadi Math Collection. Digitized by eGangotri 


46 . ಬೆಟ್ಟದಿಂದ wey OT 
ಆಮದುಮಾಡಲಾರಂಭಿಸಿದರು. ಎರಡು ವರ್ಷಗಳನಂತರ ಪ್ಯಾಸ್ಕಲ್‌ 
(Pascal) ಎಂಬ ಅರ್ಮೀನಿಯನ್‌ ತನ್ನ ಕಾಫಿಭವನವನ್ನೇ ತೆರೆದ. ಆಮೇಲೆ 
ಪ್ರತಿ ನಗರದಲ್ಲಿಯೂ ಕಾಫಿ ಭವನಗಳು ! ಅಷ್ಟೇ ಅಲ್ಲ, ಮನೆಗೆ ಬಂದ 
, ವರಿಗೂ ಕಾಫಿ ಕೊಡುವ ಪದ್ಧತಿ ಅನುಷ್ಠಾನಕ್ಕೆ ಬಂತು. j 

ಹಾಲೆಂಡ್‌ ದೇಶದ ಹೇಗ್‌ನಲ್ಲಿ ಮೊದಲ ಕಾಫಿ ಭವನವನ್ನು 1664 
ರಲ್ಲಿ ತೆರೆಯಲಾಯಿತು. ಡಚ್ಚರು ಸಿಲೋನನ್ನು ಪೋರ್ಚುಗೀಸರಿಂದ 1658 
ರಲ್ಲಿ ವಶಪಡಿಸಿಕೊಂಡಂದಿನಿಂದ ಅಲ್ಲಿ ಕಾಫಿ ತೋಟಗಳನ್ನು ವ್ಯವಸ್ಥಿತ ರೀತಿ 
ಯಲ್ಲಿ ಮಾಡಲಾರಂಭಿಸಿದ್ದರು. ಸಿಲೋನ್‌, ಮೋಖಾ ಮತ್ತು ಜಾವಾ 
ಗಳಿಂದ ಹಾಲೆಂಡಿಗೆ ಕಾಫಿ ಬರಲಾರಂಭಿಸಿತು. 1771ರಲ್ಲಾದ ಮೊತ್ತಮೊದ 
ಲನೆಯ ಕಾಫಿ ಹರಾಜಿನಲ್ಲಿ ಮ್‌ಸ್ಪರ್‌ಡ್ಕಾಮಿನ ಒಂದು ಪೌಂಡು ಕಾಫಿಗೆ 
ನಲವತ್ತೇಳು ಸೆಂಟ್‌ ಬೆಲೆ ಸಿಕ್ಕಿತು. 

ಸ್ಕಾಂಡಿನೇವಿಯ ದೇಶದಲ್ಲಿಯೂ ಕಾಫಿ ಕುಡಿಯುವ ಪದ್ಮತಿ 1746 
ರಲ್ಲಿ ಕಾಲಿಟ್ಟು ಅದು ಎಷ್ಟರಮಟ್ಟಿಗೆ ಹೆಚ್ಚಿತೆಂದರೆ ಅದನ್ನೂ ಟೀಯನ್ನೂ 
ಹೆಚ್ಚಾಗಿ ಸೇವಿಸಕೂಡದೆಂಬ ರಾಜಾಜ್ಞೆ ಹೊರಡಿಸಬೇಕಾಯಿತು. ಅದರ 
ಮಾರನೆಯ ವರ್ಷ ಕಾಫಿ ಕುಡಿಯುವವರ ಮೇಲೆ “ಎಕ್ಸೆಸ್‌ ಸುಂಕ' ಹೇರ 
ಲಾಯಿತು. ಕಾಫಿಗೆ ತೆರಬೇಕಾದ ಸುಂಕ ತೆರದಿದ್ದರೆ ಆಂಥವರನ್ನು ದಸ್ತಗಿರಿ 
ಮಾಡಿ, ದಂಡ ವಿಧಿಸಿ, ಕುಡಿಯುವ ಕಪ್ಪುಗಳನ್ನೂ ಮಾಡುವ ಪಾತ್ರೆ 
ಗಳನ್ನೂ ಮುಟ್ಟುಗೋಲು ಹಾಕಿಕೊಳ್ಳುವುದಾಗಿ ಹೆದರಿಸಲಾಯಿತು. 
ಕೊನೆಗೆ 1750ರಲ್ಲಿ ಕಾಫಿ ಕುಡಿಯುವುದನ್ನೇ ಸಂಪೂರ್ಣ ನಿಲ್ಲಿಸುವ ಆಜ್ಞೆ 
ಹೊರಟಿತು. ಆದರೆ ಕಳ್ಳತನದಲ್ಲಿ ಮಾಡುವುದು ಕುಡಿಯುವುದು ಹೆಚ್ಚಾ 
ಯಿತೇ ಹೊರತು ಕಡಮೆಯಾಗಲಿಲ್ಲ.. ಅದೇ ಒಂದು ವ್ಯಾಪಾರೋದ್ಯಮ 
ವಾಯಿತು-ನವ್ಮುಲ್ಲಿ ಪಾನನಿರೋಧ ಬಂದ ಮೇಲೆ ಆದಂತೆ! ಕಾಫಿ ಕುಡಿಯು 
ವುದನ್ನು ನಿಷೇಧಿಸುವ ಸರ್ಕಾರದ ಪ್ರಯತ್ನ ವಿಫಲವಾಯಿತು. ಆಗ ಕಾಫಿ 
ಯಿಂದ ಅಷ್ಟಿಷ್ಟಾದರೂ ಆದಾಯ ಪಡೆಯುವ ಆಲೊಃಚನೆ ಮಾಡಿ ಕಾಫಿಯ 
ಮೇಲೆ ಆಮದು ಸುಂಕ ಹೇರಲಾಯಿತು. ಕಾಫಿಯನ್ನು ಕುಡಿಯುವುದರ 
ಮೇಲೆ ಹಾಕಿದ್ದ ನಿರ್ಬಂಧವನ್ನು ಕೊನೆಗೆ 1796ರಲ್ಲಿ ತೆಗೆದುಹಾಕಲಾಯಿತು. 

ಜರ್ಮನಿಯಲ್ಲಿ ಮೊಟ್ಟಮೊದಲನೆಯ ಕಾಫಿ ಭವನವನ್ನು ತೆರೆಹವನು ` 


CC-0. Jangamwadi Math Collection. Digitized by eGangotri 


Pe. LI -> aw Je? l2 ad -— 
eC CI ಕಾಟಿ ಸೇವ ಮತ್ತು ಬ್‌ ಹಬ್ಬಿದ wi 47 


ಒಬ್ಬ ಇಂಗ್ಲಿಷ್‌ ವರ್ತಕ. ಇದು 1680ರಲ್ಲಿ, ಆಮೇಲೆ ಕಾಫಿ ಎಲ್ಲಾ ಮನೆ 
ಗಳನ್ನೂ ಪ್ರವೇಶಿಸಿತು. ಬೆಳಗಿನ ಉಪಾಹಾರಕ್ಕೆ ಹಿಟ್ಟಿನ ಗಂಜಿ ಮತ್ತು 
ಬಿಸಿ "ಬೀರ್‌ ಉಪಯೋಗಿಸುವ ಬದಲು ಕಾಫಿ ಕುಡಿಯಲಾರಂಭವಾಯಿತು. 
ಕಾಫಿ ಕುಡಿಯುವುದು ದೊಡ್ಡಸ್ತಿಕೆಯ ಕುರುಹಾಯಿತು. ಇದಕ್ಕೆ ಕಾರಣ ಈ 
ಮುನ್ನ ಜರ್ಮನಿಯ ವೆ ಓದ್ಯರುಗಳು ಕಾಫಿ ಮತ್ತು ಟೇ ಕುಡಿದರೆ ಸಕಲ 
ರೋಗಗಳು ವಾಸಿಯಾಗುತ್ತವೆ ಎಂಬ ಅಪೂರ್ವ ಸಲಹೆಯನ್ನು ಜನಗಳ 
ಮುಂದಿಟ್ಟು, ಕಾಫಿ, ಅದರಲ್ಲಿಯೂ ಟೀ ಬಗ್ಗೆ ತುಂಬಾ ಪ್ರಚಾರ ನಡೆಸಿ 
ದ್ಹುದೇ ಆಗಿತ್ತು. ದೇಹದಲ್ಲಿ ರಕ್ತಚಲನೆಯಾಗುವುದು ಹೃದಯದ ಒತ್ತುವ 
ಕ್ರಿಯೆಯಿಂದ ಎಂದೂ ಮೊಟ್ಟಮೊದಲಿಗೆ ಹೇಳಿದ ವಿಲಿಯಂ ಹಾರ್ವೆಯ 
ಷಯ ಆಗಲೇ ತಿಳಿಸಿದೆಯಪ್ಪೆ. ಈತ 
ಮಮತೆ. ಈತ ತನ್ನ ಕೊನೆಗಾಲ ಸಮಿಸಾಪಿಸಿದಾಗ 
ಯಲ್ಲಿ ಅತ್ಯಂತ ಅಮೂಲ್ಯವೆಂದು ಪರಿಗಣಿಸಲ್ಪಟ್ಟಿದ್ದ 54 ಪೌಂಡ್‌ ಕಾಫಿ 
ಬೀಜವನ್ನು “ಲಂರ್ಡ ಕಾಲೇಜ್‌ ಆಫ್‌ ಫಿಜಿಷಿಯನ್ಸ್‌' ಎಂಬ ಸಂಸ್ಥೆಗೆ ದತ್ತಿ 
ಯಾಗಿ ಬಿಟ್ಟು, ತನ್ನ ಸಹೋದ್ಯೋಗಿಗಳು ಆದು ಮುಗಿಯುವವರೆಗೂ 
ತಿಂಗಳಿಗೊಂದು ಸಲ ಸಭೆ ಸೇರಿ, ಆದನ್ನು ಕುಡಿದು ತಾನು ಸತ್ತ ದಿನವನ್ನು 
ಆಚರಿಸಬೇಕೆಂದು ತನ್ನ ಮರಣಚತ್ರದಲ್ಲಿ ಬರೆದಿಟ್ಟುಹೋದನಂತೆ ! 
ಆದರೆ ಇವನ ಶಿಷ್ಠನಾದ ಕಾರ್ನೀಲಿಯಸ್‌ ಡಕರ್‌ ಎಂಬುವನು 
ಗುರುವನ್ನೇ ಮೀರಿಸಿದ. ಡಜ್‌ ದೇಶದ ವೈದ್ಯನಾದ 
ದೇಶದ ದೊರೆಯಾದ ಫ್ರೆಡರಿಕ್‌ ವಿಲಿಯಂನಿಂದ ಒಂದು ಆದೇಶ ಬಂದಿತು. 
ಅದೇನೆಂದರೆ, "ಮದ್ಯ ಸೇವನೆಗಿಂತ ಕಾಫಿ ಸೇವನೆ ಒಳ್ಳೆಯದು. ತನ್ನ 
Luc ಸರದಾರರು ಇನ್ನು ಮುಂದೆ ಮದ್ಯದ ಬದಲು ಕಾಫಿ ಕುಡಿಯ 
ಬೇಕೆಂದು ಆಜ್ಞೆಮಾಡಿದ್ದೇನೆ. ಆದ್ದರಿಂದ ಕಾಫಿಯ ಬಗ್ಗೆ .ಪ್ರಜಾರವನಾಡಿ? 
ಎಂದು. ಈ ಆದೇಶ ಬಂದದ್ದು 1670ರಲ್ಲಿ. AO ಡೆಕರ್‌ ತನ್ನ ಪ್ರಜಾರ ಆರಂ 
ಭಸಿದ. ಆತನ ವಾದ ಹೀಗಿತ್ತು : "ರಕ್ತಸಂಚಾರ ಅಸಂಖ್ಯಾತ ರಕ್ತನಾಳಗಳಲ್ಲಿ 
ಆಗುವಾಗ ಆದು ಮುನ್ನುಗ್ಗುವ ಶಕ್ತಿಯನ್ನು ಕಳೆದುಕೊಳ್ಳುತ್ತದೆ. ಅದನ್ನು 
ಉತ್ತೇಜಿಸಲು ಕಾಫಿ ಕುಡಿಯಬೇಕು.” ಆದರೆ ಆತ ಒಂದು ತಪ್ಪು ಮಾಡಿದ. 
ಕಾಹಿಗಿಂತ ಟೀ ಒಳ್ಳೆಯದು ಎಂದು ಆತನ ಮನಸ್ಸಿಗೆ ಹೇಗೋ ಬಂದಿತ್ತು, 


CC-0. Jangamwadi Math Collection. Digitized by eGangotri 


48 ಬೆಟ್ಟದಿಂದ ಬಟ್ಟಲಿಗೆ 
ಯಾವ ಕಾಯಿಲೆಯಾದರೂ ಸರಿ,'ಅದಕ್ಕೆ ಟೀ ಸಿದ್ಧಾಷಧ ಎಂದು ಆತ 
ಸಾರಿದ. ದಿನಕ್ಕೆ ಕನಿಷ್ಟಪಕ್ಷ ಹತ್ತು ಲೋಟಗಳಷ್ಟು ಟೀ ಕುಡಿಯಬೇಕೆಂದೂ 
ಅದನ್ನು ದಿನೇ ದಿನೇ ಹೆಚ್ಚಿಸುತ್ತಾ ಹೋಗಬೇಕೆಂದೂ ಹೊಟ್ಟೆ ಹಿಡಿಯು 
ವಷ್ಟು ಮತ್ತು ಮೂತ್ರಕೋಶ ಹೊರಗೆ ಹಾಕುವಷ್ಟು ಕುಡಿಯಬೇಕೆಂದೂ 
ಆತನ ಅಮೋಘ ಸಲಹೆಯಾಗಿತ್ತು. ರೋಗಿ ಬಯಸಿದ್ದೂ ವೈದ್ಯ ಹೇಳಿದ್ದೂ 
ಒಂದೇ ಆದ ಕಾರಣ ಟೀ ಕುಡಿಯುವ ದಾಸತ್ತು ಉಳ್ಳ ಶ್ರೀಮಂತರು 
ಮೊದಲೇ ದಪ್ಪನಾಗಿದ್ದ ತಮ್ಮ ಡೊಳ್ಳುಹೊಟ್ಟೆಗಳಿಗೆ- ಹಂಡೆಗಟ್ಟಲೆ ಟೀ 
ತುಂಬಿ ಅವನ್ನು ಗುಡಾಣಗಳನ್ನಾಗಿ ಮಾಡಿಕೊಂಡರು. ಈ ಪ್ರಪಂಚದಲ್ಲಿಯೇ 
ಖಾಯಂ ಆಗಿ ಇದ್ದುಬಿಹೋಣ ಎಂಬ ಆಸೆಯಿಂದ ! ಆದರೆ ಆದದ್ದೆ ನು? 
ಆಗಲೇ ನಿಶ್ಯಕ್ತರಾಗಿದ್ದ ಅನೇಕ ಶ್ರೀಮುತರು ಈ ಲೋಕ ಬಿಟ್ಟು ಪರ 
ಲೋಕದ ದಾರಿ ಹಿಡಿದರು ! ಅವರು ಟೀ ಕುಡಿಯದೆ ಕಾಫಿ ಕುಡಿದಿದ್ದರೆ 
ಹೀಗಾಗುತ್ತಿತ್ತೆ ? ಹೇಳಲು ಆಗುವುದಿಲ್ಲ ದಿನಕ್ಕೊಂದು ಹಂಡೆ ಕಾಫಿ 
BAG ಬದುಕಿ ಅದರ ಫಲಿತಾಂಶ ಯಾರಾದರೂ ತಿಳಿಸಿದರೆ ಮಹೋಪಕಾರ 
ವಾದೀತು ! 

ಅಂತೂ ಕಾಫಿ ಸೇವನೆ ಜರ್ಮನಿಯಲ್ಲಿ ವಿಪರೀತವಾಗಿಬಿಟ್ಟಿತ್ತು. 
ಇದನ್ನು ತಪ್ಪಿಸಲು ರಾಜ ನಾನಾ ತರಹ ಮಾರ್ಗಗಳನ್ನು ಅನುಸರಿಸ 
ಬೇಕಾಯ್ತು. ಕಾಫಿ ಬೀಜಗಳನ್ನು ಎಲ್ಲೆಂದರೆ ಅಲ್ಲಿ ಹುರಿಯುವುದನ್ನು 
ನಿಷೇಧಿಸಲಾಯ್ತು. ಆದು ರಾಜನಿಗೆ ಸೇರಿದ್ದೆಂದು ಆಜ್ಞೆ ಹೊರಡಿಸ 
ಲಾಯಿತು. ಶ್ರೀಮಂತ ಸರದಾರರಲ್ಲಿ ಕೆಲವರಿಗೆ ಮಾತ್ರ ಬೀಜ ಹುರಿಯುವ 
ಪರವಾನಗಿ ರಾಜನಿಂದ ಸಿಕ್ಕಿತು. ಇದರಿಂದ ರಾಜನಿಗೆ 8 ತುಂಬ ಆದಾಯ 
ಬರಲಾರಂಭಿಸಿತು. ಕಾಫಿ ಹುರಿಯುವ ಪರವಾನಗಿ ಪಡೆದವನು ದೊಡ್ಡ 
ಮನುಷ್ಯನೆಂಬ ಭಾವನೆ ಬಂದಿತು, ಆದರೆ ಕುಡಿಯುವುದನ್ನು ಕಲಿತವರು 
ಬಿಡಲಿಕ್ಕಾಗುತ್ತದೆಯೆ ! ಅದರಲ್ಲಿಯೂ ಕಾಫಿಯನ್ನು !1 ಬಡವರು 
ಕಳ್ಳತನದಲ್ಲಿ ಹೇಗೊ ಅಷ್ಟಿಷ್ಟು ತಂದು ಕುಡಿಯಲಾರಂಭಿಸಿದರು. ಸಿಕ್ಕದೆ 
ಹೋದಾಗ ಅದರ ಬದಲು ಬಾರ್ಲಿ, ಗೋಧಿ, ಚಿಕೊರಿ, ಒಣಗಿಸಿದ 
ಅಂಜೂರಗಳನ್ನು ಉಪಯೋಗಿಸಲಾರಂಭಿಸಿದರು. ಆಗ ಅವಕ್ಕೆ ಗಿರಾಕಿ 
ಹೆಚ್ಚಾಯಿತು. ಯುದ್ಧದಲ್ಲಿ ಗಾಯಗೊಂಡು ನಿವೃತ್ತರಾದ ಸೈನಿಕರನ್ನು . 


CC-0. Jangamwadi Math Collection. Digitized by eGangotri 


ಪ್ರಪಂಚದಲ್ಲಿ ಕಾಫಿ ಸೇವನೆ ಮತ್ತು ಬೆಳೆ ಹಬ್ಬಿದ ಬಗೆ 49 


ಈ ಕಳೆ ತನ ಪತ್ತೆಹಚ್ಚುವ ಕೆಲಸಕ್ಕೆ ನೇಮಿಸಲಾಯ್ತು. ಅವರು ಹಗಲೂ 
ರಾಶ್ರಿ Sige ತಿರುಗಿ ಮೂಗು ತ್‌ ಹುರಿಯುವುದನ್ನು ಪತ್ತೆ 
ಹಚ್ಚಬೇಕು. ಅವರಿಗೆ "ಕಾಫಿ ಮೂಸಕರು' (Coffee.Smellers) ಎಂಬ 
ಬಿರುದನ್ನಿ ತ್ತರು, ರೊಚ್ಚಿಗೆದ್ದ ಜನ. 1784ರಲ್ಲಿ ಮತ್ತೊಂದು ರಾಜಾಜ್ಞೆ 
ಸಣ್‌: ಯಾರು 50 ಪೌಂಡಿಗಿಂತ ಹೆಚ್ಚು ಕೊಂಡುಕೊಳ್ಳೆ ಲು ಶಕ್ಕರೋ 
ಅವರಿಗೆ ಮಾತ್ರ ಹುರಿಯುವ ಪರವಾನಗಿ ಕೊಡಲಾಗುವುದು is, ಆದರೆ 
ಇದು ಬಹಳ ದಿನ ಉಳಿಯಲಿಲ್ಲ. ಮತ್ತೆ ಕೆಲವು ಕಡೆ ಕಾಫಿ ಭವನಗಳನ್ನು 
ಹರಾಜಿನಲ್ಲಿ ಹೆಚ್ಚಿಗೆ ಕೂಗಿದವರಿಗೆ ಕೊಡಲಾಯಿತು. ಬರುಬರುತ್ತಾ ಈ 
ಅಡ್ಡಿ ಆತಂಕಗಳೆಲ್ಲು ತೊಲಗಿಹೋದುವು. ಕಾಫಿ ರಾಜಾರೋಷಾಗಿ ಊರಿ 
ನಲ್ಲಿ ಮೆರೆಯಲಾರಂಭಿಸಿತು. ಆದರೂ ಕಾಫಿಯಾಗಲೀ ಟೀಯಕಾಗಲೀ 
ಜರ್ಮನರ ರಾಷ್ಟ್ರೀಯ ಪಾನೀಯವಾಗಿ ಉಳಿಯಲಿಲ್ಲ. ಅಲ್ಲಿ ಬೀರ್‌ 
ಸಾರ್ವತ್ರಿಕ ಪಾನೀಯವಾಗಿದೆ. ನಮ್ಮಲ್ಲಿ ನೀರು ಕುಡಿದಂತೆ ಅಲ್ಲಿ ಬೀರ್‌ 
ಕುಡಿಯುತ್ತಾರಂತೆ, ಪೂರ್ವಾರ್ಜಿತ ಪುಣ್ಯ ! 

en, ಯಾಕ್ಕೆ ಕಾಫಿ ಹೋದದ್ದು ಒಂದು ರೋವಕಾಂಚಕಾರಿ ಕಥೆ. 
1683ರಲ್ಲಿ pen (Turks) ಆಸ್ಟ್ರಿಯಾದ ರಾಜಧಾನಿಯಾದ ವಿಯೆನ್ನಾ 
ವನ್ನು ಮುತ್ತಿದರು. ಭಾರಿ ಸಂಗ್ರಾಮ ನಡೆಯಿತು. ಇನ್ನೇನು ವಿಜಯ 
ಲಕ್ಷ್ಮಿ ತುರುಕರ ಕೊರಳಿಗೆ ಹಾರ ಹಾಕಿದಳೊಃ ಎನ್ನುವಾಗ ತುರುಕರ ಸೈನ್ಯ 
ದಲ್ಲಿ ದುಭಾಷಿಯಾಗಿದ್ದ ಪೋಲ್ಯಾಂಡಿನವನೊಬ್ಬ ತುರ್ಕಿ ಸೈನ್ಯದ ee 
ವಲನಗಳನ್ನು ವಿಯೆನ್ನಾ ಕಡೆಯವರಿಗೆ ಗುಟ್ಟಾಗಿ ತಿಳಿಸಿದ. ಇದು ವಿಯೆನ್ನಾ 
ಸೈನ್ಯಕ್ಕೆ ಬಹಳ ಸಹಾಯಕವಾಯಿತು. ಯುದ್ಧದಲ್ಲಿ ತುರುಕರು ಸೋತು 
ಓಡಿದರು. ಓಡಿಹೋಗುವಾಗ 25,000 ಡೇರೆಗಳು, 10,000 ಎತ್ತುಗಳು, 
5,000 ಒಂಟೆಗಳು 1,00,000 ಚೀಲ ಧಾನ್ಯ, ಹೇರಳ ಚಿನ್ನ ಮತ್ತು ಅನೇಕ 
ಜೀಲ ಕಾಫಿ ಬೀಜ-ಇಪಷ್ಟನ್ನೂ ಬಿಟ್ಟುಹೋದರು. ಕಾಫಿ ಎಂದರೆ ಏನು 
ಎಂಬುದು ವಿಯೆನ್ನಾದವರಿಗೆ 3ಅದಿರಲಿಲ್ಲ. ಎಲ್ಲಾ ಸಾವಕಾನುಗಳನ್ನೂ 
ಹಂಚಿಕೊಂಡರು. ಆದರೆ ಕಾಫಿಯನ್ನು ಕಟ್ಟಿಕೊಂಡು ಮಾಡುವುದೇನು : ? 
"ಹಾಗಿದ್ದರೆ ನನಗೆ ಕೊಡಿ' ಎಂದು ಹೇಳಿದ. ವಿಜಯಕ್ಕೆ ಕಾರಣನಾದ ಆ 
ದುಬಾಷಿ. ಸದ್ಯ ಆ ವಿಚಿತ್ರ ಬೀಜದ ತೊಂದರೆ ತೊಲಗಿತಲ್ಲ ಎಂದರು 

4 


CC-0. Jangamwadi Math Collection. Digitized by eGangotri 


50 | | ಬೆಟ್ಟದಿಂದ ಬಟ್ಟಲಿಗೆ 


ಸೈನಿಕರು. ನಿಜವಾಗಿಯೂ ಬೆಪ್ಪು ತಕ್ಕಡಿಗಳು! ಬಿಟ್ಟಿಯಾಗಿ ಕಾಫಿ ಬೀಜ 
ಗಳನ್ನು ಪಡೆದ ಆ ಮನುಷ್ಯ ಕಾಫಿ ಮಾಡುವ ವಿಧಾನವನ್ನು ವಿಯೆನ್ನಾದವ 
ರಿಗೆ ಕಲಿಸಿದ. ಅವನೇ ಒಂದು ಕಾಫಿ ಭವನ ತೆರೆದ. ಅವನು ತಯಾರಿಸಿದ 
ಕಾಫಿಯನ್ನು ಕುಡಿದ ಜನರು ಅವನೊಬ್ಬ ದೈವಾಂಶಪುರುಪನೆಂದೇ ಭಾವಿ 
ದರು. ಭಾವಿಸಿದುದಷ್ಟೇ ಅಲ್ಲ, ಅವನು ಸತ್ತನಂತರ (ಇರುವಾಗಲೇ ಮಾಡಿರ 
ಲಾರರು ) ಅವನ ಶಿಲಾಮೂರ್ತಿಯನ್ನು ಪ್ರತಿಷ್ಠಿಸಿ ತಮ್ಮ ಕೃತಜ್ಞತೆ 
ಗಳನ್ನು ಅರ್ಪಿಸಿದರು. ಬದುಕಿರುವಾಗಲೇ ವಿಯೆನ್ನಾ ಪುರಸಭೆ ಅವನಿಗೆ 
ಇರಲು ಒಂದು ಮನೆಯನ್ನು ಬಹುಮಾನವಾಗಿ ಕೊಟ್ಟಿತು. ಅದರೆ ಆ 
ಮನುಷ್ಯ ತನ್ನ ಐವತ್ತುನಾಲ್ಕನೆಯ ವಯಸ್ಸಿನಲ್ಲಿಯೇ ಕ್ಷಯರೋಗದಿಂದ 
ಕಾಲವಾದ. ಹುಟ್ಟಿದಾಗಿನಿಂದ ಕಾಫಿಯನ್ನು ಸ ಕುಡಿಯುವ್ಪಿ 
ಕ್ಷಯರೋಗ ಬರುತ್ತಿರಲಿಲ್ಲವೋ ಏನೋ ! l 

ಇಂಗ್ಲೆಂಡಿಗೆ ಕಾಫಿ ಹದಿನೇಳನೆಯ ಶತಮಾನದ ಆರಂಭದಲ್ಲಿ ಬಂದಿರ 
ಬೇಕು. ಮೊಟ್ಟ ಮೊದಲನೆಯ ಕಾಫಿ ಭವನ 1600ರಲ್ಲಿ ಆರಂಭವಾಯಿತು. 
1655ರಲ್ಲಿ ಆಕ್ಸ್‌ಫರ್ಡ್‌ ಕಾಫಿ ಕ್ಲಬ್‌ ಆರಂಭವಾದ ವಿಷಯ ಆಗಲೇ 
ಹೇಳಿದೆ. ಮೊದಮೊದಲಿಗೆ ಸುಂಕ ಸಾರಿಗೆಗಳಿರಲಿಲ್ಲ. ಆಮೇಲೆ ಕಾಫಿಯ 
ಮೇಲೆ ತೆರಿಗೆ ಹಾಕಲಾಯಿತು. ತಯಾರುಮಾಡಿ ಮಾರಿದ ಪ್ರತಿ ಒಂದು 
, ಗ್ಯಾಲನ್‌ ಕಾಫಿಗೆ ನಾಲ್ಕು ಪೆನ್ನಿಗಳಷ್ಟು ), SON ವಿಧಿಸಿದರು. ಇದನ್ನು 
ಕೊಡಬೇಕಾದವನು ತಯಾರಕ. ಕಾಫಿಯನ್ನು 166209 ಪೌಂಡಿಗೆ ನಾಲ್ಕು 
ಹಿಲ್ಲಿಂಗ್‌ನಿಂದ ಆರು ಹಿಲ್ಲಿಂಗ್‌ ಎಂಟು ಪೆನ್ನಿಯವರೆಗೆ ಮಾರುತ್ತಿದರು. 
ಒರಳುರಲ್ಲಿನಲ್ಲಿ ಕುಟ್ಟಿದ್ದು ಪೌಂಡಿಗೆ ಎರಡು ಹಿಲ್ಲಿಂಗ್‌, ಈಸ್‌ ಇಂಡಿಯಾ 
ಬೀಜ (berry) ಪೌಂಡಿಗೆ ಒಂದು econ? ಆರು ಪೆನ್ನಿ, g = ತುರ್ಕಿಯ 
(Right Turkie) ಚೆನ್ನಾಗಿ ಆರಿಸಿದ ಮತ್ತು ಪುಡಿಮಾಡಿದ ಕಾಫಿ ಪೌಂಡಿಗೆ 
ಮೂರು ಪಿಲ್ಲಿಂಗ್‌. 
sea ಯಸ ಸಯ 

ತು. 4 ವಿರೋಧ ಬಂದಿತು. ಯಾರಿಂದ? ಮನೆ 

ಯಲ್ಲೇ ಕಾಫಿ ಮಾಡಿಕೊಡು ತಾವು ಕುಡಿಯುವುದರ ಜತೆಗೆ ಬೇರೆಯವ 
ರಿಗೂ ಮಾರುತ್ತಿದ್ದವರಿಂದ ನಮ್ಮಲ್ಲಿ ಕಳ್ಳಭಟ್ಟಿ ತಯಾರಕರಿಂದ ಬಂದ 


iu 
CC-0. Jangamwadi Math Collection.:Digitized by eGangotri 


-™ 


ಪ್ರಪಂಚದಲ್ಲಿ ಕಾಫಿ ಸೇವನೆ ಮತ್ತು ಬೆಳೆ ಹಬ್ಬಿದ ಬಗೆ 51 


ವಿರೋಧದಂತೆ. ತಮ್ಮ ವ್ಯಾಪಾರ ಹಾಳಾಗುತ್ತೆ ಎಂದವರ ಗೋಳು, ಈ 
ಕಾರಣ 1675ರಲ್ಲಿ ಕಾಫಿ ಭವನಗಳನ್ನು ನಿಷೇಧಿಸಿ ರಾಜನು ಒಂದು ಶಾಸನ 
ಹೊರಡಿಸಿದ. ಆದರೆ ಈ ಶಾಸನ ಕೇವಲ ಹತ್ತು ದಿನಗಳೂ ಉಳಿಯಲಿಲ್ಲ. 
ಕಾಫಿ ಕುಡಿಯುವುದು ಹೆಚ್ಚಾ ಯಿತು. ಆದರೆ ಗಂಡಸೆರು ಕಾಫಿ ಸೇವಿಸು 
ವುದರಿಂದ ಸಂತಾನ ಕಹ ಮೆಯಾಗುವುದು ಎಂಬ ಭಾವನೆ ಇಂಗ್ಲೆಂಡಿನ ಹೆಂಗಸ 
ರಲ್ಲಿ ಬರಬೇಕೆ! ಈ ಭಾವನೆಯಿಂದ ದೊಡ್ಡ ಆಂದೋಳನವೇ ಆರಂಭ 
ವಾಯಿತು. ಗಂಡಸರು ಕಾಫಿ ಕುಡಿದು ಹೆಂಗಸರ ದೈವದತ್ತವಾದ ಹೆರುವ 
ಪಕ್ಕಿಗೇ ಧಕ್ಕೆ ತಂದಿದ್ದಾರೆಂದು ಅವರು ಕೂಗಾಡಿದರು. "ಸ್ತ್ರೀಯರು' 
(Womens) ಎಂಬ ಶಿರೋನಾಮೆಯಲ್ಲಿ ಒಂದು ಸಾರ್ವಜನಿಕ ಮನವಿಪತ್ರ 
ಹೊರಡಿಸಿದರು. ಕಾಫಿ ಮರುಭೂಮಿಯಲ್ಲಿ ಬೆಳೆಯುತ್ತದೆ ಎಂಬ ತಪ್ಪು 
ಭಾವನೆ ಆಗಿನ ಇಂಗ್ಲಿಷ್‌ ಹೆಂಗಸರಿಗೆ ಇತ್ತಂತೆ. ಅಂಥ ಮರುಭೂಮಿ 
ಯಲ್ಲಿ ಬೆಳೆದ ಕಾಫಿಯನ್ನು ತಮ್ಮ ಗಂಡಂದಿರು ಕುಡಿದು ತಮ್ಮ ಹೊಟ್ಟೆ 
ಯನ್ನೂ ಮರುಭೂಮಿಯನ್ನಾಗಿ ಮಾಡಿಬಿಟ್ಟಿ 139,000). ವಿಚಿತ್ರ ವಾದವನ್ನು 
ಅವರು ಮುಂದಿಟ್ಟರು! ಈ ವಾದ ಸರಿಯೇ? ಸರಿಯಾದರೆ ನಮ್ಮ 
ದೇಶದ ಈಗಿನ ವಿಪುಲ ಸಂತಾನಕ್ಕೆ ಹೆಂಗಸರೇ ಕಾರಣ ಎಂದಾಗುತ್ತದೆ. 
ಅವರು ಕಾಫಿ ಬಿಡಬೇಕು. ಆಗ ಮಕ್ಕಳು ಕಡಮೆಯಾಗಬೇಕು. ಆದರೆ ಅವರು 
ಕಾಫಿ ಬಿಟ್ಟಾರೆ! ಬಿಡುವ ಸಂಭವ ಇವಿಲ್ಲವಾದ್ದರಿಂದ ಮುಂದಿನ ಮಾತು 
ಅನಾವಶ್ಯಕ. 

ಇಂಗ್ಲೆಂಡಿನಲ್ಲಿ ಹೆಂಗಸರಿಂದ ಕಾಫಿಗೆ ವಿರೋಧ ಬಂದರೂ ಬೇರೆ ದೇಶ 
ಗಳಲ್ಲಿ ಆ ಸ್ಥಿತಿ ಒದಗಲಿಲ್ಲ. ಉದಾಹರಣೆಗೆ, ಕಾನ್‌ಸ್ಟಾಂಟಿನೋಷಲ್‌ 
ಮತ್ತು ಅಲೆಪ್ಪೋ ದೇಶಗಳಲ್ಲಿ ಕಾಫಿ ಸ್ತ್ರೀಯರ ವಿಲಾಸದ ಪಾನೀಯ 
ವಾಗಿತ್ತು. ಜಲಕ್ರೀಡೆಯಾಡುವಾಗ ಅಲ್ಲಿಯ ಹೆಂಗಸರು ತಮ್ಮ ಮನಸ್ಸಿನ 
ಆಹ್ಲಾದವನ್ನು ಹೆಚ್ಚಿ ಸಿಕೊಳು ವುದಕ್ಕೆ ಕಾಫಿ ಸೇವನೆ ವಣಡುತ್ತಿ d ವಿಷಯ 
ವನ್ನು sio, GER OM ಹೇಳುತ್ತಾನೆ. 16, 17 ಮತ್ತು 
18ನೆಯ ಶತಮಾನಗಳಲ್ಲಿ ಸ್ತ್ರೀಯರೂ ಸಾರ್ವಜನಿಕ ಮಜ್ಜನದ ಕೊಳಗಳಿಗೆ 
ಹೋಗಿ wog To ಅಭ್ಯಾಸ ಇಟ್ಟು ಬೊಂಡ ರು. ಆ ಜಲಕ್ರೀಡಾ 
ಕೊಳಗಳಿಗೆ ಬುಗ್ಗೆ ಯೊ' Cbagnio) oo ಹವ್ಮ್ಮಾನ್‌' (hamman) 


CC-0. 20071901507 A R) itiżed by eGangotri 
angamawadi Ma Math, oit asi 


Acs, No, NS sa 


೨2 | ' ಬೆಟ್ಟದಿಂದ ಬಟ್ಟಲಿಗೆ 


ಎಂಬ ಹೆಸರುಗಳಿದ್ದುವು. ಅಲ್ಲಿ ಕುಡಿಯಲು ಕಾಫಿ ಕೊಡಲಾಗುತ್ತಿತ್ತು. 
ಸ್ತ್ರೀಯರು ಜಳಕಮಾಡುತ್ತಾ ಕಾಫಿ ಕುಡಿಯುತ್ತಾ ಹರಟೆಹೊಡೆಯತ್ತಿದ್ದರು. 
ನೀರೆರಚಾಡುವುದು ಸಾವಕಾನ್ಯ ತಮಾಷೆಯಾಗಿತ್ತು. ಆಗ ಯಾರಾದರೂ ಒಬ್ಬ 
ಹೆಂಗಸಿನ ಸೊಂಟಕ್ಕೆ ಸುತ್ತಿಕೊಂಡಿದ್ದ "ಫೌತಾ' (fauta) ಎಂಬ ಸ್ನಾನದ ಬಟ್ಟೆ 
ಅಕಸ್ಮಾತ್‌ ಜಾರಿಹೋದಾಗ ಅಥವಾ ಬೇಕೆಂದೇ ಯಾರಾದರೂ ಎಳೆದಾಗ 
ಆಕೆ ಬತ್ತಲೆಯಾದರೂ ಚಿಂತೆಯಿಲ್ಲ ಎಂದು ಬಟ್ಟಲನ್ನು ಗಟ್ಟಿಯಾಗಿ ಹಿಡಿದು 
ಕೊಂಡಿದ್ದರೆ ಆಕೆ ಬತ್ತಲೆಯಾಗಿಯೇ ಬೇರೆಯವರಿಗೆ ಕಾಫಿ ಬಡಿಸುವ “ಶಿಕ್ಷೆ 
| ಯನ್ನು ಅನುಭವಿಸಬೇಕಿತ್ತು. ಹೀಗಾಗಿ ಕಾನ್‌ಸಾ ಿಂಟಿನೋಪಲಿನಲ್ಲಿ ಕಾಫಿಗೆ 
ಯಾವ ಸ್ಥಾನಮಾನ ಒದಗಿತು ಎಂದರೆ, ಕಾಫಿ "ಚದುರಂಗ ಆಡುವವರ ಮತ್ತು 
ಜ್ಞಾನಿಗಳ ಜೀವನಾಧಾರ' (the milk of chess players and 
Cthinkers) ಎಂದು ಹೊಗಳಿಸಿಕೊಂಡಿತು. 
ಇಂಗ್ಲೆಂಡಿನಲ್ಲಿಯೂ ಸಹ ಕಾಫಿ ಒಳ್ಳೆಯ ಹೆಸರು ಗಳಿಸಿತು. ಕಾಫಿ 
ರಾಜಕಾರಣಿಗಳ ಮೇಲೆ ಯಾವ ಪರಿಣಾಮವನ್ನುಂಟುಮಾಡುವುದೆಂದು 
ಇಂಗ್ಲೆಂಡಿನ ಹೆಸರಾಂತ ಕವಿಗಳಲ್ಲೊಬ್ಬನಾದ- ಅಲೆಕ್ಸಾಂಡರ” ಪೋಪ್‌ 
(Alexander Pope : 1688-1744) ಹೇಳಿದ, “ಕಾಫಿ ರಾಜಕಾರಣಿ 
ಗಳನ್ನು ಬುದ್ಧಿವಂತರನ್ನಾಗಿ ಮಾಡಿ, ಎಲ್ಲವನ್ನೂ ಅರೆಮುಚ್ಚಿದ ಕಣ್ಣಿನಲ್ಲಿ 
ನೋಡುವಂತೆ ಮಾಡುತ್ತದೆ” ಎಂದು. 
ಕಾಫಿಗೆ ದಾಸನಾದ ಅಮೇರಿಕಾದ ಶ್ರೀಮಂತನೊಬ್ಬ ಅಲ್ಲಿ ಸ್ವಾತಂತ್ರ್ಯ 
ಕ್ಕಾಗಿ ನಡೆದ ಕ್ರಾಂತಿಯನ್ನು ವಿರೋಧಿಸಿ ಇಂಗ್ಲೆಂಡಿಗೆ 1753ರಲ್ಲಿ ಹೊರಟು 
ಹೊಂದ ಕಥೆಯೊಂದಿದೆ. ನಿರಾಯಾಸವಾಗಿ ಕಾಫಿ ಕುಡಿದುಕೊಂಡಿರುವುದಕ್ಕೆ 
ಅಮೇರಿಕಾದ ಸ್ವಾತಂತ್ರ್ಯ ಕ್ರಾಂತಿ CQ, ಒದಗಿಸಿತೊ ಏನೊ! ಯಾವೊಂದು 
/ ಅಡ್ಡಿ ಆತಂಕಗಳಿಲ್ಲದೆ ಕಾಫಿ ಕುಡಿದುಕೊಂಡಿದ್ದುಕೊಂಡು ದೀರ್ಫಕಾಲ 
ಬದುಕಿ ಈತ 1814ರಲ್ಲಿ ಸತ್ತ, ಇವನಿಗೆ ಸ್ನೇಹಿತರೆಂಬುವರೇ ಇರಲಿಲ್ಲ 
ವಂತೆ- ಕಾಫಿಯೊಂದನ್ನು ಬಿಟ್ಟು | ಇವನ ಪರಿಚಯಮಾಡಿಕೊಂಡವರಿಗೆಲ್ಲಾ 
ಇವನನ್ನು ಕಂಡರೆ ಆಗುತ್ತಿರಲಿಲ್ಲ. ಬಹುಶಃ ಅಮೃತಸಮಾನವಾದ ಕಾಫಿ 
ಯನ್ನು ಇನ್ನೊಬ್ಬರಿಗೆ ಕೊಡದೆ ತಾನೊಬ್ಬನೇ ಕುಡಿಯುತ್ತಿದ್ದುದು ಇದಕೆ 
ಕಾರಣ ಇರಬೇಕು. ಇಂಥವನಿಗೆ ಮದುವೆಯಾಗಬೇಕೆಂಬ ಮನಸ್ಸ ಯಿತು, 


CC-0. Jangamwadi Math Collection. Digitized by eGangotri 


ಪ್ರಪಂಚದಲ್ಲಿ ಕಾಫಿ ಸೇವನೆ ಮತ್ತು ಬೆಳೆ ಹಬಿ ದ ಬಗೆ 53 


ಒಬ್ಬರಲ್ಲ ಇಬ್ಬರು ಶ್ರೀಮಂತ ವಿಧವೆಯರನ್ನು ಮದುವೆಯಾದ. ಇವನಿ 
ನಾಲ್ಕು ವರ್ಷ ಹೆಚ್ಚು ವಯಸ್ಸಾದ ಮೊದಲನೆಯ ಹೆಂಡತಿ 

ಡನೆ ತನ್ನ ಸಂಸಾರ ಹೇಗೆ ನಡೆಯಿತೆಂಬುದನ್ನು ವರ್ಣಿಸುತ್ತಾ ಈತ, 
"ಅವಳು ನನ್ನನ್ನು ಎಂದುವೆಯಾದಳೇ ಹೊರತು, ನಾನು ಅವಳನ್ನು ಮದುವೆ 
ಯಾಗಲಿಲ್ಲ' ಎಂದು ನಿಗೂಢಾರ್ಥದಲ್ಲಿ ಹೇಳಿದ. ಇನ್ನೊಬ್ಬಳನ್ನು ಕುರಿತು 


m 


“ಆಕೆ ಹೆಣ್ಣಿನ ರೂಪದ ರಾಕಸಿ' ಎಂದು ಬಣ್ಣಿಸಿದ. ಹಾಗಿದ್ದರೆ ಅವನಿಗೆ 


ಹೆಣ್ಣಿಗಿಂತ ಕಾಫಿಯೇ ಮೆಚ್ಚಿಗೆಯಾಗಿರಬೇಕಲ್ಲವೆ | 

ಇಂಗ್ಲೆಂಡಿನಲ್ಲಿ ಹದಿನೇಳನೆಯ ಶತಮಾನದ ಭವನಗಳನ್ನು "ಪೆನ್ನಿ 
ವಿಶ್ವವಿದ್ಯಾನಿಲಯಗಳು” (Penny Universities) ಎಂದು ಕರೆಯುತ್ತಿ 
ದ್ದರು. ಏಕೆಂದರೆ, ಆ ಭವನಗಳು ಚರ್ಚೆಯ ಮಹಾ ಕೇಂದ್ರಗಳಾಗಿದ್ದುವಲ್ಲದೆ, 
ಅವುಗಳಿಗೆ ಪ್ರವೇಶಧನ ಕೇವಲ ಒಂದು ಪೆನ್ನಿ, ಆಧುನಿಕ ಪದ್ಧತಿಯಾದ 
"ಟಿಪ್ಪಿಂಗ್‌' (tipping), ಆಂದರೆ ಭಕ್ಷೀಸ್‌ ಕೊಡುವುದು, ಈ ಕಾಫಿ ಭವನ 
ಗಳಿಂದ ಬಂದಿರಬೇಕೆಂದು ಹೇಳುತ್ತಾರೆ. 'ಟಿಪ್‌' ಎಂಬ ಪದವೇ ಕಾಫಿ 
ಭವನಗಳಲ್ಲಿ ಆರಂಭವಾಗಿರಬೇಕು. ಹಿತ್ತಾಳೆಯ ಕಟ್ಟುಹಾಕಿದ ಪೆಟ್ಟಿಗೆ 
' ಗಳಿಗೆ ಸೇವಕರಿಗೋಸ್ಕರ ಗಿರಾಕಿಗಳು ದುಡ್ಡು ಹಾಕಬೇಕಾಗಿತ್ತು. ಆ ಪೆಟ್ಟಿಗೆ 
ಗಳ ಮೇಲೆ ಇಂಗ್ಲಿ ಹಿನಲ್ಲಿ ‘To Insure Promptness’ ಎಂದು ಕೊರೆ 
ಯಲಾಗಿತ್ತು. ಈ ಬರವಣಿಗೆಯ ಮೂರು ಪದಗಳ ಮೊದಲ ಅಕ್ಷರಗಳಿಂದ 
ಕೂಡಿ ಆದ ಪದವೇ ‘TIP’. 

ಇಂಗ್ಲೆಂಡಿನ ಕಾಫಿ ಭವನಗಳ ಮಾಲೀಕರು ತಮ್ಮ ಸಂಪಾದನೆ ಚೆನ್ನಾಗ 
ಲಾರಂಭಿಸಿದಾಗ ಕೊಂಚ ಹದ್ದುಮಿಸಾರಿ ವರ್ತಿಸಲಾರಂಭಿಸಿದರು. ಸರಕಾರ 
ಪ್ರಕಟಿಸುತ್ತಿದ್ದ ‘Coffee House Gazette’ ಎಂಬ ಪತ್ರಿಕೆಯನ್ನು ಪ್ರಕಟಿ 
ಸುವ ಸಂಪೂರ್ಣ ಹಕ್ಕನ್ನು ತಮಗೆ ಕೊಡಬೇಕೆಂದು ಕೇಳಿದರು. ಆದರೆ 
ಸರಕಾರ ಇದಕ್ಕೆ ಒಪ್ಪಿಗೆ ನೀಡಲಿಲ್ಲ. 

ಇಂಗೆ ೦ಡಿನಲ್ಲಿ ಯಾವಾಗ ಕಾಫಿಗೆ ಗಿರಾಕಿ ಸೆಸ್ತಾಯಿಶೋ ಆಗ ಅಲ್ಲಿನ 
ವಸಾಹತುಗಳಲ್ಲಿ ಕಾಫಿ ಬೆಳೆಯುವ ಪ್ರಯತ್ನ; ನಡೆಯಿತು, 1730ರಲ್ಲಿ 
ಜಮೈಕಾದಲ್ಲಿ ಕಾಫಿ ಬೆಳೆಸಲಾಯಿತು. ಆದರೆ ಬ್ರಿಟಿಷ್‌ ಈಸ್ಟ್‌ ಇಂಡಿಯಾ 
ಕಂಪೆನಿಗೆ ಕಾಫಿ ತೋಟಗಳಿಗಿಂತ ಹೆಚ್ಚು ಆಸಕ್ತಿ ಟೀ ತೋಟಗಳಲ್ಲಿತ್ತು. 


CC-0. Jangamwadi Math Collection. Digitized by eGangotri 


54 ಬೆಟ್ಟದಿಂದ ಬಟ್ಟಲಿಗೆ 


ಉತ್ತರ ಅಮೇರಿಕಾಕ್ಕೆ ಕಾಫಿ ಕಾಲಿಟ್ಟದ್ದು 1607ರಲ್ಲಿ ಎಂದು 
ಹೇಳುತ್ತಾರೆ. ಕ್ಯಾಪ್ಟನ್‌ ಜಾನ್‌ d "e ಜೇಮ್ಸ್‌ ಟೌನ್‌ 
ನಲ್ಲಿ ವರ್ಜಿನಿಯಾ ಕಾ ಎಲೋನಿಯನ್ನು ಸ್ಥಾಪಿಸಿದಾಗ ಕಾಫಿಯನ್ನು ತಂದಿರ 
ಸೀಕೆಂದು ಗೊತ್ತಾಗುತ ದೆ. ನ್ಕೂ dE “ಬುರ್ರಿಸ್‌' (Burris) ಎಂಬ 
ಕಾಫಿ ಭವನ ತೆರೆಯಲಾಯ್ತು. ಇಂಗ್ಲೆಂಡಿನ ರಾಜ ಮೂರನೆಯ ಜಾರ್ಜನ 
ದಬ್ಬಾಳಿಕೆಯನ್ನು ವಿರೋಧಿಸಿದವರ ಕಾರ್ಯಕ್ಷೇತ್ರವಾಗಿತ್ತಂತೆ ಈ ಭವನ. 
ಹೀಗೆ ಕಾಫಿ ಬೆಳೆ ಪ್ರಪಂಚದಲ್ಲೆಲ್ಲಾ ಹಬ್ಬಿತು. ಕಾಫಿ ಪಾನೀಯ ಮನೆ 
ಮನೆಯಲ್ಲಿ ಆರಂಭವಾಯಿತು. ಇಂದು ಪ್ರಪಂಚದ ವ್ಯಾಪಾರೋದ್ಯಮದ 
ಮಾದಕ ವಸ್ತುಗಳು ಹಾಗೂ ಟೀ ಮತ್ತು ಹೊಗೆಸೊಪ್ಪು v9 ಕಾಫಿ 
ಪ್ರಥಮ ಸ್ಥಾ ನ ಹೊಂದಿದೆ. ವ್ಯವಸಾಯೋ edid, ವಸ್ತುಗಳ ಅಂತ 
ರ್ರಾಷ್ಟ್ರೀಯ ವ್ಯಾಪಾರದಲ್ಲಿ ಕಾಫಿ ಐದನೆಯ ಸಾ ನ ಪಡೆದಿದೆ. ಸಸ್ಯ 
ನಾಲ್ಕು ಸ್ಥಾ cris, ಪಡೆದಿರುವ ವಸು ಗಳು, ಯಾವುವೆಂದರೆ : 
ಗೋಧಿ, ಸಕ್ಕ ರೆ ws ಉಣ್ಣೆ. 
ಕಾಫಿ "ಬೆಳೆಯುವ ದೇಶಗಳಲ್ಲಿ ಬೇರೆ ದೇಶಗಳೊಡನೆ ಮಾಡುವ 
ವ್ಯಾಪಾರ ವಿನಿಮಯ ಕಾಫಿಯನ್ನು ಅವಲಂಬಿಸಿರುತ್ತದೆ. ಲ್ಯಾರ್ಟಿ 
ಅಮೇರಿಕಾದಲ್ಲಂತೂ ಇದು ನೂರಕ್ಕೆ ನೂರೂ ನಿಜ, ಏಕೆಂದರೆ, ಅಲ್ಲಿಯ 
ಹದಿನೇಳು ಸ್ವತಂತ್ರ ಗಣರಾಜ್ಯ ಗಳಲ್ಲಿ ಮತ್ತು ಅಫ್ರಿಕಾದ ನಾಲ್ಕು ರಾಜ್ಯ 
ಗಳಲ್ಲಿ ಕ ಮುಖ್ಯವಾದ ಬೆಳೆ-ನಮ್ಮ ಮೈ ಸೂರು ರಾಜ ದ m 
ಮಗಳೂರು, ಹಾಸನ ಮತ್ತು ಕೊಡಗು ಜಿಲ್ಲೆ ಗಳಲ್ಲಿ ಇರುವಂತೆ, 
ಅಮೇರಿಕಾ ಸಂಯುಕ್ತ ಸಂಸ್ಥಾ ನಕ್ಕೆ ಆಮದಾಗುವ ವೃವಸಾಯೋ 
ತ್ಚನ್ನ ವಸ್ತುಗಳಲ್ಲಿ ಕಾಫಿ ಮುಖ ವಾದ, ಕೆಲವರು ಹೇಳುವಂತೆ ಅತ್ಯಂತ 
ಪ್ರಾಮುಖ್ಯವಾದ ವಸ್ತು. ಏಕೆಂದರೆ. ಅಮೇರಿಕಾದಲ್ಲಿ ಕುಡಿಯುವಷ್ಟು 
ಕಾಫಿಯನ್ನು ಬೇರಾವ ದೇಶದಲ್ಲಿಯೂ ಕುಡಿಯುವುದಿಲ್ಲ. ಈಗ He 2, ಗೆ 
ವೈನ್‌ ಇದ್ದಂತೆ, ಬ್ರಿಟನಿಗೆ ಟೀ ಇದ್ದಂತೆ, ಅಮೇರಿಕಾಕ್ಕೆ ಕಾಫಿ ಆಗಿದೆ. 
ಕಾಫಿ ಅಮೇರಿಕನರ ರಾಷ್ಟ್ರೀಯ ಪಾನೀಯ, ಅಲ್ಲಿ ಈಗ ಪ್ರತಿಯೊಬ್ಬ 
ಮನುಷ್ಯ ವರ್ಷಕ್ಕೆ ಸರಾಸರಿ 19 ಪೌಂಡು ಕಾಫಿ ಕುಡಿಯುತ್ತಾನೆ. di 


ಕಾರಣ ಇರಬಹುದ್ದೇ ಅಮೇರಿಕನರು ಎಲ್ಲರಿಗಿಂತ ಮೊದಲು ಚಂದ ತ್ರೆಲೋಕಕ್ಕೆ 
CC-0. Jangamwadi Math Collection. Digitized by ‘SGangotr 


ಪ್ರಪಂಚದಲ್ಲಿ ಕಾಫಿ ಸೇವನೆ ಮತ್ತು ಬೆಳೆ ಹಬ್ಬಿದ ಬಗೆ 55 


ಬ 


ಹೋಗಿ ಬಂದ ಅಪ್ರತಿಮ ಸಾಹಸಕ್ಕೆ! 1953ರಲ್ಲಿ ಅಮೇರಿಕನರು 
115,000,000,000 ಬಟ್ಟಲುಗಳಷ್ಟು ಕಾಫಿ ಕುಡಿದರಂತೆ ! ಇಷ್ಟೊಂದು 
ಕಾಫಿಯನ್ನು ಒಂದು ಕಡೆ ತುಂಬಿದರೆ ಅದು ಒಂದು ಮೈಲಿ ಉದ್ದಗಲ 
ಮತ್ತು ಮೂವತ್ತೈದು ಆಡಿ ಆಳದ ಒಂದು ಸರೋವರವೇ ಆಗುತ್ತದೆ 
ಯಂತೆ | ಕುಡಿಯಲು ಉಪಯೋಗಿಸಿದ ಕಾಫಿ ಬೀಜಗಳನ್ನು ಚೀಲಗಳಲ್ಲಿ 
ತುಂಬಿ, ಆ ಜೇಲಗಳನ್ನು ಒಂದರ ಪಕ್ಕದಲ್ಲಿ ಒಂದನ್ನು ಇಡುತ್ತಾಹೋದರೆ 
ಅದರ ಉದ್ದ ನ್ಯೂಯಾರ್ಕ್‌ ನಗರದಿಂದ ಕಲ್ಕತ್ತಾದವರೆಗೆ ಆಗುತ್ತದೆ 
ಎಂದು ಕಾಫಿ ಕುಡಿದ ಬುದ್ದಿ ಲೆಕ್ಕಹಾಕಿ ಹೇಳಿದೆ ! 

1953, 54 ಮತ್ತು 55ನೆಯ ಇಸವಿಗಳಲ್ಲಿ ಕಾಫಿ ಬೆಳೆಯುವ ದೇಶ 
ಗಳಿಂದ ಪ್ರಪಂಚದ ರಫ್ತು ವ್ಯಾಪಾರದಲ್ಲಿ 'ಹಸಿರು ses’ (green 
coffee) ಎರಡನೆಯ ಸ್ಥಾನ ಹೊಂದಿತ್ತು. ಮೊದಲನೆಯ ಸ್ಥಾನ 
ಪೆಟ್ರೋಲಿಯಂ ಉತ್ಪನ್ನ ವಸ್ತುಗಳಿಗೆ. ಕಾಫಿ ಅಂತರ್ರಾಷ್ಟ್ರೀಯ ವಿನಿಮಯ 
ದಲ್ಲಿಯೂ ಮುಖ್ಯಸ್ಥಾನ ಪಡೆದಿದೆ. 

ಪ್ರಪಂಚದಲ್ಲಿ ನೂರಿಪ್ಪತ್ತೆ ದಕ್ಕಿಂತಲೂ ಹೆಚ್ಚಿನ ದೇಶಗಳಲ್ಲಿ ಕಾಫಿ 
ಯನ್ನು ಸೇವಿಸುತ್ತಾರೆ. ಇವುಗಳಲ್ಲಿ ಅರ್ಧದಷ್ಟು ದೇಶಗಳು ಕಾಫಿ ಬೆಳೆ 
ಯುತ್ತವೆ. ಕಾಫಿ ಬೆಳೆಯುವ ಮುಖ್ಯವಾದ ದೇಶಗಳೆಂದರೆ ಅಂಗೋಲಾ, 
ಬ್ರಜಿಲ್‌, ಕೊಲಂಬಿಯಾ, ಫ್ರೆಂಚ್‌ ಆಫ್ರಿಕಾದ ಕಾಂಟಿನೆಂಟಲ್‌ ಭಾಗ, 


pa] = V 
) ರಿಕಾ ಡೊಮಿನಿಕನ್‌ ರಿಪಬ್ಲಿಕ್‌, ಎಲ್‌ಸಲ ಡೋರ್‌. ಗ್ವಾಟಿಮಾಲಾ 
ಜಾ 
ಹೃತಿ, ಹೊಂಡುರಾಸ್‌, ಇಂಡೋನೇಷ್ಯಾ, ಕೀನ್ಯಾ, ಮೆಕ್ಸಿಕೋ, ನಿಕರ 


ಗುವಾ, ಟ್ಯಾಂಗನೀಶ, ಉಗಾಂಡ, ವೆನಿಜೂಲ ಮತ್ತು ದಕ್ಷಿಣ ಇಂಡಿಯಾ. 
ಈ ದೇಶಗಳೆಲ್ಲಾ ಪ್ರಪಂಚದ ಒಂದು ಭೌಗೋಲಿಕ ವಿಭಾಗಕ್ಕಿ ಸೇರುತ್ತವೆ. 
ಏಕೆಂದರೆ, ಕಾಫಿ ಉಷ್ಣಪ್ರದೇಶದ ಬೆಳೆ. ಹಿಮ ಬೀಳುವ ಪ್ರದೇಶದಲ್ಲಿ, 
ಮಂಜು ಕವಿಯುವ ಕಡೆ, ಸಮುದ್ರದ ಮಟ್ಟದಲ್ಲಿ ಬೆಳೆಯುವ ಬೆಳೆಯಲ್ಲ 


ಕಾಫಿಯ ವ್ಯವಸಾಯದಲ್ಲಿ ಗಮನಾರ್ಹವಾದ ಬದಲಾವಣೆಗಳು 
ಆಗುತ್ತಿವೆ, ಕೆಲವು ದೇಶಗಳಲ್ಲಿ ಇದರ ವ್ಯವಸಾಯ ಸ್ಥಿಮಿತವಾಗುತ್ತಿದೆ; 


ಕೆಲವು ದೇಶಗಳಲ್ಲಿ ಇನ್ನೂ ಸ್ಥಿಮಿತವಾಗಿಲ್ಲ. ಬ್ರೆಜಿಲ್‌ನಲ್ಲಿ ಇದರ 
CC-0. Jangamwadi Math Collection. Digitized by eGangotri 


56 ಬೆಟ್ಟದಿಂದ ಬಟ್ಟಲಿಗೆ 


ಬೇಸಾಯ ತೀವ್ರವಾಗಿ ಹೆಚ್ಚುತ್ತಿದೆ. ಪೂರ್ವದೇಶಗಳಲ್ಲಿ ಮತ್ತು ಆಫ್ರಿಕಾ 
ಮತ್ತು ಏಷ್ಯಾಗಳಲ್ಲಿ ಇಲ್ಲಿಯವರೆಗೂ ಮಂದಗತಿಯಲ್ಲಿದ್ದ ಕಾಫಿ ಬೆಳೆಯುವ 
ಉದ್ಯಮ ಈಗ ಹೆಚ್ಚಾಗುತ್ತಿದೆ. ಒಟ್ಟಿನಲ್ಲಿ, ಕಾಫಿ ಇಂಡಿಯಾ ವಠಾತ್ರ 
ವಲ್ಲದೆ ಪ್ರಪಂಚದ ನಾನಾ ದೇಶಗಳ ಮೇಲೂ ತನ್ನ ಪ್ರಭಾವ ಬೀರಿದೆ 
ಎಂಬುದು ಸ್ಪಷ್ಟ; ಇದು ಪ್ರಪಂಚದ ಆರ್ಥಿಕ ಮೌಲ್ಯವುಳ್ಳ ಹಾಗೂ ಹೆಸ 
ರಾದ ವ್ಯವಸಾಯ ಉತ್ಸನ್ನವೆಂಬುದೂ ಖಚಿತ, 


CC-0. Jangamwadi Math Collection. Digitized by eGangotri 


ಮಾಡ... 


ಡಿ... meee. 


6. ಇಂಡಿಯಾ ಹಾಗೂ ಮೈಸೂರಿನಲ್ಲಿ ಕಾಫಿ 


ಕಾಫಿ ಗಿಡ ಇಂಡಿಯಾಕ್ಕೆ ಯಾವಾಗ ಬಂತೆಂಬುದನ್ನು ಖಚಿತವಾಗಿ 
ಹೇಳಲಿಕ್ಯಾಗುವುದಿಲ್ಲ. ಕಾಫಿಯನ್ನು ಮೊತ್ತಮೊದಲಿಗೆ ಚಿಕ್ಕಮಗಳೂರಿನಲ್ಲಿ 
ಬೆಳೆಯಲಾಯಿಶೇ ಅಥವಾ ಬೇರೆ ಕಡೆಯೇ ಎಂಬುದನೂ ನಿಶ್ಚಿತವಾಗಿ ಹೇಳಲಿ 
ಕ್ಯಾಗುವುದಿಲ್ಲ. ಆದರೆ ಇಲ್ಲಿಯವರೆಗೆ ಸಿಕ್ಕಿರುವ ದಾಖಲೆಗಳು ಮತ್ತು 
ಜನರಲ್ಲಿ ಪ್ರಚಲಿತವಾಗಿರುವ ಕಥೆಗಳ ಪ್ರಕಾರ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ 
ಮೊತ್ತಮೊದಲಾಗಿ ಕಾಫಿ ಆರಂಭವಾಯಿತೆಂದು ಊಹಿಸಬಹುದಾಗಿದೆ. 
ಅಲ್ಲದೆ ಇಂಡಿಯಾದಲ್ಲಿ "ಕೋಟದ ಕೈಗಾರಿಕ" (planting industry) ಕಾಫಿ 
ಯಿಂದಲೇ ಆರಂಭವಾಯಿತು ಎಂದೂ ಹೇಳಬಹುದಾಗಿದೆ. 

ಚಿಕ್ಕಮಗಳೂರು ಪಟ್ಟಣ ಸಮುದ್ರಮಟ್ಟದಿಂದ 3,481 ಅಡಿಗಳಷ್ಟು 
ಎತ್ತರದಲ್ಲಿದೆ, ಅಲ್ಲಿಗೆ ಸಮಾಪದಲ್ಲಿ ಉತ್ತರಕ್ಕೆ ಚಂದ್ರದ್ರೋಣ ಪರ್ವತ 
- (ಚಂದ್ರಗಿರಿ) ಎಂಬ ಗಿರಿಶ್ರೇಣಿಯಿದೆ. ಈ ಶ್ರೇಣಿಯಲ್ಲಿರುವುದೇ ಮುಳೆ À 
ಯ್ಯನಗಿರಿ. ಇದು 6,317 ಅಡಿ ಎತ್ತರ ಇದೆ. ಉತ್ತರದಲ್ಲಿ ಹಿಮಾಲಯ 
ಪರ್ವತ ಮತ್ತು ದಕ್ಷಿಣದಲ್ಲಿ ನೀಲಗಿರಿ ಇವನ್ನು ಬಿಟ್ಟರೆ ಇಡೀ ಇಂಡಿಯಾ 
ದಲ್ಲಿ ಅತ್ಯಂತ ಎತ್ತರವಾದ ಗಿರಿ ಇದು. ಇದಕ್ಕಿಂತ ಕೊಂಚೆ ಕಡಮೆ ಎತ್ತರದ 
ಗಿರಿಗಳು ಚಿಕ್ಕಮಗಳೂರು ಜಿಲ್ಲೆಯ ತುಂಬಾ ಇವೆ. ಅಲ್ಲದೆ ಚಂದ್ರಗಿರಿ 
ಯಿಂದ ಹಲವಾರು ಹಳ್ಳಗಳು ಹರಿದು ಸುತ್ತುಮುತ್ತಣ ಪ್ರದೇಶವನ್ನು 
ಫಲವತ್ತಾಗಿ ವಕಾಡಿವೆ; ನೆಲವೂ ಉತ್ಕೃಷ್ಠ ವಾಗಿದೆ. ಈ ಕಾರಣ ಚಂದ್ರ 
ಗಿರಿಯ ಸುತ್ತಮುತ್ತಣ ಪ್ರದೇಶವನ್ನು ಹಿಂದೆ "ಹೊನ್ನು-ಜವಣಿಗೆ' ಎಂದು 
ಕರೆಯಲಾಗುತ್ತಿತ್ತೆಂದು ಲೂಯಿ ರೈಸರು (Lewis Rice) ಹೇಳುತ್ತಾರೆ. 
“ಜಿನ್ನ ಹರಿಯುವ' ನಾಡಷ್ಟೇ ಅಲ್ಲದೆ ಬಹು ಸುಂದರವಾದ ನಾಡೂ 
ಅಹುದು, ಈ ಪ್ರದೇಶ. -ಸುಳ್ಳಯ್ಯನಗಿರಿಯ ಮೇಲೆ ನಿಂತು ಆ ಮನೋಹರ 
ದೃಶ್ಯವನ್ನು ನೋಡಿದಸಗ 

ದೃಷ್ಟಿದಿಗಂತದ ಮೇರೆಯ ದಾಟಿ 
TS ಮೇಘವಿತಾನವ ಮಾಟಿ 


~ 


CC-0. Jangamwadi Math Collection. Digitized by eGangotri 


58 ಬೆಟ್ಟದಿಂದ ಬಟ್ಟಲಿಗೆ 


ದೂರಕೆ ದೂರಕೆ ಸುದೂರ ದೂರಕೆ 
ಹಬ್ಬಿದೆ ಪರ್ವತ ದಿಗಂತ ಶೆ ಲೆ 
ಮೈಲಿ ಮಲಿ | 
ಸೊಂಡಿಲ ಮೇಗಡೆ ಸೊಂಡಿಲ ಚಾಚಿ 
ವಿಶಾಲ ವ್ಯೋಮದ ಕರೆಯನೆ ಬಾಚಿ 
ಸ್ವರ್ಧಿಸುತಿರುವುವೊ ಎನೆ Ori o3 
ಹಬ್ಬಿದೆ ಸುತ್ತಲು ದಿಗಂತ ಪಂಕ್ತಿ, 
ಗಂತಿ ಗಂತಿ ! 


ಎಂಬ ವರ್ಣನಾಶಕ್ತಿ ಚೆಂಬುಗಟ್ಟಲೆ ಕಾಫಿ ಕುಡಿಯುವ ಕವಿಗಲ್ಲದೆ ಮತ್ತಾ 
ರಿಗೆ ಬರಬೇಕು ! 

ಇಂತಹ ಮನೋಹಾರಿಯಾದ ಚಂದ್ರಗಿರಿ ಶ್ರೇಣಿಯಲ್ಲಿ "ದತ್ತಾತ್ರಿ 
ಪೀಠ' ಅಥವಾ "ಬಾಬಾ ಬುಡನ್‌ ಪೀಠ' ಎಂದು ಹೇಳುವ ಪವಿತ್ರ 
ಯಾತ್ರಾಸ್ಥಳವಿದೆ. ಅಲ್ಲಿರುವುದು ಕೇವಲ ಒಂದು ಗುಹೆ. ಗುಹೆಯೊಳಗೆ 
ಒಂದು ಪೀಠ ; ಹೊರಗೆ ಒಂದು ಕೊಳ. ಇಲ್ಲಿಗೆ ಸಾವಿರಾರು ಜನ ಭಕ್ತರು 
ಬರುತ್ತಾರೆ. ಈ ಪೀಠದ ಯಜಮಾನರು ಮತ್ತು ಪೀಠವನ್ನು ತೋರಿಸುವ 
ಮುತಾಲಿಕರು ಮುಸಲಾ ವ°ನರಾದರೂ ಪೀಠಕ್ಕೆ ಹಿಂದೂಗಳು ಬರುತ್ತಾರೆ ; 
ಮುಸಲ್ಮಾನರಂತೂ oe ಬರುತ್ತಾರೆ. WEE ಪೀಠದ ದರ್ಶನ 
ಮಾಡಲು ಹೋದಾಗ ಆದು ದತ್ತಾತ್ರಿ ಪೀಠವೆಂದೂ, ಅಲ್ಲಿ ಲ್ಲಿರುವ ನಾಲ್ಕು 
ಸಮಾಧಿಗಳು ದತ್ತಾತ್ರಿಯವರ ನಾಲ್ಕು ಶಿಷ್ಯರವುಗಳೆಂದೂ, ಬೆಳಿ ಯ 
ಪಾದುಕೆಗಳು ದತ್ತಾತ್ರಿಯವರವೇ ಎಂದೂ, ಎದುರಿಗಿರುವ ಗುಹೆಯು. ಅನ 
ಸೂಯಾ ಅಲ್ಲಿರುವ ಪವಿತ್ರವಾದ ಮಣಿ ನಿಂದ ರೊಟ್ಟಿ ಮಾಡಿ ಮೇಲಿನ 
ಕಿಂಡಿಯ ಮೂಲಕ ಭಕ್ತರಿಗೆ ಕೊಡುತ್ತಿ d ಸ್ಪ $ Sasori ಹೇಳುತ್ತಾರ. ಆದರೆ 
ಮುಸಲ್ಮಾನರು ಹೋದರೆ ಪೀಠವು ಹಜರತ್‌ ದಾದಾ ಹಯಾತ್‌ ಮಾರ್‌ 
ಖಲಂದರನದೆಂದು ಹೇಳುತ್ತಾರೆ ಅಲ್ಲದೆ ಇನ್ನೂ ಇತರ ಮಹಮ್ಮದೀಯ 
ಸಂತರ ವಿಷಯಗಳನ್ನೂ ತಿಳಿಸುತ್ತಾರೆ. ಇಲ್ಲಿಯ ಫಕೀರರ ಬಿರುದು "ಶ್ರೀ 


ದತ್ತಾತ್ರೇಯ ಸ್ವಾಮಿ ಬಾಬಾ ಬುಡೆನ್‌ಸಾ ಸ್ಟಾಮಿ ಜಗದ್ದುರು' ಎಂದು ವಿಶಿಷ್ಟ 


CC-0. Jangamwadi Math Collection. Digitized by eGangotri 


ಇಂಡಿಯಾ ಹಾಗೂ ಮೈಸೂರಿನಲ್ಲಿ ಕಾಫಿ 59 


ವಾದುದಾಗಿದೆ. ಇದರಿಂದ ಊಹಿಸಬಹುದೇನೆಂದರೆ, ಮುಸಲ್ಮಾನರು ಈ 
ದೇಶಕ್ಕೆ ಬರುವ ಮುನ್ನ ಈ ಪೀಠ ದತ್ತಾತ್ರಿ ಪೀಠವೇ ಆಗಿರಬೇಕು. ನೋ 
ೂಳ್ಳುವವರಿಲ್ಲದೆ ಇದು ಪಾಳು ಬಿದ್ದಿದ್ದಾಗಲೋ ಆಥವಾ ಮತ್ತಾವುದೊ 

ಕಾರಣದಿಂದಲೋ ಮುಸಲ್ಮಾನರು ಇಂಡಿಯಾಕ್ಕೆ ಬಂದಾಗ ಇದನ್ನು 
ಮುಸಲ್ಮಾನ ಫಕೀರರು ತಮ್ಮದಾಗಿ ಮಾಡಿ 
ಒಂದು ಪರ್ಷಿಯನ್‌ ಶಿಲಾ ಉಶ್ಲೇಖದ ಪ್ರಕಾರ ಈ ಸ್ಥಳದ ಆಕ್ರಮಣ 
ವಾದದ್ದು ಕ್ರಿ.ಶ. 1005ರಲ್ಲಿ ಎಂದು ತಿಳಿಯುತ್ತದೆ. ಆದರೆ ಇದು ಸರಿಯೇ 
ಅಲ್ಲವೇ ಎಂದು ಹೇಳಲಿಕ್ಕಾಗುವುವಿಲ್ಲ. ಈ ಫಕೀರರಲ್ಲಿ ಬಾಬಾ ಬುಡನ್‌ 
ಸಾಹಿಬ್‌ (ಬಾಬಾ ಬುದ್ದೀನ್‌) ಎಂಬುವರು ಶ್ರೇಷ್ಠರು. ಇವರು 
ಮುಸಲ್ಮಾನರ ಯಾತ್ರಾಸ್ಥಳವಾದ ಮೆಕ್ಕಾಕ್ಕೆ ಯಾತ್ರೆ ಹೋಗಿಬಂದರು, 
ಹಾಗೆ ಹೊ"ದುದು ಕ್ರಿ.ಶ. 1600ರಲ್ಲಿ ಎಂದು ಕೆಲವರೂ, 1695ರಲ್ಲಿ ಎಂದು 
ಮತ್ತೆ ಕೆಲವರೂ ಹೇಳುತ್ತಾರೆ. ಅಂತೂ ಕ್ರಿ.ಶ. 1600ರಿಂದ 1695ರೊಳಗೆ 
ಅವರು ಮೆಕ್ಕಾಕ್ಕೆ ಹೋಗಿ ಬಂದಿರಬೇಕು. 

ಬುಡನ್‌ ಸಾಹಿಬ್‌ ಮೆಕ್ಕಾಕ್ಕೆ ಯಾತ್ರೆ ಹೋಗಬೇಕಾದ ಕಾರಣವನ್ನೂ 
ಹೇಳುತ್ತಾರೆ. ಅದೇನೆಂದರೆ, ಸ್ಥಳದ ಪಾಳೆಯಗಾರನೊಬ್ಬನ ಮೇಲೆ 
ಬುಡನ್‌ ಸಾಹಿಬ್‌ ಯುದ್ಧಮಾಡಿ ಗೆದ್ದರಂತೆ. ಆ ವಿಜಯದ ಸಂತೋಷಕ್ಕಾಗಿ 
ಬುಡನ್‌ ಮೆಕ್ಕಾಕ್ಕೆ ಯಾತ್ರಿ ಹೊರಟರಂತೆ. ಹೋಗಿಬರುತ್ತೇನೆಂದು ಹೇಳಿ 
ಅವರು ಗವಿಯಲ್ಲಿ ಅ:ತರ್ಧಾನವಾಗಿಬಿಟ ರಂತೆ. ಅವರ ಭಕ್ತರು ಹಲವಾರು 
ತಿಂಗಳು ಗವಿಯ ಬಾಗಿಲಲ್ಲಿ ಕಾಯುತ್ತಾ ಕುಳಿತರು-ಬಾಬಾನ ಬರುವಿಕೆಗಾಗಿ. 
ಕೊನೆಗೆ ಬಾಬಾ ಹಿಂದಿರುಗಿದರು. ಬರುವಾಗ ಕಾಫಿ ಬೀಜ ತಂದರು ! 

ಇದು ಕಟ್ಟುಕಥೆ ಎಂಬುದರಲ್ಲಿ ಸಂದೇಹವಿಲ್ಲ. ಬಾಬಾ ಮೆಕ್ಕಾಕ್ಕೆ 
ಎಲ್ಲರೂ ಹೋಗುವಂತೆ ಹೋಗಿಬಂದಿರಬೆ:ಕು. ಇನ್ನೊಂದು ಈಚೆಗೆ ಕೇಳಿದ 
ಕಥೆ : ಬಾಬಾ ಬುಡನ್‌ ಚಿಕ್ಕಮಗಳೂರಿನಿಂದ ಮೆಕ್ಕಾಕ್ಕೆ ಯಾತ್ರೆ ಹೋಗ 
ಲಿಲ್ಲ; ಮೆಕ್ಕಾದವರೇ ಆದ ಅವರು ಅಲ್ಲಿಂದ ಹಡಗಿನಲ್ಲಿ ಬಂದು, ಪಶ್ಚಿಮ 
ಕರಾವಳಿಯಲ್ಲಿಳಿದು, ಚಿಕ್ಕಮಗಳೂರಿಗೆ ಬಂದು ನೆಲಸಿದರು ; ಮತ್ತು ಹಾಗೆ 
ಬರುವಾಗ ಕಾಫಿ ಬೀಜಗಳನ್ನು ತಂದರು ಎಂಬುದು. ಆದರೆ ಈ ಕಥೆಗೆ 
ಯಾವ ಆಧಾರವೂ ಇದ್ದಂತಿಲ್ಲ. 
; CC-0. Jangamwadi Math Collection. Digitized by eGangotri 


60 ಬೆಟ್ಟದಿಂದ ಬಟ್ಟಲಿಗೆ 


ಅಂತೂ ಮೆಕ್ಕಾಕ್ಕೆ ಹೋದ ಅಥವಾ ಅಲ್ಲಿಂದ ಬಂದ ಬುಡನ್‌ ಅವರು 
ಅಲ್ಲಿಯವರು ಕುಡಿಯುತ್ತಿ ದ್ದ ಕಾಫಿಯ ಸೇವನೆಮಾಡಿದರು. ಮೆಕ್ಕಾದ 
ಫಕೀರರು ದೇವರ Go, ನದಲ್ಲಿ ಹೆಚ್ಚು ಕಾಲ ನಿರತರಾಗಿರಲು ಕಾಫಿಯನ್ನು 
ಸೇವಿಸುತ್ತಿ ದ್ದ ವಿಷಯ ಆಗಲೇ. ಹೇಳಿದೆಯಷ್ಟೆ. ಇವರೂ ಕಾಫಿಯ ಸೇವನೆ 
ಮಾಡಿ ಆದರ ರುಚಿ ನೋಡಿದವರಾಗಿ ಅದು ಎಲ್ಲಿ ಮತ್ತು ಹೇಗೆ ಬೆಳೆಯು 
ತ್ತದೆ ಎಂಬುದರ ಪರಿಚಯವನ್ನೂ ವರಾಡಿಕೊಂಡಿರಬೇಕು. 

ಅರಬರು ತಮ್ಮ ದೇಶದಿಂದ ಕಾಫಿ ಬೀಜವನ್ನೇ ಆಗಲಿ ಗಿಡವನ್ನೇ 
ಆಗಲಿ ತೆಗೆದುಕೊಂಡುಹೋಗಲು ಅವಕಾಶ ಕೊಡುತ್ತಿರಲಿಲ್ಲ. ಆದರೆ 
ಬುಡನ್‌ ಅವರು ಹೇಗೋ ಮಾಡಿ ಏಳು ಬೀಜಗಳನ್ನು ತಮ್ಮ ಹಸುಬೆ ಚೀಲ 
ದಲ್ಲಿ (wallet) ಸೇರಿಸಿಕೊಂಡು ಗಿರಿಗೆ ಬಂದರು. ತಂದ ಕಾಫಿ ಬೀಜಗಳನ್ನು 
ತಮ್ಮ ವಾಸದ ' ಮನೆಯ ಹಿತ್ತ ಲಿನಲ್ಲಿ ನೆಟ್ಟ ರು. ಬೀಜಗಳು ಮೊಳೆತು 
ಸಸಿಯಾಗಿ ಹೂ ಬಿಟ್ಟು ಹಣ್ಣುಕೆ ಕೂಟ ವು, ಹಣಿ ನಿಂದ ಪಡೆದ ಬೀಜಗಳನ್ನು 
ಪುನಃ ಬಾಬಾ ನೆಟ್ಟ 2 ವತ ಷ್ಟು ಗಿಡಗಳು ಬೆಳೆದು ಅವು ಕಾಯಿ ಬಿಟ್ಟು 
ಹಣ್ಣು rivos. ಬೀಜಗಳನ್ನು ಪಾನೀಯಕ್ಕೆ ಉಪಯೋಗಿಸಿದರು. 

ಹೊಸ ಗಿಡ, ಹೊಸ ಪಾನೀಯ-ಇವನ್ನು ಕಂಡು ಸುತ್ತಮುತ್ತಲಿನ 
ಸ್ಪ ಳೀಯ ಜನರೂ ಪೀಠಕ್ಕೆ ಬರುತ್ತ Rak ay ದಿಗಳೂ ಅಲ್ಲಿಂದ ಬೀಜ 
ಗಳನ್ನು ಕೊಂಡುಹೋಗಿ ತಮ್ಮ ತಮ್ಮ ಹಿತ್ತಲುಗಳಲ್ಲಿ ನೆಟ್ಟರು. ಕಾಫಿ 
ಗಿಡಗಳನ್ನು ಬೆಳೆಯುವ ರೀತಿ ine ಇತಿ ಲ್ಲದಿದ್ದು ದರಿಂದ. ಅವನ್ನು ಹಾಗೂ 
ಹೀಗೂ ಬೆಳೆಸಿದರು. ಅಂತೂ ಕಾಫಿ ಬೆಳೆಯುವುದು ಮತ್ತು ಅದರ ಬೀಜ 
ವನ್ನು ಪಾನೀಯಕ್ಕಾಗಿ ಉಪಯೋಗಿಸುವುದು ಪೀಠದ ಸುತು ಮುತ್ತಲಿನ 
ಪ್ರದೇಶದಲ್ಲಿ ms ಯಿತು. ಆದರೆ ಹದಿನೇಳನೆಯ ಶತವಕಾನದಲ್ಲಿ 
ಬುಡನ್‌ ಅವರು ತಂದ ಕಾಫಿಯ ಬೇಸಾಯ -320ರವರೆಗೆ ಅವರ ತೋಟ 
ನಿಂದ ಹೊರಗೆ ಹೋಗಲಿಲ್ಲವೆಂದೂ, ಆಮೇಲೆ ಅಲ್ಲಿಂದ ಹೊರಗೆ ಕಾಲಿಟ್ಟಿ 
ತೆಂದೂ ಹೇಳುತ್ತಾರೆ. 

1616ರಿಂದಲೇ ಕಾಫಿಯ ಉಪಯೋಗ ಇಂಡಿಯಾದಲ್ಲಿತ್ತೆಂದು 
ಇತಿಹಾಸಕಾರರ ಹಾಗೂ ಪ್ರವಾಸಿಗಳ ಹೇಳಿಕೆಗಳಿಂದ ತಿಳಿದುಬರುತ್ತ ದೆ. 
ಈಸ್ಟ್‌ ಇಂಡಿಯಾ ಕಂಪನಿಯ ಕೋರಿಕೆಯಂತೆ ಇಂಗೆ OU ರಾಜನು ಸರ್‌ 


Gm 0. Jangamwadi Math Collection. Digitized by eGangotri 


ಇಂಡಿಯಾ ಹಾಗೂ ಮೈಸೂರಿನಲ್ಲಿ ಕಾಫಿ 61 


ಥಾಮಸ್‌ .ರೋ (Sir Thomas Roe) ಎಂಬ ರಾಯಭಾರಿಯನ್ನು 
ಮೊಗಲ್‌ ಚಕ್ರವರ್ತಿ ಷಾಜಹಾನನ ಆಸ್ಥಾನಕ್ಕೆ ಕಳುಹಿಸಿದನಷ್ಟೆ. ಆತ ಈ 
ದೇಶದಲ್ಲಿ 1615ರಿಂದ 1619ರವರೆಗೆ ಇದ್ದನು. ಆತನ ಖಾಸಗಿ ಪಾದ್ರಿ 
ಯಾಗಿ ಈ ದೇಶಕ್ಕೆ ಬಂದಿದ್ದ ಎಡ್ವರ್ಡ್‌ ಟೆರ್ರಿ (Edward Terry) ತನ್ನ 
ಪ್ರವಾಸ ಕಥನದಲ್ಲಿ ಹೀಗೆ ಹೇಳುತ್ತಾನೆ: "ಈ ದೇಶದಲ್ಲಿ (ಇಂಡಿಯಾದಲ್ಲಿ) 
ಅಷ್ಟಿ ಷ್ಟು ಮದ್ಯ ತಯಾರಿಸುತ್ತಾರೆ. ಇದನ್ನು ರ್ಯಾಕ್‌ (rack ವಾ arrack — 
ಶರಾಬು) ಎನ್ನುತ್ತಾರೆ. ಸಕ್ಕರೆ ಮತ್ತು ಜಾಗ್ರ ಎಂಬ ಮರದ ತೊಗಟೆ 
ಗಳನ್ನು ಸೇರಿಸಿ ಭಟ್ಟಿ ಇಳಿಸಿ ಇದನ್ನು ತಯಾರಿಸುತ್ತಾರೆ. ರ್ಯಾಕನ್ನು ಜನರು 
ಕುಡಿಯುವುದು ಕಡಮೆ. ಮಿತಿಯಾಗಿ ಕುಡಿದರೆ ಇದು ಒಳೆ ಯದು. ತಮ್ಮ 
ಮತಾಚರಣೆಯಲ್ಲಿ ಕಟ್ಟುನಿಟ್ಟಾಗಿರುವ ಜನ ಮದ್ಯಪಾನ ಮಾಡುವುದಿಲ್ಲ. 
ಅವರು ಬೇರೊಂದು ತರಹದ ಪಾನೀಯವನ್ನು ಸೇವಿಸುತ್ತಾರೆ. ಅದು 
"ಆಪ್ಯಾಯಮಾನ'ವೆನ್ನುವುದಕ್ಕಿಂತ “ಮಧುರವಾದ” ಪಾನೀಯ ಎನ್ನಬಹುದು. 
ಅದಕ್ಕೆ 'ಕಾಫಿ' ಎನ್ನುತ್ತಾರೆ. ಕಪ್ಪಗಿರುವ ಬೀಜಗಳನ್ನು ನೀರಿನಲ್ಲಿ ಕುದಿಸಿದರೆ 
ಅದರಿಂದ ಅದೇ ತರಹ ಬಣ್ಣದ ಕಷಾಯ ಆಗುತ್ತದೆ. ಆದರೆ ನೀರಿನ ರುಚಿ 
ಹಾಗೆಯೇ ಇರುತ್ತದೆ. ಹೀಗಿದ್ದರೂ ಅದು ಆಹಾರವನ್ನು ಚೆನ್ನಾಗಿ 
ಜೀರ್ಣಮಾಡುತ್ತದೆ ; ಮನಸ್ಸಿಗೆ ಲವಲವಿಕೆಯನ್ನುಂಟುಮಾಡುತ್ತದೆ.೨1 

ಟಿರ್ರಿಯನಂತರ ಐವತ್ತು ವರ್ಷಗಳ ಮೇಲೆ (1669-1679) 
ಥಾಮಸ್‌ ಬೌರಿ (Tomas Bowrey) ಎಂಬ ಪ್ರವಾಸಿ ಗೋಲ್ಕೊಂಡಾ 
ರಾಜನಾದ ಅಬ್ದುಲ್‌ ಹಸನ್‌ ಷಾನ ಆಸ್ಥಾನಕ್ಕೆ ಬಂದಿದ್ದ. ಆತ ತನ್ನ 
ಪ್ರವಾಸ ಕಥನದಲ್ಲಿ ಹೀಗೆ ಹೇಳುತ್ತಾನೆ : "ಇಲ್ಲಿಯ . ಜನರು ಚಕ್ಕಲು 
ಬೊಕ್ಕೆಲು ಹಾಕಿಕೊಂಡು ಸಲೀಸಾಗಿ ಕುಳಿತು ಹೊಗೆಸೊಪ್ಪಿನ” ಹುಕ್ಕಾ 
ಸೇದುತ್ತಲೂ "ಕಾಫಿ' ಕುಡಿಯುತ್ತಲೂ *ಪಾನ್‌' ಎಂದು ಕರೆಯಲ್ಪಡುವ 
ಎಲೆ ಅಡಕೆ ಅಗಿಯುತ್ತಲೂ ಇರುತ್ತಾರೆ.' 

ಇನ್ನೊಂದು ದಾಖಲೆ ಹೀಗಿದೆ : “ದೆಹಲಿಯ ಮೊಗಲ್‌ ಅರಮನೆ 
ಯಲ್ಲಿರುವ ದಿವಾನ್‌ ಇ ಖಾಸ್‌ ಭವನದ ಉತ್ತರಕ್ಕಿರುವ ಸ್ನಾನದ 





1 ಪ್ರವಾಸಿ ಕಂಡ ಇಂಡಿಯಾ (ಸಂಪ್ರಟ ಮೂರು)-ಎಚ್‌.ಎಲ್‌. ನಾಗೇಗೌಡ್ಮ 


CC-0. Jangamwadi Math Collection. Digitized by eGangotri 


62 | 53 CoD ಬಟ್ಟಲಿಗೆ 


ಕೋಣೆಗಳ ಬಳಿ ಅಮೃತಶಿಲೆಯ ಮಲಗುವ ಪೀಠವಿದೆ. ಜಲಕ್ರೀಡೆ 
ಯಾದನಂತರ ಅಲ್ಲಿ ಆರಾಮವಾಗಿ ಕುಳಿತು ಕಾಫಿ ಕುಡಿಯುತ್ತ ಹುಕ್ಕಾ 
ಸೇದುತ್ತ ಕಾಲ ಕಳೆಯುತ್ತಾರೆ. 
ವೈಭವದಿಂದ ಮೆರೆದ ಮೊಗಲ್‌ ಆಸ್ಥಾನದಲ್ಲಿ ಕಾಫಿ ಈ ಸ್ಥಾನಮಾನ 
ಪಡೆಯಿತಪ್ಪೆ. ಆದರೆ ಆ ಸಾಮ್ರಾಜ್ಯದ ಪತನದ ವೇಳೆಯೂ ಕಾಫಿ ತನ್ನ 
ಸ್ಥಾನ ಬಿಟ್ಟುಕೊಡಲಿಲ್ಲ. ಕೊನೆಯ ಮೊಗಲ್‌ ಚಕ್ರವರ್ತಿ ಮಹಮದ್‌ 
ಷಾ ವಿಷಯಲಂಪಟ ಹಾಗೂ ಮದ್ಮಪಾಯಿಯಾಗಿ ಪರ್ಷಿಯಾದ ದೊರೆ 
ನಾದಿರ್‌ಷಾನಿಗೆ ದಾರಿಮಾಡಿಕೊಟ್ಟುಬಿಟ್ಟ. ನಾದಿರ್‌ ಷಾ ಈ ದೇಶದ ಮೇಲೆ 
ದಂಡೆತ್ತಿ ಬಂದ. ಇಲ್ಲಿ ಯ ಸೆ ಸೈನ್ಯವನ್ನು ಸದೆಬಡಿದ. ಭಂಡಾರವನ್ನೆಲ್ಲಾ 
ಸೂರೆಮಾಡಿದ. ಅಪಾರ ಬೆಲೆಯ ಸಿಂಹಾಸನವನ್ನು ಕಿತ್ತುಕೊಂಡ. 
ಹೆಂಗಸರು ಮಕ್ಕಳೆನ್ನದೆ ದೆಹಲಿಯ ಒಂದು ಲಕ್ಷ ಜನರ ಕಗ್ಗೊಲೆ ವಕಾಡಿದ. 
ಲಕ್ಷ ಶವಗಳು ಬೀದಿಯಲ್ಲಿ ಜೆಲ್ಲಾಡುತ್ತಿದ್ದರೆ ಅತ್ತ ಮಹಮದ್‌ ಷಾ 
ಕಾಫಿಯ ಸಿದ್ಧತೆಯಲ್ಲಿದ್ದ. ನಾದಿರ್‌ ಷಾನನ್ನು ದಿವಾನ್‌ ಇ ಖಾಸ್‌ 
ಭವನದಲ್ಲಿ ಎದುರುಗೊಂಡು ಆತನನ್ನು ಹೊಗಳುತ್ತಾ ಭವ್ಯವಾದ ಪೀಠ 
ದಲ್ಲಿ ಕುಳ್ಳಿರಿಸಿ ಚಿನ್ನದ ತಟ್ಟೆಯಲ್ಲಿ ರನ್ನದ ಬಟ್ಟಲಿನಲ್ಲಿ ಸೊಗಸಾಗಿ 
ಮಾಡಿದ ಕಾಫಿಯನ್ನು ಒಪ್ಪಿಸಿದ... ಆಗ ಆಯಾಸಗೊಂಡ ನಾದಿರ್‌ ಹಾನಿಗೆ 
ಕೊಂಚ ಸಮಾಧಾನವಾಯಿತು. ಮಹಮದ್‌ ಷಾನ ಪ್ರಾಣ ಉಳಿಸಿದ. 
ಇದೆಲ್ಲಾ ಕಾಫಿಯ ಪರಿಣಾಮ | 
ಈ ಕಾಫಿ ಇಂಡಿಯಾದಲ್ಲಿ ಬೆಳೆದದ್ದೇ ಅಥವಾ ಎಮೆನ್‌ ದೇಶದಿಂದ 
ತರಿಸಿದ್ದೇ ಎಂದು ಖಚಿತವಾಗಿ ಹೇಳಲಾಗುವುದಿಲ್ಲ. 1676ರಲ್ಲಿ ಬಂದ 
Seid, e (Tavernier) 'ಕಾಫಿ ಇಂಡಿಯಾದಲ್ಲಿಯಾಗಲೀ ಪರ್ಷಿಯಾದಲ್ಲಿ 
ಯಾಗಲೀ ಬೆಳೆಯುತ್ತಿರಲಿಲ್ಲ. ಅದು ಅರೇಬಿಯಾದಿಂದ ಸರಬರಾಜು 
ಆಗುತ್ತಿತ್ತು' ಎಂಡು ಹೇಳಿದ್ದಾನೆ. ಆದರೆ ಲಂಡನಿನ ಬ್ರಿಟಿಷ್‌ ಮ್ಯೂಸಿಯಂ 
ನಲ್ಲಿರುವ ದಾಖಲೆಗಳ ಪ್ರಕಾರ ಕಾಫಿ ಸೂರತ್‌ ಬಂದರಿನಿಂದ ರಫ್ತಾಗುತ್ತಿ 
1 Some Important Fruits. Flowers, Drinks etc- of 
Northern India during the Moghul Age (1556-1707) 


CC-0. Jangamwadi Math Collection. Digitized by eGangotri 


ಇಂಡಿಯಾ ಹಾಗೂ ಮೈಸೂರಿನಲ್ಲಿ ಕಾಫಿ 63 


ತ್ತೆಂದು ಗೊತ್ತಾಗುತ್ತದೆ. 1622ರ ಜನವರಿ 24ನೆಯ ತಾರೀಕಿನ ದಾಖಲೆ 
ಯಲ್ಲಿ ‘BR, (ಕಾಫಿ) ಬೀಜ ಈ ಪ್ರದೇಶಗಳ ಅತ್ಯುತ್ತಮವಾದ 
ವ್ಯಾಪಾರದ ಸರಕು. ಈಗ ಇಪ್ಫಹಾನಿನಲ್ಲಿ ಇದರ ಬೆಲೆ ಒಂದು ಮಾಂಡೆ 
ಷಾಗೆ (maundhe shahz ಪಾ ಮಣಕ್ಕೆ) 50 ಷಾಹೀಗಳಾಗುತ್ತದೆ' 
ಎಂದು ಹೇಳಿದೆ. ಬೊಂಬಾಯಿಯ ಮೆಸರ್ಸ್‌ ೩ಬಾಲ್‌ , ಲ್ಯಾಕ್‌ಯ 
` ^on - S 
ಮತ್ತು ಫೋಬ್ಸ್‌ (M/s Sibbald Lockyar and Forbes of 
Bombay) ಎಂಬ ವ್ಯಾಪಾರೀ ಸಂಸ್ಥೆಗೆ ಇಲ್ಲಿ ಗೆ ಸುಮಾರು ಎರಡು 
ಶತಮಾನಗಳ ಹಿಂದೆ ಮೆಸರ್ಸ್‌ ಡೇವಿಡ್‌ ಆಂಡರ್‌ಸನ್‌ M/s David 
Anderson) ಎಂಬುವನು ಕಾಫಿಗೆ ಧಾರಣೆ ತಿಳಿಸುವಾಗ ಮಾಡಿದ ವಿವರಣೆ 
ಸ್ವಾರಸ್ಯವಾಗಿದೆ : ಮೂಟೆ $$ (baled) ಒಂದು ಹಂ. ವೇ. ಕಾಫಿಗೆ 36 
ರೂಪಾಯಿ ಬೆಲೆ ಎಂದೂ, "ಆರಿಸಿದ ಕಾಫ" (garbled coffee) ಎಂದರೆ 
ಧೂಳು ಕಸಕಡ್ಡಿಗಳನ್ನು ತೆಗೆದ ಕಾಫಿ ಎಂದೂ, ತಾನು ಹೇಳಿದ ಧಾರಣೆ ಕಾಫಿ 
ಯನ್ನು ಆರಿಸುವುದಕ್ಕಿಂತ ಮೊದಲ ಬೆಲೆ acon, ಕಾಫಿಯನ್ನು ಕೇರಿ 
800 ಮೇಲೆ 814 ಪೌಂಡುಗಳಷ್ಟು ಕಾಫಿಯಿಂದ ಅಪ್ಪಟ ಕಾಫಿ ಸರಾಸರಿ 
744 ಪೌಂಡುಗಳಷ್ಟಾಗುತ್ತದೆ ಎಂದೂ ಹೇಳುತ್ತಾನೆ. 
ಹದಿನೆಂಟನೆಯ ಶತಮಾನದ ಬಹು ಭಾಗ ಇಂಡಿಯಾದ ಕಾಫಿಯ 
ಸ್ಥಿತಿಗಳೇನು ಎಂದು ಹೆಚ್ಚು ತಿಳಿಯುವುದಿಲ್ಲ. ಡಾಡ್‌ವೆಲ್ಲನ ಮದ್ರಾಸ್‌ 
ಕಡತಗಳಲ್ಲಿ (Dodwel’s Madras Records: 1740-1744) ಕಾಫಿ 
ವ್ಯಾಪಾರಮಾಡಿದ ದಾಖಲೆಗಳು ಸಿಗುತ್ತವೆ. 1744ರ ಆಕ್ಟೋಬರ್‌ 
11ನೆಯ ತಾರೀಕು ಪೋರ್ಟ್‌ ಸೆಂಟ್‌ ಡೇವಿಡ್‌ನಿಂದ ಜಾನ್‌ ಹೆ ನ್‌ಡೆ 
(John Hinde) ಎಂಬುವನು ಬರೆದ ಒಂದು. ಪತ್ರದ ಪ್ರಕಾರ 'ಬೌರ್ಬನ್‌' 
(Bourbon) ಎಂಬ ಹಡಗು ಪಾಂಡಿಚೆರಿಯಿಂದ 700 ಮೂಟೆಗಳಷು 
ಕಾಫಿಯನ್ನು ಹೊತ್ತುಕೊಂಡು ಯೂರೋಪಿಗೆ ಯಾನಮಾಡಿದ ವಿಷಯ 
s < o . 
ತಿಳಿಯುತ್ತದೆ. ಏಡ್ರಿಯನ್‌ ಮೋಯೆನ್ಸ್‌ (Adrian Moens) ಎಂಬುವನು 
1781ರ ತನ್ನ ಆಡಳಿತ ವರದಿಯಲ್ಲಿ ಕೊಚಿನ್ನಿಗೆ ಆಮದಾಗುತ್ತಿದ್ದ ಸರಕು 
ಗಳಲ್ಲಿ ಕಾಫಿಯೂ ಒಂದೆಂದು ಹೇ ತ್ಯ 
Hu e SE ಕೇಳುತ್ತಾನೆ, ಇದಕ್ಕೆ ಮುನ್ನ ಕಣ್ಣಾನೂರು 
ಇ ಓಂದು ಪೆಟ್ಟಿಗೆ, 1780ರಲ್ಲಿ: "ಆರು ಪೆಟ್ಟಿಗೆ 


CC-0. Jangamwadi Math Collection. Digitized by eGangotri 


64 ಸ ಬೆಟ್ಟದಿಂದ ಬಟ್ಟಲಿಗೆ 


ಮತ್ತು ಆರು ಮಣ'ಗಳಷ್ಟು ಕಾಫಿ .ರಫ್ತಾಯಿಶೆಂದು ಬುಖಾನನನ ಪ್ರವಾಸ 
ವರದಿಯಿಂದ (Buchanan’s Travel Accounts) ಗೊತ್ತಾಗುತ್ತದೆ. 
ಹಾಗಿದ್ದರೆ ಈ ಕಾಫಿ ಯಾವುದು ? ಇಂಡಿಯಾದಲ್ಲಿ ಬೆಳೆದದ್ದಾಗಿರಬಾರ 
ದೇಕೆ ? | | 

ಇದೇ ಶತಮಾನದಲ್ಲಿ, ಅಂದರೆ 1717ರಿಂದ 1793ರವರೆಗೆ, 
ಕೊಚಿನ್‌ನಲ್ಲಿ ಪಾದ್ರಿಯಾಗಿದ್ದ ರೆವರೆಂಡ್‌ ಜೇಕಬ್‌ AS, (Rev. Jacob 
Visscher) ಎಂಬುವನು ಬರೆದ ಪತ್ರಗಳಿಗೆ ಮೇಜರ್‌ .ಡೂ ರಿ (M ajor 
Drury) ಎಂಬುವನು 1734ರಲ್ಲಿ ಬರೆದ ಮುನ್ನುಡಿಯಿಂದ "ಕಾಫಿ ಗಿಡ 
ಗಳನ್ನು ತೋಟದಲ್ಲಿ ಅಂದಕ್ಕಾಗಿ ನೆಟ್ಟಿದ್ದಾರೆ. ಗಿಡಗಳ ತುಂಬಾ ಹಣ್ಣು 
ಗಳಿವೆ. ಆದರೆ ಇಲ್ಲಿಯ ಕಾಫಿ ಮೋಖಾ ಕಾಫಿಯಷ್ಟು ರುಚಿಯಾಗಿಲ್ಲ... 
ಹೊಸದಾಗಿ ಸಿಲೋನಿನಲ್ಲಿಯೂ ಕಾಫಿ ತೋಟಗಳನ್ನು ಮಾಡಿದ್ದಾರೆ' ಎಂಬ 
ಸಂಗತಿಗಳು ತಿಳಿದುಬರುತ್ತವೆ. 

ಫ್ರಾನ್ಸಿನ ದೊರೆ ನಾಲ್ಕನೆಯ ಲೂಯಿ 1714ರಲ್ಲಿ. ಪಾಂಡಿಚೇರಿ, 
ಕಾರೊಮಂಡಲ ತೀರ ಮತ್ತು ಕಲ್ಕತ್ತೆಯ ಬಳಿ ಇರುವ Bol e: ಸ್ಥಳ 
ಗಳಿಗೆ ಕಾಫಿ ಕಳುಹಿಸಿದ ದಾಖಲೆ ಇದೆಯೆಂದು ವೆಲ್‌ಮನ್‌ (Wellman) 
ಎಂಬುವನು ಹೇಳುತ್ತಾನೆ.3. 

ಬಹಳ ಹಿಂದೆಯೇ ಕಾಫಿ ಈಸ್ಟ್‌ ಇಂಡಿಯಾ ಕಂಪನಿಯ ಗಮನ 
ವನ್ನು ಸೆಳೆದಂತೆ ಕಾಣುತ್ತದೆ. ಈ _ಕಂಪನಿ ಪ್ರಾಯೋಗಿಕವಾಗಿ ಒಂದು 
ತೋಟವನ್ನು 1799ರಲ್ಲಿ ತಲಚೇರಿಯ ಬಳಿ "ಅಂಜರ ಕಂಡಿ? ಎಂಬಲ್ಲಿ 
ಮದ್ರಾಕ್‌ ಬ್ರೌನ್‌ (Mudrack Brown) ಎಂಬುವನ ಸಹಾಯದಿಂದ 
ಆರಂಭಿಸಿತು, ಆದರೆ! ಕಂಪನಿ ಅದನ್ನು ಬ್ರೌನನಿಗೆ ಹಿಂದಿರುಗಿ ಕೊಟ್ಟು 
ಬಿಟ್ಟದ್ದು ತಿಳಿದುಬರುತ್ತದೆ, ಬುಖಾನನ್‌ ಅದನ್ನು 1800ರಲ್ಲಿ ಕಂಡಾಗ 





1 Letters from Malabar by Jacob Canter Visscher : 
Translated into English by Major Drury- 
2 Coffee by Frederic L. Wellman- 


CC-0. Jangamwadi Math Collection. Digitized by eGangotri 


ಇಂಡಿಯಾ ಹಾಗೂ ಮೈಸೂರಿನಲ್ಲಿ ಕಾಫಿ 65 


ಆ ತೋಟ ಚೆನ್ನಾಗಿತ್ತೆಂದೂ, ಗಿಡಗಳು ಇನ್ನೂ ಹಣ್ಣುಬಿಡುತ್ತಿರಲಿಲ್ಲ 
ವೆಂದೂ ಹೇಳುತ್ತಾನೆ. ಇದನ್ನು ಅನುಸತಿಸಿ ಪಶ್ಚಿಮ ಘಟ್ಟಗಳಲ್ಲಿ ಪರಂಗಿ 
ವರ ತೋಟಗಳು ಆರಂಭವಾಗಿರಬೇಕು. 1800ರಲ್ಲಿ ಹೇನ್‌ (Heyne) 
೦ಬುವನು ಬರೆದು ಪ್ರಕಟಿಸಿದ ಕಿರುಹೊತ್ತಿಗೆಯಿಂದ (Heyne’s Tracts) 
ಬೆಂಗಳೂರು ಮನ್ತು ಶ್ರೀರಂಗಪಟ್ಟಣದ ಪೇಟೆಗಳಲ್ಲಿ ಕಾಫಿ ಮಾರಾಟವಾಗು 
ತ್ರಿತ್ತೆಂದು ಗೊತ್ತಾಗುತ್ತದೆ. ; 


ea Q a 
2 ಪಹಿಸಿದ ಪಾತ್ರದ ಬಗ್ಗೆ WO, ಮಾತು ಹೇಳುವುದು 


eem Att me 
Qv ul vv 
ಅತ್ಯಾವಶ್ಯಕ, ಬ್ರಿಟಿಷರು ಇಂಡಿಯಾಕ್ಕೆ ವ್ಯಾಪಾರಕ್ಕಾಗಿ ಹದಿನೇಳನೆಯ 


CL 
Gl 
e 
4 


ಆರಂಭದಲ್ಲಿಯೇ ಬಂದರೂ ಅವರು ದಕ್ಷಿಣ ಇಂಡಿಯಕಾದ 


ಮ ಕರಾವಳಿ ಕಡೆ ಗಮನವ ಹರಿಸಿದ್ದು ಹದಿನೆಂಟನೆಯ ಶತಮಾನದಲ್ಲಿ ; 


2 EL 


Zs 


ಇಂಗ್ಲಿಷರೂ ಇಲಿಯ ವ್ಯಾಪಾರದಲ್ಲಿ ಪಾಲ್ಗೊಳ್ಳ ಕೈಲು ಹವಣಿಸಿ, ವ್ಯಾಪಾ ., 


ರದ ಮೇಲೆ ಕತೋಟಿ ಇಂಬೇಕಾದರೆ ವಸಾಹತುಗಳನ್ನು ಸ್ಥಾಪಿಸದೆ ಸಾಧ್ಯ 
ವಿಲ್ಲ ಎಂಬುದನ್ನು ಅರಿತುಕೊಂಡರು. ಅವರು ಅಲ್ಲಲ್ಲಿ ವಸಾಹತುಗಳನ್ನು 
ಮಾಡಿ ಕೋಟಿಗಳನ್ನು ಕಟ್ಟಲಾರುಭಿಸಿದರು. ಅವರಿಬ್ಬರಿಗೆ ನಡೆದ 
ಪೈಪೋಟಿಯಲ್ಲಿ ಕೊನೆಗೆ ಇಂಗ್ಲಿಷರದೇ ಮೇಲುಗೈ ಆಯಿತು. ಪ್ರಕೃತ 
ಇಂಗ್ಲಿಷರು ಮಂಗಳೂರಿನ ಮೇಲೆ ಮೊತ್ತಮೊದಲು ಕಣ್ಣುಹಾಕಿದ್ದು 
1768ರಲ್ಲಿ. ಹೈದರಾಲಿಯ ಹತೋಟಿಯಲ್ಲಿದ್ದ ಮಂಗಳೂರನ್ನು ತಮ್ಮ 
ಸ್ವಾಧೀನಕ್ಕೆ ತೆಗೆದುಕೊಳ್ಳೆಲು ಇಂಗ್ಲಿಷರು ಬಹಳ ಹೆಣಗಾಡಬೇಕಾಯಿತು 
ಹಲವಾರು ಯುದ್ಧಗಳು ಸಮುದ್ರದ ಮೇಲೂ ಭೂಮಿಯ ಮೇಲೂ 
ನಡೆದುವು. ಕೊನೆಗೆ 1779ರಲ್ಲಿ ಶ್ರೀರಂಗಪಟ್ಟಿ ಣಕ್ಕೆ ಇಂಗ್ಲಿಷರು ಮುತ್ತಿಗೆ 
ಹಾಕಿ ಅದನ್ನು ವಶಪಡಿಸಿಕೊಂಡು, "ಮೈಸೂರಿನ ಹುಲಿ'ಯೆಂದು ಹೆಸರಾದ 
ಟಿಪ್ಪೊಸುಲ್ತಾನನ ಮರಣದನಂತರವೇ ಅವರು ತಮ್ಮ ಸ್ಥಾನವನ್ನು 
5 : 


CC-0. Jangamwadi Math Collection. Digitized by eGangotri 


SOROS ಪೋರ್ಚುಗೀಸರ ಶಕೆ ಕುಗ್ಗಿದನ ತರ ಡಚರೂ- 
ಗ) 


wk 


66 ಬೆಟ್ಟದಿಂದ ಬಟ್ಟಲಿಗೆ 
`ಮೈಸೂರು ರಾಜ್ಯ ಹಾಗೂ ಮಂಗಳೂರುಗಳಲ್ಲಿ ಭದ್ರಪಡಿಸಿಕೊಂಡದ್ದು 
ಕಾಫಿ ತೋಟದ ಉದ್ಯಮದಲ್ಲಿ ತೊಡಗಿದ ಬಹು ಮಂದಿ ಇಂಗ್ಲಿಷರು 
ಶ್ರೀರಂಗಪಟ್ಟಣದ - ಯುದ್ಧದನಂತರ ಸೈನ್ಯ ಹಾಗೂ ನೌಕಾಪಡೆಗಳನ್ನು 
ಬಿಟ್ಟವರೇ ಆಗಿದ್ದಾರೆ. 
ಮೈಸೂರು ಹಾಗೂ ಕೊಡಗಿನಲ್ಲಿ ಕಾಫಿ ಬೆಳೆಗೆ ಪ್ರೋತ್ಸಾಹ 
ಸಿಕ್ಕಿದ್ದು ಪ್ರತ್ಯಕ್ಷವಾಗಿ ಅಲ್ಲದಿದ್ದರೂ ಅಪ್ರತ್ಯಕ್ಷವಾಗಿ ಮಂಗಳೂರು 
ಬಂದರಿನಿಂದ. ಅದೇ ಈ ಪ್ರದೇಶಗಳಿಗೆ ಹತ್ತಿರವಾದ ಬಂದರೂ ಆಗಿತ್ತು, 
ಈಗಲೂ ಆಗಿರುವಂತೆ, ಮೊದಲಿನಿಂದಲೂ ಮಂಗಳೂರು ಬಂದರಿನಿಂದ 
ಅಕ್ಕಿ ಮತ್ತು ವೀಳೆಯದೆಲೆಗಳು ರಫ್ತಾಗುತ್ತಿದ್ದುವು. ಆದರೆ ಕಾಫಿ, ಟೀ 
ಮತ್ತು ಗೋಡಂಬಿಗಳ Cao, ಯಾವಾಗ ಆರಂಭವಾಯಿತೆಂದು ಖಚಿತವಾಗಿ 
ತಿಳಿಯುವುದಿಲ್ಲ. ಕೆಲ್ಲಿ ಎಂಬುವನ ಡೈರೆಕ್ಟರಿಯಲ್ಲಿ (Kelly's 
Directory : ಕ್ರಿ.ಶ. 1756-1842) ಹೆಂಚು ಮತ್ತು ಕಾಫಿ "ಮಂಗಳೂರಿ .' 
ನಲ್ಲಿ ದೊರೆಯುತ್ತವೆ ಎಂಬುದನ್ನು ಓದಿದ ಇಂಗ್ಲಿಷ್‌ ವರ್ತಕರು ಭೂಪಟ 
ಗಳನ್ನು ಹುಡುಕಿ ಮಂಗಳೂರು ಎಲ್ಲಿದೆಯೆಂದು. ಪತ್ತೆಹಚ್ಚಿದರು. ಮಂಗ 
ಳೂರೇ ಬೇರೆ, ಬೆಂಗಳೂರೇ ಬೇರೆ ಎಂದು ಅವರಿಗೆ ಅರ್ಥವಾದುದು ಆಗ. 
ಮಂಗಳೂರು ಬ್ರಿಟಿಷರ ಆಡಳಿತಕ್ಕೆ ಒಳಪಟ್ಟ ಮೇಲೆ 1799ರಲ್ಲಿ 
ಅಲ್ಲಿಗೆ ಮೊತ್ತಮೊದಲನೆಯ ಕಲೆಕ್ಟರ್‌ ಆಗಿ ಥಾಮಸ್‌ ಮನ್ರೋ (ಆಮೇಲೆ 
ಸರ್‌ ಥಾಮಸ್‌ ಮನ್ರೋ seth ಹೆಸರಾದ ವ್ಯಕ್ತಿ) ಎಂಬುವನ ನೇಮಕ 
ವಾಯಿತು. ಆದರೂ ಸ್ಥಳದ ಪ್ರತಿಷ್ಠಿತ ವ್ಯಕ್ತಿಗಳನ್ನೂ, ಅವರು ಎಬ್ಬಿ ಸಿದ 
ದಂಗೆಗಳನ್ನೂ, ಕಟ್ಟಿದ 'ಕೂಟಗಳನ್ನೂ ಅಡಗಿಸ ode, ಹತ್ತಾರು ವರ್ಷ 
ಗಳು ಹಿಡಿದುವು. 1837ರಲ್ಲಿ ವಿಕ್ಟೋರಿಯಾ ರಾಣಿ ಇಂಗೆ 1 ORI ಸಿಂಹಾಸನ 
ವನ್ನೇರಿದಳು. ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವ, ಅಮರ ಸುಳ್ಯ, 
ಪುತ್ತೂರು ಮತ್ತು ಬಂಟವಾಳ ತಾಲ್ಲೂಕುಗಳು ಆಗ ಕೊಡಗಿಗೆ ಸೇರಿದ್ದು ವು. 
ಕೊಡಗು ಅಲ್ಲಿಯ ರಾಜಮನೆತನದ ಆಡಳಿತದಲ್ಲಿದ್ದು 1834ರಲ್ಲಿ ಬ್ರಿಟಿಷರ 
ಆಡಳಿತಕ್ಕೆ y ಬಂದಿದ್ದಿತು. ವಿಕ್ಟೋರಿಯಾ ರಾಣಿ ಪಟ್ಟ EN ಬಂದ ಸಂದರ್ಭದಲ್ಲಿ 
ಮೇಲೆ ತಿಳಿಸಿದ ಪ್ರದೇಶಗಳನ್ನು. ಬ್ರಿಟಿಷ್‌ ಇಂಡಿಯಾಕ್ಕೆ, ಅಂದರೆ ದಕ್ಷಿಣ 
ಕನ್ನಡ ಜಿಲ್ಲೆಗೆ, ಸೇರಿಸುವ ಘೋ ಪಣೆ ಆಯಿತು. ಇದನ್ನು 'ವರ್ಗಾಯಿಸಲ್ಪ &, 


` CC-0. Jangamwadi Math Collection Digitized by eGangotri 


ಇಂಡಿಯಾ ಹಾಗೂ ಮೈಸೂರಿನಲ್ಲಿ ಕಾಫಿ 67 


ಪ್ರಾಂತದ ಜನರು ತೀವ್ರವಾಗಿ ವಿರೋಧಿಸಿದರು ; ದಂಗೆ ಏಳುವ ಸಾಹಸ 
ಮಾಡಿದರು. ದಂಗೆ ಎದ್ದ ವರು ಮಂಗಳೂರು ಕಡೆಗೆ ಶಸಾ ಸ್ತ್ರ ಸಮೇತರಾಗಿ 
ಹೊರಟು ಬಂಟವ ಇ೪ದಲ್ಲಿ ಕೂಡಿ, ಅಲ್ಲಿಂದ ಮಂಗಳೂರಿನ ಮೇಲೆ ಮುತ್ತಿಗೆ 
ಹಾಕಿದರು. ಮುತಿ ಿಗೆಯನ್ನು ಆರಂಭಿಸಿ, ಸೆರೆಮನೆಯಲ್ಲಿದ್ದ ಕೈದಿಗಳನ್ನೆಲ್ಲಾ 
ಬಿಡುಗಡೆಮಾಡಿಬಿಟ ರು; "ಮನೆಗಳಿಗೆ ಬೆಂಕಿ ಹಚ್ಚಿ ಬಿಟ್ಟ ರು. ಕಲೆಕ್ಟರನ 
ಕಚೀರಿಗೆ ನುಗ್ಗಿ ಅಲ್ಲಿದ್ದ ದಾಖಿಲಿಗಳನ್ನು ಸುಟ 309. ಆದರೂ ಆಧುನಿಕ 
ಶಸ deg ತರದ ಇ CHRO ಮುಂದೆ ದಂಗೆಯೆದ್ದವರ ಹಳೆಯ ಆಯುಧಗಳ 
ಆಟ ನಡೆಯಲಿಲ್ಲ. "ಕೊಡಗು ದಂಗೆ' ಎಂದು ಕರೆಯಲ್ಪಡುವ ಈ ಪ್ರಸಂಗ 
ವನ್ನು 0 ) iato ಕಷ್ಟಪ $3, ಆಡಗಿಸಿದರು. 
ಕೊಡಗಿನ ಡಿ ines ಇಗಿ ಮಂಗಳೂರಿಗೂ ಮಡಿಕೇರಿಗೂ 
ಒಂದು ರಸ್ತೆಯನ್ನು ರಜಿಸಬೇಕಾದ ಆವಶ [ಕತೆಯನ್ನು ಬ್ರಿಟಿಷರು ಅರಿತರು. 
ಮದ್ರಾಸ್‌ ಇಂಜಿನಿಯರಿನ Ge; ನೆಟ್‌ ಫಾಸ್ಟ್‌ dus Fast of the 
Madras Engineers) ಎಂಬುವನು ಪುತ್ತೂರಿನಿಂದ ಮಡಿಕೇರಿಗೆ ವಾಹನ 
ಗಳು ಓಡಾಡುವಂತಹ ರಸೆ ಯನ್ನು ಮಾಡಿದನಂತೆ. ಆಗ ರಸ್ತೆ ಹಾಗೂ 
ಸಾರಿಗೆ ಸೌಕರ್ಯಗಳ ಸ್ಸ ಸ್ಥಿತಿಗತಿ ಈಗಿದ್ದಂತೆ ಇರಲಿಲ್ಲ ಎಂಬುದನ್ನು ಹೇಳ 
ಬೇಕಾದ 5g ಕತೆಯಲ್ಲ. ಇಡೀ ಇಂಡಿಯಾದಲ್ಲಿ ಮೊದಲ ಇಸ್ಟ 92, 


cJ 


ಮೈ ಲಿರೆ ಲು 'ಹಾಕಿದ್ದು ಬೊಂಬಾಯಿ ಬಳಿ 1853ರಲ್ಲಿ ಎಂಬು ನ್ನ್ನ 
E 2 Mot ಬೇಕು. ಆದರೂ ಆ ಕಾಲಕ್ಕೆ ತಕ್ಕಂತಹ ಒಳೆ ಸಯ ವ್ಯ ವಸ್ಥೆ 
ಇಲ್ಲದೆ ಇರಲಿಲ್ಲ. ಸುಮಾರು 1844ರಲ್ಲಿ ಆ ದಕ್ಷಿಣ ಕನ್ನಡ ಮತ್ತು ಉತ್ತರ 
ಕನ್ನ ಡ ಜಿಲ್ಲೆ ್ಲಿಗಳಿರಡೂ ಸೆ eO ಆಗಿದ್ದ 'ಕನರಾ' ಎಂದು. ಕರೆಯಲ್ಪಡುತ್ತಿ ದ್ದ 
2363 2,039 ಉತ್ತರ ಭಾಗದ ಕಲೆಕ್ಟ oF ಆಗಿ ನೇಮಿಸಲ್ಪ &, Aen. ಎಸ್‌. 
| ಫೋಬ್ಸ್‌ (Gorden 5. Forbes) ಎಂಬುವನು ಮಂಗಳೂರಿನಿಂದ ಸಾಯಂ 
ಕಾಲ ಪಾಲಕಿಯಲ್ಲಿ ಕುಳಿತು ಹೊರಟವನು ಮರುದಿನ ಬೆಳಗ್ಗೆ ಕುಂದಾಪುರ 
ತಲುಪಿದನಂತೆ ! ಮಂಗಳೂರಿಗೂ ಕುಂದಾಪ್ರರಕ್ಕೂ 60 ಮೈಲಿ ದೂರ ; 
ಮಧ್ಯೆ ಹತ್ತಾರು ನದಿಗಳು. ಇಷ್ಟು ದೂರವನ್ನು ಕೇವಲ ಹು ರಡು ಗಂಟಿ 
' ಯೊಳಗೆ ಸಾಗಿಸಿದ ಡೋಲಿಯವರ ಸಾಹಸ ಮೆಚ್ಚತಕ್ಕದ್ದೆಂದು ಫೋಬ್ಸ್‌ 


. ಠನ್ನೆ ‘Wild Life'i in Canara and Ganjam’ ಎಂಬ ಪುಸ್ತಕದಲ್ಲಿ 


CC-0. danosimwadeMth Collection. Digitized by eGangotri 





68 — ಬೆಟ್ಟದಿಂದ ಬಟ್ಟಲಿಗೆ 


ಹೇಳುತ್ತಾನೆ. ಆ ಕಾಲದಲ್ಲಿ ಪೂನಾದಿಂದ ಮಂಗಳೂರಿಗೆ ಟಪ್ಪಾಲು 9 ದಿನ, 
3 ಗಂಟೆ ಮತ್ತು 30 ನಿಮಿಷಗಳಲ್ಲಿ ಬರುತ್ತಿತ್ತಂತೆ | "ಹರಿಕಾರ'ರೆಂಬುವರು 
ಈ ಟಪಾಲು ಸಾಗಿಸುವ ಕೆಲಸಮಾಡುತ್ತಿದ್ದರು. 

ಈ ಸಂದರ್ಭದಲ್ಲಿ ಸಮುದ್ರದ ಮೇಲಿನ ಸಾಗಾಣಿಕೆ ಹೇಗಿತ್ತೆಂಬು 
ದನ್ನೂ ನಾವು ಗಮನಿಸಬೇಕಾಗಿದೆ. ಮೊಟ್ಟಮೊದಲನೆಯ ಉಗಿ ಹಡಗನ್ನು 
ಆರಂಭಿಸಿದವರು. "ಬೊಂಬಾಯಿಯ ಸ್ಟೀಮ್‌ ನೇವಿಗೇಷನ್‌ ಕಂಪನಿ” 
(Bombay. Steam Navigation Company) ಅವರು. ಇದು ಆರಂಭ 
ಬಾದ ವರ್ಷ 1845. ಅಲ್ಲಿಯವರೆಗೆ ಸ್ಥಳದ ದೋಣಿಗಳಾದ ಮಾಂಜಿ 
ಮುಂತಾದುವುಗಳೇ ಇದು ವು. ಉಗಿ cus ಬೊಂಬಾಯಿನಿಂದ ಸಿಲೋನಿಗೆ 
ಹೋಗಿ ಹಿಂದಿರುಗುತ್ತಿತ್ತು. ಮಧ್ಯೆ ಮಂಗಳೂರು ಮತ್ತು ಇತರ ಬಂದರು 
ಗಳನ್ನು ಮುಟ್ಟುತ್ತಿತ್ತು. ಆಗ ಮಂಗಳೂರಿನಿಂದ ಬೊಂಬಾಯಿಗೆ ಮೊದಲನೆ 
ತರಗತಿಯ ದರ ನೂರು ರೂಪಾಯಿ ಇತ್ತಂತೆ. ಈ ನೂರು ರೂಪಾಯಿ 
ಗಳಲ್ಲಿ ಊಟ ಮತ್ತು ವಸತಿಗಳನ್ನು ಒದಗಿಸುತ್ತಿದ್ದರಲ್ಲದೆ, ಮೂರು ಪೆಟ್ಟಿಗೆ 
ಗಳಷ್ಟು ಸಾಮಾನುಗಳನ್ನೂ ಒಯ್ಯಬಹುದಾಗಿತ್ತು. ಆದರೆ ಕುಡಿಯಲು 
ವೈನನ್ನು ಮುಫತ್ತಾಗಿ ಕೊಡುತ್ತಿರಲಿಲ್ಲವಂತೆ ; ಅದಕ್ಕೆ ಬೇರೆ ಹಣ ಕೊಡ 
ಬೇಕಾಗಿತ್ತು. ಈ ಹಡಗಿನಲ್ಲಿ ಎರಡನೆಯ ತರಗತಿಗೆ ಐವತ್ತು ರೂಪಾಯಿ 
ಮತ್ತು ಮೂರನೆಯ ತರಗತಿಗೆ ಎಂಟು ರೂಪಾಯಿ ಇತ್ತು. ಮಂಗಳೂರಿನಲ್ಲಿ 
ಈ ಕಂಪನಿಯ ಮೊಟ್ಟಮೊದಲನೆಯ ಏಜಂಟರಾಗಿ ಸಾಲ್ಲಾನಾ (M/s 
Saldanha) ಎಂಬುವರು ಇದ್ದರಂತೆ. ಏಕೆಂದರೆ, ಆಗ ಯೂರೋಪಿನ 

ವ್ಯಾಪಾರಿ ಸಂಸ್ಥೆ ಗಳು ಮಂಗಳೂರಿನಲ್ಲಿ ಇರಲಿಲ್ಲ. ಅವರು ಬಂದದ್ದು 
Sees ಅಂದರೆ ಮಂಗಳೂರಿನಲ್ಲಿ ಹೆಂಚು, ಕಾಫಿ ಮತ್ತು ಗೋಡಂಬಿ 
ಸಿಕ್ಕುತ್ತವೆ ಎಂದು ಗೊತ್ತಾದಾಗ. 

'ನೇವಿಗೇಷನ್‌ ಕಂಪನಿ ಆರಂಭಿಸಿದ ಉದ್ಯಮ ಮುಂದುವರಿಯದೆ 
ನಿಂತುಬಿಟ್ಟಿತು. ಆಮೇಲೆ 1860ರಲ್ಲಿ RS ಕೋಸ್ಟ್‌ ಮತ್ತು 
ರಿವರ್‌ ಕುಪನಿ (Bombay Coast and River Co.) SSE. : 
ಇದು ನಿಲ್ಲಿ ್ಲಿಸಿದ್ದ ಉಗಿ ಹಡಗು ಸಂಚಾರ ಸೌಕರ್ಯವನ್ನು ` ಪುನಃ ಆರಂಭಿ 
ಸಿತು. ಆದರೆ ಈ ಕಂಪನಿಯ ಹಡಗುಗಳು ಅಷ್ಟು ಸರಿಯಾಗಿ ಇರಲಿಲ್ಲ. ಈ 


CC-0. Jangamwadi Math Collection. Digitized by eGangotri 


ಇಂಡಿಯಾ ಹಾಗೂ ಮೈಸೂರಿನಲ್ಲಿ ಕಾಫಿ... 69 


ಕಾರಣ "ಬ್ರಿಟಿಷ್‌ ಇಂಡಿಯಾ ಸ್ಟೀಮ್‌ ನೇವಿಗೇಷನ್‌ ಕಂಪನಿ' (British 
India Steam Navigation Co.) ಎಂಬ ಕಂಪನಿ ಹುಟ್ಟಿಕೊಂಡಿತು. 
1887ರಿಂದ ಈ ಕಂಪನಿಯೇ ನಿಜವಾಗಿ ಮೈಸೂರು ಮತ್ತು ಕೊಡಗಿನ ಕಾಫಿ 
ಯನ್ನು ಮಂಗಳೂರು ಬಂದರಿನಿಂದ ಹೊರಕ್ಕೆ ಸಾಗಿಸುತ್ತಾ ಬಂದಿರುವುದು. 


ಇಷ್ಟಲ್ಲದೆ, ದಕ್ಷಿಣ ಕನ್ನಡ ಜಿಲ್ಲೆ ಬಹಳ ಹಿಂದಿನಿಂದಲೂ ಕೊಡಗು 
ಮತ್ತು ಚಿಕ್ಕಮಗಳೂರು ಜಿಲ್ಲೆಗಳ ಕಾಫಿ ತೋಟಗಳಿಗೆ ಸಾವಿರಾರು ಕೂಲಿ 
ಗಳನ್ನು ಒದಗಿಸಿಕೊಡುತ್ತಿತ್ತು ಎಂಬುದನ್ನು ಹೇಳಿದರೆ ಕಾಫಿ ಉದ್ಯಮದಲ್ಲಿ 
ಮಂಗಳೂರಿನ ಪಾತ್ರದ ಅರಿವಾದೀತು. sos} ಮೋರೆಯ ಬಹು ಮುಂದಿ 
ಇಂಗ್ಲಿಷರು ಮ:ಗಳೂರು ಮತ್ತು ಮಲಬಾರಿನ ಬಂದರುಗಳ ಮೂಲಕ 
ಇಂಡಿಯಾದಲ್ಲಿ ಕಾಲಿಟ್ಟು, ಘಟ್ಟಗಳನ್ನು ಏರಿ, ಅಲ್ಲಿ ಕಾಫಿ ಮತ್ತು ಟೀ 
ಉದ್ಯಮಗಳಲ್ಲಿ ತೊಡಗಿದರು. ಅವರು ಆಗ್ಗೆ ವಹಿಸಿದ ಆಸಕ್ತಿ ಮತ್ತು 
ತೋರಿದ ಸಾಹಸಗಳು ಇಲ್ಲದೆಹೋಗಿದ್ದರೆ ಇಂಡಿಯಾದಲ್ಲಿ ಕಾಫಿ ಮತ್ತು 
ಟೀ ಶೋಟಗಾರಿಕೆಯ ಸ್ಥಾನಮಾನ ಹಾಗೂ ಸ್ಥಿತಿಗಳು ಹೇಗಿರುತ್ತಿದ್ದುವು 
ಎಂದು ಹೇಳುವುದು ಕಷ್ಟ. ಈ ದೃಷ್ಟಿಯಿಂದ ಇಂಡಿಯಾದ ಕಾಫಿ 
ಮತ್ತು ಟೀ ತೋಟಗಾರರು ಮತ್ತು ಅವುಗಳನ್ನು ಕುಡಿಯುವವರೂ 
ಇಂಗ್ಲಿಷರನ್ನೂ ಇತರ ಪರಂಗಿಯವರನ್ನೂ ನೆನೆಸಿಕೊಳ್ಳಬೇಕಾಗಿದೆ. 


ಇಷಾ, Saas 


ಈಗ ಇಂಗ್ಲಿಷರೂ ಮತ್ತಿತರ ಪರಂಗಿಯವರೂ ಕಾಫಿ ಉದ್ಯಮದಲ್ಲಿ 
ಮಾಡಿದ ಪ್ರಯತ್ನಗಳನ್ನು ತಿಳಿಯೋಣ. ದುರದೃಷ್ಟವಶಾತ್‌ ಈ ತಿಳು 
ವಳಿಕೆಗೆ ಸಿಗುವ ದಾಖಲೆಗಳು ಬಹಳ ಕಡಮೆ. ಆದುದರಿಂದ ಇರುವವುಗಳನ್ನೇ 
ತೇಪೆಹಾಕಿ ಕಾಫಿ ಬೆಳವಣಿಗೆಯ ಚಿತ್ರದ ರೂಪರೇಷೆಗಳನ್ನು ಅರಿತುಕೊಳ್ಳ 
ಬೇಕಾಗಿದೆ. ಅಬ್ಬೆ ದೂಬಾ 2 (Abbe Dubois) ಎಂಬ ಫ್ರೆಂಚ್‌ ಪಾದ್ರಿಯೊಬ್ಬ 


| | ಬ 
Qd. ಈತನ ಹೆಸರಿನಲ್ಲಿರುವ ಇಗರ್ಜಿಯನ್ನು ಶ್ರೀರಂಗಪಟ್ಟಣದಲ್ಲಿ 
ಈಗಲೂ ನೋಡಬಹುದು. ಈತ 1805ರ ಸೆಪ್ಟೆಂಬರ್‌ 15ರಲ್ಲಿ ಮೈಸೂರಿನ 


ರೆಸಿಡೆಂಟರಾಗಿದ್ದ . ಕರ್ನಲ್‌ ಮಿಲ್ಲರ್‌ (Col. Miller) ಎಂಬುವನಿಗೆ ಬರೆದ 
ಒಂದು ಪತ್ರ ತೋಟ ಮಾಡಿ ಕಾಫಿ ಬೆಳೆದ ಪ್ರಥಮ ಪ್ರಯತ್ನದ ಬಗ್ಗೆ 
ಒಂದಿಷ್ಟು ಬೆಳಕು ಚೆಲ್ಲುತ್ತದೆ. ಆ ಪತ್ರದಲ್ಲಿ ಹೀಗೆ ಹೇಳಿದೆ : "ಹತ್ತು ವರ್ಷ c 


CC-0. Jangamwadi Math Collection. Digitized by eGangotri 





70 ಬೆಟ್ಟದಿಂದ ಬಟ್ಟಲಿಗೆ 


ಗಳ - ಹಿಂದೆ ನಾನು ಬಾ ರಾಮಹಲಿನಲ್ಲಿದ್ದಾ ಗ ಅಲ್ಲಿಯ ಕಲೆಕ್ಟರ್‌ ಕರ್ನಲ್‌ 
ರೀಡ್‌ (Colonel Read) ಎಂಬುವರು ತಿಪ್ಪ ತ್ತೂರ್‌ (ಉತ್ತ ರ ಆರ್ಕಾಟ್‌ 
ಜಿಲ್ಲೆ) ಎಂಬಲ್ಲಿ ದೊಡ್ಡದಾದ ತೋಟವೊಂದನ್ನು ಮಾಡಬೇಕೆಂಬ ಉದ್ದೇಶ 
ದಿಂದ ಕರಾವಳಿ ತೀರದಿಂದ ಒಬ್ಬ ಅಮೇರಿಕನನ್ನು ಕರೆಯಿಸಿ ತಿಂಗಳಿಗೆ 
ಇಪ್ಪತ್ತೈದು ಪಗೋಡಾ ಸಂಬಳ ಕೊಟ್ಟು ಇಟ್ಟು ಕೊಂಡರು. ಆ ಅಮೇರಿಕ 
ದವನು 'ತೋಟಮಾಡಲಾರಂಭಿಸಿದ. ಈ ತೋಟವನ್ನು ನಾನು ಅನೇಕ 
ಬಾರಿ ನೋಡಿದ್ದೇನೆ. ಮೊದಲ ವರ್ಷ ಅದು ಚೆನ್ನಾಗಿತ್ತು. ಆದರೆ ಆ 
ಅಮೇರಿಕನನ ದುರ್ನಡತೆ ಕರ್ನಲ್‌ ರೀಡರಿಗೆ ಸರಿಬೀಳಲಿಲ್ಲ. ಅವನನ್ನು 
ಕೆಲಸದಿಂದ ತೆಗೆದುಹಾಕಿಬಿಟ ಕರು, ಅವನ ಬದಲು ಬೇರೊಬ್ಬನು ಸಿಕ್ಕದಿದ್ದು 
ದರಿಂದಲೂ ` ಮತ್ತು ಖರ್ಚಿಗೆ ತಕ್ಕೆ ಪ್ರತಿಫಲ ದೊರೆಯದೆ ಹೋದು 
ದರಿಂದಲೂ . ತೋಟಮಾಡಿಸುವ ಆಸೆ ಸೆಯನ್ನು ಕ್ಷೆ ಬಿಟ್ಟರು. ತೋಟ 
ಹಾಳುಬಿತ್ತು.' 

ಕೊಚಿನ್‌ ಪ್ರದೇಶದಲ್ಲಿಯೂ ಕಾಫಿ ಬೆಳೆಯುವುದು ಮೇಲೆ ಹೇಳಿದ 
ಕಾಲದಿಂದಲೇ ಆರಂಭವಾಗಿರಬೇಕು. ಏಕೆಂದರೆ, 1820ರಿಂದ ಕೊಚಿನ್‌ 
_ ಬಂದರುಕಾಫಿ ರಫ್ತುಮಾಡುತ್ತಿತ್ತೆಂದು ಟಿ, ಡಬ್ಲು. ವೆನ್‌ (T. W. Venn) 
ಎಂಬುವನೊಬ್ಬನು. ಬರೆದ ‘Cochin-Malabar Palms and 
Pageantry ಎಂಬ ಪುಸ್ತಕದಿಂದ ತಿಳಿದುಬರುತ ಕೈದೆ, ಅಲ್ಲಿಂದ ಕಾಫಿ 
ಯನ್ನು ರಫ್ತುಮಾಡುತಿ ದ್ದ ವರ್ತಕರಲ್ಲಿ ಫ್ರೀಮನ್‌ (Mr. Freeman) 
ಎಂಬುವನ ಹೆಸರನ್ನು ಹೇಳುತ್ತಾ ರೆ, ಆದರೆ ಆತ ಯಾವ ತೋಟದ 
"ಕಾಫಿಯನ್ನು ರಪ್ತು ಮಾಡುತ್ತಿ ದ್ದ ಎಂದು ತಿಳಿಯುವುದಿಲ್ಲ. 

ಪಶಿ ಮ ಕರಾವಳಿ ಪ್ರದೇಶಗಳಲ್ಲಿ ಯೇ ಅಲ್ಲದೆ ಇಂಗಿ _ಷರು ಹೋದ 
ಕಡೆಗಳೆಲಿ ಲ್ಲಾ ಒಂದು ಹೊಸ ಉದ ೈಮ ಆರಂಭಿಸಿದಂತೆ ಕಾಣುತ್ತದೆ. 
ಸುವಾರು 1832ರಲ್ಲಿ ಡಾ. ವಾಲಿಕ್‌ (Dr. Wallich) ಮತ್ತು 
ಗೋರ್ಡನ್‌ (Mr. Gorden) ಎಂಬುವರು ಬಂಗಾಳದಲ್ಲಿ ಕಾಫಿ ಬೆಳಿ 
ಯಲು ಆರಂಭಿಸಿದ್ದ ರಂತೆ. ಆಗಿನ ಕಂಪನಿ ಸರ್ಕಾರ ಈ ಉದ ಮಕ್ಕೆ i, ತಕ್ಕ 
ಪ್ರೋತ್ಸಾಹ ಕೊರ ಇಡಬೇಕೆಂದೂ ನಿರ್ಧರಿಸಿತ್ತಂತೆ. ಹೀಗೆ c ಹ 
ಕೊಡುವಲ್ಲಿ ಇಂಗ್ಲಿ ಗ್ಲಿಷರಿಗೇ ಮೊದಲು ಅವಕಾಶ ಕೊಡಬೇಕೆಂದು 


CC-0. Jangamwadi Math Collection. Digitized by 6೮೩೧೦೦01 


ಇಂಡಿಯಾ ಹಾಗೂ ಮೈಸೂರಿನಲ್ಲಿ ಕಾಫಿ px 


ಕಂಪನಿಯ ಅಭಿಪ್ರಾಯವಾಗಿತ್ತಂತೆ. ಇದಕ್ಕೆ ಮುನ್ನ 1820ರಲ್ಲಿ 495 
BAS ಕೆಲವು ಫ್ರೆಂಚ್‌ ಅಥವಾ ಸ್ಪಾನಿಷ್‌ ನಿರಾಶ್ರಿತರು ಬಂಗಾಳದಲ್ಲಿ 
ಕಾಫಿ ತೋಟ ಮಾಡಲು: ಆರಂಭಿಸಿದ್ದರೆಂದು ಗೊತ್ತಾಗುತ್ತದೆ. 

ವ್ಯಕ್ತಿಗಳೇ ಅಲ್ಲದೆ ಕಂಪನಿಗಳೂ ಕಾಫಿ ಉದ್ಯಮಕ್ಕೆ ಕೈಹಾಕಿದ್ದು 
ಕಂಡುಬರುತ್ತದೆ. ಉದಾಹರಣೆಗೆ, ಪ್ಯಾರಿ ಅಂಡ್‌ ಕಂಪನಿ. ಈ ಕಂಪನಿ 
1807ರಿಂದಲೇ ಇಂಡಿಯಾದಲ್ಲಿ ಬೆಳೆದ ಕಾಫಿಯನ್ನು ಇಂಗ್ಲೆಂಡಿಗೆ ರವಾನಿಸ 
ಲಾರಂಭಿಸಿದ ವಿಚಾರ ತಿಳಿದುಬರುತ್ತದೆ. 

1825ರಲ್ಲಿ ಇಂಗ್ಲಿಷ್‌ ಸೈನ್ಯದ ಕಾಪ್ಟನ್‌ ಆಗಿದ್ದ ಬೆವಾನ್‌ 
(Bewan) ಎಂಬುವನು ಉತ್ತರ ವೈನಾಡಿನ ಮಾನಂತಾಡಿ ಸೈನ್ಯಕೇಂದ್ರ 
ವನ್ನು (garrison) ತನ್ನ ವಶಪಡಿಸಿಕೊಂಡನಂತರ ಮಾಡಲು ಬೇರೆ ಕೆಲಸ 
ಎಲ್ಲದೆ ಕಾಫಿ ಬೆಳೆ ಮಾಡುವ ಉದ್ಯಮಕ್ಕೆ ಕೈಹಾಕಿದ. ಅವನಿಗೆ ಮದ್ರಾಖ್‌ 
ಬ್ರೌನ್‌ ಎಂಬುವನು 1799ರಲ್ಲಿ ಬೆಳೆಸಿದ "ಅಂಜರಕಂಡಿ we ja? ಎಂಬ 
ಕಾಫಿ ತಳಿ ಬಹಳ ಉತ್ತಮವೆಂದು ಕಂಡುಬಂದಿತು. ಇದನ್ನು ಆತ 
ವೈನಾಡಿನಲ್ಲೆಲ್ಲಾ ಬೆಳೆಯಬೇಕೆಂದು ಹೇಳಿದನಂತೆ. ಆಗ ಮಲಬಾರಿನ 
ಕಲೆಕ್ಟರ್‌ ಆಗಿದ್ದ ಡಬ್ಬು. debeo? (W. Sheffield) ಎಂಬುವನೂ 
ಈ ತಳಿಯ ಬೀಜಗಳನ್ನು ಸ್ಥಳದ ಜನರಿಗೆ ಕೊಟ್ಟು ಅವನ್ನು ನೆಡುವಂತೆ 
ಪ್ರೋತ್ಸಾಹಿಸಿದನಂತೆ. ಆದರೆ ಸ್ಥಳದ ಜನರು ಈ ಹೊಸ ಬೆಳೆಯ ಬಗ್ಗೆ 
ಆಸಕ್ತಿ ತೋರಲಿಲ್ಲ. ಅಲ್ಲದೆ ಅದನ್ನು ಬೆಳೆಯುವ ಬಗ್ಗೆ ಯಾರಿಗೂ ಅನುಭವ 
ಎರಲಿಲ್ಲ. ಆದರೂ ಬೆವಾನ್‌ ತನ್ನ ಕೆಲಸ ಮುಂದುವರಿಸಿದ. ತಾನು 
ಬೆಳೆದ ಕಾಫಿಯ ಪರಿಮಳ ಮೋಖಾ ಕಾಫಿಯಷ್ಟೇ ಇತ್ತು ಎಂದು 
ಆತ ಹೇಳಿಕೊಳ್ಳುತ್ತಿದ್ದನಂತೆ. ಅವನ ತೋಟದ ವಿಸ್ತೀರ್ಣ ಎಷ್ಟೆಂದು 
ತಿಳಿಯುವುದಿಲ್ಲ. ಅಂತೂ ಆ ಕಡೆಯ ಪಶ್ಚಿಮ ಘಟ್ಟಗಳಲ್ಲಿ ಕಾಫಿ ತೋಟ 
ಮಾಡಿದವರಲ್ಲಿ ಅವನೇ ಮೊದಲಿಗನೆಂದು ಹೇಳುತ್ತಾರೆ. ಆದರೆ ಆತ ಹೆಚ್ಚು 
ದಿನ ಇಂಡಿಯಾದಲ್ಲಿ ನಿಲ್ಲದೆ 1831ರಲ್ಲಿ ವೈನಾಡಿನಿಂದ ಹೊರಟುಹೋದ. 





* Coffee from Piantation to Cup by F. B: Thurbey- 
188]. 


CC-0. Jangamwadi Math Collection. Digitized by eGangotri 





72 | ಬೆಟ್ಟದಿಂದ ಅಟ್ಟಲಿಗೆ 


1830ರ ಅನಂತರ ಮತ್ತು 18400 ಒಳಗೆ ಪ್ಯಾರಿ ಅಂಡ್‌ ಕಂಪನಿಯ" 
ಇಬ್ಬರು ಬಾಬಾಬುಡನ್‌ಗಿರಿಗೆ ಮಾನಂತಾಡಿ ಮಾರ್ಗವಾಗಿ ಬರುತ್ತಿರಲು 
ಅಲ್ಲಿ ಬೆಳೆಯುತ್ತಿದ್ದ ಕಾಫಿಯನ್ನು ಕಂಡು ಅವರಿಗೆ ಬಹಳ ಮೆಚ ಜ್ಹುಗೆಯಾದ 
ವಿಷಯ ತಿಳಿದುಬ ರುತ್ತ ದೆ. ಅವರ ಸಲಹೆಯಂತೆ ಈಗ ಫಾರೆಸ್‌. ಆಫೀಸು 
ಗಳಿರುವ ಸ ತಳದಲ್ಲಿ W (Pew) ಎಂಬ ತೋಟವನ್ನು ಎ A 
ಇದನ್ನು ಅನುಸರಿಸಿ 1840ರೊಳಗೆ n ಸನ್‌ (Glasson), C9 ees 
( Richmond), ಮಾರಿಸ್‌ (Morris) ಮುಂತಾದವರು ಅಕ್ಕಪಕ್ಕದಲ್ಲಿ 
ತೋಟಗಳನ್ನು ಮಾಡಿದರು. 

1843ರ ಸುಮಾರಿನಲ್ಲಿ ಎಂ. ಡಿ. ಕೋಬರ್ನ್‌ (M.D. . Cockburn) 
ಎಂಬುವನು ಷೆವರಾಯ್‌ ಬೆಟ್ಟ ಗಳಲ್ಲಿ ಕಾಫಿತೋಟ ವರಾಡಲು ಆರಂಭಿಸಿದಂತೆ 
ಕಾಣುತ್ತದೆ. ಈತ ಆರಂಭಿಸಿದ "ಕನ್ನಹ ಹಟ್ಟಿ' ಎಂಬ ತೋಟ ಈಗಲೂ 
ಕಾಫಿ, ಟೀ ಮತ್ತು ರಬ್ಬರ್‌ ತೋಟವಾಗಿ ಉಳಿದಿದೆ. 1839ರಲ್ಲಿ 
ಮೇಜರ್‌ ಜೆವಾನ್‌ ಎಂಬುವನು ಹೇಳಿದಂತೆ, ಆತ ಫಿಷರ್‌ (Fischer) 
, ಎಂಬುವನೊಬ್ಬ ನನ್ನು ಸೇಲಂನಲ್ಲಿ ಕಂಡಿದು ಿದಾಗಿಯೂ ಆತ ಕಾಫಿ ತೋಟ 
| ಮಾಡಬೇಕೆಂಬ. ಉದ್ದೇಶದಿಂದ "ಸಾವಿರಾರು ಎಕರೆಗಳಷ್ಟು ಭೂಮಿ ಪಡೆ 
/ od; 2 Gef1032.9 ಗೊತ್ತಾ ಗುತ್ತದೆ. 

"ಥಾಮಸ್‌ ಕ್ಯಾನನ್‌ (Thomas Cannon) ಎಂಬುವನು ಮೊತ್ತ ' 
'ಮೊದಲಿಗೆ 1830ರಲ್ಲಿ “ಚಿಕ್ಕಮಗಳೂರು ಬಳಿ ಮೆ ಿಲಿಮನೆಯಲ್ಲಿ ಕಾಫಿ 
ತೋಟ ಮಾಡಿದನೆಂದು ಸರ್ವೆಸಾಧಾರಣವಾಗಿ ಹೇಳುವ ಮಾತಾಗಿದೆ. ಆದರೆ 
ಸೂರು ಪಾ ್ರಿಂತದಲ್ಲಿ ಮೊಟ್ಟಮೊದಲು ಕಾಫಿ ನೆಟ್ಟ ಪರಂಗಿಯವರು 
ಪ್ಯಾರ ಅಂಡ್‌ ಕಂಪನಿಯ ಮಿಸ್ಟರ್‌ ಜಾಲಿ (Mr. Jolly) ಮತ್ತು 
ಮೈಸೂರು ಕಮಿಷನಿನ ಮಿಸ್ಟರ್‌ ಹೆಚ್‌. ಸ್ಟೋಕ್ಸ್‌ (Mr. H. Stockes) 
ಮಯಾ ತಿಳಿದುಬರುತ ದೆ. ಜಾಲಿ 1823. 25ರಲ್ಲಿ ಶಿವಮೊಗ್ಗೆ 
ಜಿಲ್ಲೆಯ ನಗರದಲ್ಲಿ 2, ಮೊದಲ ಕಾಫಿ ಬೆಳೆ ಬೆಳೆಸಿದ, ಸ್ಟೋಕ್ಸ್‌ 18356 
sae ತಿಂಗಳಿನಲ್ಲಿ ತಾನು 1835ರಲ್ಲಿ ಶಿವಮೊಗ್ಗೆ ಬಳಿ ನ 

WEES ಮಾಡಿದ್ದು ್ಲಿದನ್ನೂ, ಆ ತೋಟ. A ಂಬರ್‌ ತಿಂಗಳಿನಲ್ಲಿ ಹಣ್ಣು, 
Shs ಆರಂಭಿಸಿದ್ದ ನೂ ಹೇಳುತ್ತಾನೆ. ಇದೇ ವರದಿಯಲ್ಲಿ ಆತ ಮಳೆ 


CC-0. Jangamwadi Math Collection. Digitized by eGangotr 


ee § 


ಇಂಡಿಯಾ ಹಾಗೂ ಮೈಸೂರಿನಲ್ಲಿ ಕಾಫಿ 73 


ಏನೇನೂ ಇಲ್ಲದ ಕಾಲದಲ್ಲಿ ಅನೇಕ ಗಿಡಗಳು ಸತ್ತು ನಾಶವಾದುದನು 
ಕಂಡೆ" ಎಂದೂ ತಿಳಿಸುತ್ತಾನೆ. 
1843ರಲ್ಲಿ ಫ್ರೆಡರಿಕ್‌ ಗ್ರೀನ್‌ (Frederic Green) ಎಂಬುವನು 
ಮಂಜರಾಬಾದ್‌ ಪ್ರದೇಶದಲ್ಲಿ, ಅಂದರೆ ಸಕಲೇಶಪುರಕ್ಕೆ ದಕ್ಷಿಣದಲ್ಲಿರುವ 
ಐಗೂರು ಎಂಬಲ್ಲಿ ಭೂಮಿ ಪಡೆದು ತೋಟಮಾಡಲು ಆರಂಭಿಸಿದ. ಈತ 
ನನ್ನು ಕುರಿತು ರಾಬರ್ಟ್‌ ಹೆಚ್‌. ಎಲಿಯಟ್‌ ಎಂಬುವನು "ನಮ್ಮ 
ಸಂಸ್ಕೃ ತಿಯ ಮಾರ್ಗದರ್ಶಕ' ಎಂದೂ, "ಗ್ರೀನನ ಬಿಳಿ ಗೋಡೆಯ ಬಂಗಲೆ 
ಯೊದೇ ಮೈ ಸೂರಿನ ದಕ್ಷಿಣ ಭಾಗದಲ್ಲಿ ಸಾ ಅಂದರೆ : 1856ರಲ್ಲಿ ಇದ್ದ 
ಒಬ ನೇ ಒಬ್ಬ ಕಾಫಿ ತೋಟಗಾರನ ಬಂಗಲೆ' ಎಂದೂ ತಿಳಿಸುತ್ತಾ 3. 
TS ತಾಲೂಕಿನ ಬಾಳೂರು ತೋಟವೂ ಇಂಗ್ಲಿ ಷರಿಂದ 1841ರಲ್ಲಿ 
ಆರಂಭವಾಯಿತು. ಎರಡು ಮೂರು ವರ್ಷಗಳನಂತರ ಫ್ರೆಡ್‌ ಮೆಪ್‌ಪೆನ್‌ 
(Fred Meppen) ಎಂಬುವನು ಕಡೂರು ಬಳಿ ಎಮ್ಮೆದೊಡ್ಡಿ ತೋಟ 
ಆರಂಭಿಸಿದ... ಈತನನ್ನು ಕುರಿತು ಅವನ ಮಗ ಡಾಗ್ಸ್‌. ಮೆಪ್‌ಪೆನ್‌ 
(Dogs Meppen) ಏನು ಹೇಳುತ್ತಾನೆ ಕೇಳಿ : “ನನ್ನ ತಂದೆಗೆ ನೂರು 
ವರ್ಷ ವಯಸ್ಸಾಗಿತ್ತೆಂದು ಅವರ ಬಳಿ ಕೆಲಕಮಾಡುುತಿ, Ron ತೋಟದ ಆಳು 
ಗಳು ಹೇಳುತ್ತಿದ್ದ ರು. ಅಷ್ಟಿಲ್ಲದಿದ್ದರೂ ಅವರಿಗೆ 80 ವರ್ಷ ವಯಸ್ಸಾ 
ದರೂ ಆಗಿತ್ತು. ಅವರು 1842ರಲ್ಲಿ ಇಂಡಿಯಾಕ್ಕೆ ಬಂದರು. ಅವರೂ, 
ಹನ್ನೆರಡನೆಯ ಲ್ಯಾನ್ಸರ್ಲಿನ ಕ್ಯಾಪ್ಟನ್‌ ಆದ UE (Capt. Nollau) 
ಅವರೂ "ಕಡೂರು ಟಿಂಟ್‌ ಕ್ಲಬ್ಬಿ E ಮೆಂಬರಾಗಿದ್ದರು. eri e» ಸೂರಿಗೆ 
ರೈಲು ಹಾಕುವ ಕೆಲಸ ನಡೆಯುತ್ತಿತ್ತು. ಕೈ KS ಕೆಲಸದ ಗಲಾಟೆಯ ಕಾರಣ 
ಕೂಗುವವರು (sounders) ಓಡಿಸಿದ ಹಂದಿಗಳು ಹೊರಗೆ ಬರದೆ ಬೇಟೆಯ 
ನ ಅಡ್ಡಿಯಾಗುತ್ತಿತ್ತು. ಹಂದಿ ಬೇಟಿ ಬೇಡ ಎಂದು ಕ್ಲಬ್ಬನ್ನು 
ಕೈಬಿಟ್ಟ ರು. ಆಮೇಲೆ ಕಾಡುಹಂದಿಗಳು ಸುಖವಾಗಿದ್ದುವು.' 

ರ ರಾಬರ್ಟ್‌ ಹೆಚ್‌. ಎಲಿಯಟ್‌ ಎಂಬುವನು ಇಂಗ್ಲೆಂಡಿ 
ನಿಂದ ಬಂದು, ಮೇಲೆ ಹೇಳಿದ ಫೆ 3 o5. ಗ್ರೀನನ ತೋಟಕ್ಕೆ ಹನ್ನೆ ರಡು 
ಮೈಲಿ ದೂರದಲ್ಲಿ ಬರ್ಚಿನಹಳ್ಳ ತೋಟ ಮಾಡಲಾರಂಭಿಸಿದ. ಅದೇ 
ವರ್ಷ ಇನ್ನಿಬ್ಬರು ಸ್ಕಾಚ್‌ ಜನರು ತೋಟವರಾಡಲು ಬಂದರು. ಹೀಗಿದ್ದರ್ಲೂ A 


CC-0. Jangamwadi Math Collection. Digitized by eGangotri 





74 ಬೆಟ್ಟದಿಂದ ಬಟ್ಟಲಿಗೆ 


1856 ರಲ್ಲಿ ಮೈಸೂರಿನ ದಕ್ಷಿಣ ಭಾಗದಲ್ಲಿ ಕಾಫಿತೋಟ ಮಾಡುತ್ತಿದ್ದವರು 
ನಾಲ್ಕೇ ನಾಲ್ಕು ಜನ ಎಂದೂ, ಇಡೀ ಮೈಸೂರು ಪ್ರಾಂತದಲ್ಲಿದ್ದವರು 
ಏಳು ಜನ ಪರಂಗಿ ಶೋಟಗಾರರೆಂದೂ, ಒಂದು ಕೆಂಪು ಮೋರೆ ನೋಡಲು 
ವಾರಗಳೇ ಆಗುತ್ತಿದ್ದುವೆಂದೂ ಎಲಿಯಟ್‌ ಹೇಳಿ, ಯಾರಾದರೂ ತನ್ನನ್ನು | 
ನೋಡಲು ಬರುತ್ತಾರೆಂದು ಗೊತ್ತಾದಾಗ ತಾನು ಗುಡ್ಡ ಹತ್ತಿ ಕುಳಿತು 
ಅವರ ಬರುವಿಕೆಯನ್ನು ನಿರೀಕ್ಷಿಸುತ್ತಿದ್ದೆನೆಂದು ತಿಳಿಸುತ್ತಾನೆ. 
ಪರಂಗಿಯವರು ತಮ್ಮ ಒಂಟಿ ಜೀವನವನ್ನು ಬೇರೆ ಹವ್ಯಾಸಗಳಿಂದ 
ತುಂಬಿಕೊಳ್ಳುತ್ತಿದ್ದರು. ಕಾಫಿ ತೋಟದ ಕೆಲಸ ಮಾಡಿಸುವುದು ಬೇಟೆ 
ಯಾಡುವುದು ಅವರ ಕಸಬುಗಳಾಗಿದ್ದು ಪು. ಜೊತೆಗೆ ಮಾನು ಹಿಡಿಯು 
ವುದ್ಕೂ ಕುದುರೆ ಸವಾರಿಮಾಡುವುದೂ ಅವರ ಪ್ರಿಯವಾದ ಕ್ರೀಡೆಗಳಾಗಿ 
Da. ಕಾಡುಗಳಲ್ಲಿದ್ದರೂ ತಮ್ಮ ದಿನನಿತ್ಯದ ಜೀವನವನ್ನು ಈ ರೀತಿ 
ಮನೋಲ್ಲಾಸದ ಚಟುವಟಿಕೆಗಳಲ್ಲಿ ಕಳೆದು ಬೇಸರವನ್ನು ಹೋಗಲಾಡಿಸಿ 
ಕೊಳ್ಳುತ್ತಿದ್ದರು. ಆಗಾಗ್ಗೆ ತಮ್ಮ ಮಾತೃದೇಶಕ್ಕೆ ಹೋಗಿಬರುತ್ತಲೂ 
ಇದ್ದರು. 
ಅಂತೂ ಪರಂಗಿಯವರಿಗೆ ಕಾಫಿ ತೋಟದ, ಗೀಳು ಹೆಚ್ಚಾಯಿತು. 
ಹೀಗಾಗಿ 1856ರಲ್ಲಿ ಇಡೀ ಮೈಸೂರು ಪ್ರಾಂತದಲ್ಲಿ ಇದ್ದ ಏಳು ಜನ 
ಪರಂಗಿ ಶೋಟಗಾರರ ಸಂಖ್ಯೆ 1890ರಲ್ಲಿ 662ಕ್ಕೆ ಏರಿದ ವಿಷಯ 'ಆಗಿನ 
ದಿನವಾರು ಎಲಿಯಟನಿಗೆ ಒದಗಿಸಿದ ಅಂಕ ಅಂಶಗಳಿಂದ ತಿಳಿದುಬರುತ್ತದೆ: 
ಈ 662 ಪರಂಗಿಯವರಿಗೆ ಸೇರಿದ ತೋಟಗಳ ವಿಸ್ತೀರ್ಣ 50,000 ಎಕರೆ 
ಗಳಪ್ಪಿತ್ತು. ಸ್ಥ ಳದ ತೋಟಗಾರರಿಗೆ 1891ರಲ್ಲಿ ಇದ್ದ ತೋಟಗಳ ಸಂಖೆ 
27,180 ಇದ್ದು, ಆ ಶೋಟಗಳ ವಿಸ್ತೀರ್ಣ 96814 ಎಕರೆಗಳಪಿ ಹ 
ಎಲ್ಲಾ ತೋಟಗಾರರಿಗೆ ಸೇರಿದ ವಿಸ್ತೀರ್ಣ 146,676 ಎಕರೆಗಳು, ಸಾ 
ಆದರೆ ಕಾಫಿಗೆ ಈ ಸುಸ್ಥಿತಿ ಬರುವ ಮುನ್ನ ದುಸ್ಲಿತಿಯನ್ನೂ ಎದುರಿಸ 
ಬೇಕಾಯಿತು. ಮೊದಲಿಗೆ ಮೆ ಸೂರು ಪ್ರಾಂತದಲ್ಲಿ ಬೆಳೆಯುತ್ತಿದು ದು 
"ಚಿಕ್‌ ಎಂಬ ತಳಿ, ಚಿಕ್ಕಮಗಳೂರು ಊರ ಹೆಸರಿನಿಂದ "ಚಿಕ್‌ ಎಂಬುದ 
ಬಂದುದರಲ್ಲಿ ಸಂದೇಹವಿಲ್ಲ. ಈ "ಟಿಕ್‌ de 1866ರಿಂದ ಮೂರು ವರ್ಷಗಳ 
ಒಂದೇ ಸಮನೆ ಮಳೆಯಿಲ್ಲದಿದ್ದು ದರಿಂದ ಜೋ 
ಲ್ಲದಿದ್ದು ರರ್‌ ರೋಗಕ್ಕೆ ತುತ್ತಾಯಿತು, 


CC-0. Jangamwadi Math Collection. Digitized by eGangotri 


ಇಂಡಿಯಾ ಹಾಗೂ ಮೈಸೂರಿನಲ್ಲಿ ಕಾಫಿ 75 


ಅಲ್ಲದೆ ಕಾಫಿ ಗಿಡ ತನ್ನ ಶಕ್ತಿಯನ್ನು ಕಳೆದುಕೊಂಡಿತು. "ಚಿಕ್‌ ಕಾಫಿಯ 
ಗತಿ ಇನ್ನೇನು ಮುಗಿಯಿತು' ಎನ್ನುವಾಗ ಸ್ಟ್ಯಾನ್ಲಿ ಜಪ್‌ (518761 Jupp) 
ಎಂಬುವನು 1870ರಲ್ಲಿ ಕೊಡಗಿಗೆ ಹೋಗಿ ಅಲ್ಲಿ ಬೆಳೆಯುತ್ತಿದ್ದ ಕಾಫಿ 
ಬೀಜಗಳನ್ನು ತಂದು ಚಿಕ್ಕಮಗಳೂರು ಪ್ರದೇಶದಲ್ಲಿ ನೆಡುವ ಪ್ರಯೋಗ 
ನಡೆಸಿದ. ಇದರಿಂದ ಉತ್ತೇಜಿತರಾಗಿ 1856ರ ಲ್ಲಿ ಆರಂಭಿಸಿದ ಬರಗು, 
' ಮಟ್ಸಾಗರ ಮತ್ತು ಈಚರವಳ್ಳಿ ತೋಟಗಳ ಮಾಲೀಕನಾದ ಅರ್‌. ಎ. 
ಅ್ಯಂಡರ್‌ಸನ್‌ ಮತ್ತು ಹನ್ನೆರಡು ವರ್ಷಗಳನಂತರ ತನ್ನೆ ದೊಡ್ಡಪ್ಪನನ್ನು 
ಕೂಡಿಕೊಂಡ ಗ್ರಹ್ಯಾಂ ಅ್ಯಂಡರ್‌ಸನ್‌ ಅವರೂ, ಬ್ರೂಕ್‌ ಮಾಕೆಟ್‌ 
ಮತ್ತು ಆರ್ಥರ್‌ ಜಪ್‌ ಎಂಬುವರೂ ಸ್ಟ್ಯಾನ್ಲಿ ಜಪ್‌ನು ತೋರಿಸಿದ 
ಮಾರ್ಗ ಅನುಸರಿಸಿದರು. ಈ ಪ್ರಯೋಗ ಬಹಳೆ ಜಯಪ್ರದವಾಯಿತು. 
ಚಿಕ್‌ ಕಾಫಿ ಬೆಳೆಯಲಾರದು ಎಂದ ಕಡೆಯೂ ಕೂರ್ಗ್‌ ಕಾಫಿ ಬೆಳಿಯಿತು. 
ಕೈಬಿಟ್ಟ ತೋಟಗಳು ಪುನಃ ಕಾಫಿಬೆಳೆ ಕಂಡವು. ಭೂಮಿಯ ಬೆಲೆ 
ಎಕರೆಗೆ ಐದಾರು ರೂಪಾಯಿ ಇದ್ದುದು ಅದರ ಹತ್ತು ಹನ್ನೆರಡರಷ್ಟು 
ಏರಿತು. ಅಲ್ಲದೆ ಮೈಸೂರಿನ ಕಾಫಿಗೆ ಲಂಡನ್‌ ಮಾರುಕಟ್ಟೆಯಲ್ಲಿ 
ಯಾವಾಗಲೂ ಒಳ್ಳೆಯ ಬೆಲೆ ಇತ್ತು. ಬೇರೆ ಕಾಫಿಗಿಂತ ಮೈಸೂರು 
ಕಾಫಿಗೆ ಒಂದು ಹಂ. ವೇಟಿಗೆ 10ರಿಂದ 15 ಹಿಲಿಂಗ್‌ ಹೆಚ್ಚು ಬೆಲೆ 
ದೊರೆಯುತ್ತಿತ್ತು. 

1840ರಲ್ಲಿ ಮೈಸೂರು ರೆಸಿಡೆನ್ಸಿ ಸರ್ಜನ್‌ ಆಗಿದ್ದ ಡಾ. ಮಗ್ರಾ 
(Dr. Magrath) ಎಂಬುವನು ಕಾಫಿ ಸಸಿಗಳನ್ನು » ಮೆ ))ಸೂರಿನಿಂದ ನೀಲಗಿರಿ 
ಯಲ್ಲಿದ್ದ ಮೆಸರ್ಸ್‌ ಲಾಸೇಲ್ಸ್‌ ಮತ್ತು ಪೋಪ್‌ (M/s Lascelles and 
Pope) ಎಂಬ ಸಂಸ್ಥೆಗೆ ಕಳುಹಿಸಿದನೆಂದೂ, ಆ ಸಂಸ್ಥೆ ಕೋತಗಿರಿಯಲ್ಲಿ 
ಹಾರದತೊರಾಯ್‌ (Haradathorai) ಎಂಬ ತೋಟ ಮಾಡಿತೆಂದೂ 
ತಿಳಿದುಬರುತ್ತದೆ. ಆದೇ ವೇಳೆಯಲ್ಲಿ ಮದ್ರಾಸ್‌ ಸಿವಿಲ್‌ ಸರ್ವಿಸಿನ ಎಂ, 

1 ಇವರಿಬ್ಬರೂ ಸೇರಿ 1879ಮತ್ತು 1889ರಲ್ಲಿ Jottings on Coffee 
and its Culture in Mysore ಮತ್ತು Forest trees in Coffce 
lands of Southern Mysore’ ಎಂಬ ಎರಡು ಪುಸ್ತಕಗಳನ್ನು ಬರೆದಿದ್ದಾರೆ" 


CC-0. Jangamwadi Math Collection. Digitized by eGangotri 


76 ಬೆಟ್ಟದಿಂದ ಬಟ್ಟಲಿಗೆ 


ಡಿ. ಕೋಬರ್ನ್‌ (M. D. Cockburn) ಎಂಬುವನು ಕೋತಗಿರಿ ಘಾಟಿ 
ನಲ್ಲಿ ಬಾಲಹರ್ದಾರ್‌ `'ತೋಟವನ್ನೂ (Balahardar Estate) ಮತ್ತು 
ಮಾರನೆಯ ವರ್ಷ ಸಾಮಾನ್ಯವಾಗಿ ಹುಲಿಕಲ್‌ ಎಂದು ಕರೆಯಲ್ಪಡುತ್ತಿದ್ದ 
ಬೊನ್ನಹಟ್ಟಿ (Bonnahatti) ಎಂಬ ತೋಟವನ್ನೂ ಮಾಡಿದನೆಂದು 
ಗೊತ್ತಾಗುತ್ತದೆ. 
ಕೊಡಗಿಗೆ ಕಾಫಿ ಹೇಗೆ ಬಂತು, ಎಲ್ಲಿಂದ ಬಂತು ಎಂಬುದು ಖಚಿತವಾಗಿ 
ತಿಳಿದಿಲ್ಲ ಒಂದು ಶತಮಾನದ ಹಿಂದೆ ಕೊಡಗಿಗೆ ಭೇಟಿ ಕೊಟ್ಟ ಆಗಿನ 
ಪರಂಗಿ ಪ್ಲಾಂಟರುಗಳಲ್ಲಿ ಒಬ್ಬನಾದ ರಾಬರ್ಟ್‌ ಹೆಚ್‌. ಎಲಿಯಟ್‌ ಎಂಬು 
ವನೂ ಇದೇ ಮಾತು ಹೇಳುತ್ತಾನೆ. ಆದರೆ ಕೊಡಗು ಜಿಲ್ಲೆಯ ಗೆಜೆಟಿಯರ್‌ 
"ಪ್ರಕಾರ ಮೊದಲಿಗೆ ಕಾಫಿ ಗಿಡಗಳನ್ನು ' ಮಾಪಿಳೆ ಯವರು, ಅಂದರೆ ಮಲೆ 
ಯಾಳಿ ಭಾಷೆಯನ್ನಾಡುವ ಮಲಬಾರಿನ ಮುಸಲ್ಮಾನರು ನಾಲ್ಕುನಾಡಿನಲ್ಲಿ 
ಗುಟ್ಟಾಗಿ ಕಾಫಿ ಬೆಳೆಯುತ್ತಿದ್ದರೆಂದೂ, ಕೊಡಗಿನ ರಾಜರುಗಳ ಕಾಲದಲ್ಲಿ 
ಅಲ್ಲಲ್ಲಿ ಮತ್ತು ನಾಲ್ಕುನಾಡು ಅರಮನೆಯ ಅಕ್ಕಪಕ್ಕದಲ್ಲಿ ಕಾಫಿ ನೆಟ್ಟಿದ್ದ . 
`ರೆಂದೂ, ಅದನ್ನು ಬೆಳೆಸುವುದಕ್ಕೆ "ಕೊಡಗಿನ ಮೊತ್ತಮೊದಲನೆಯ ಸೂಪರ್ರಿ 
ಟೆಂಡೆಂಟನಾದ ಕ್ಯಾಪ್ಟನ್‌ ಲೇ ಹೂರ್ಡ್‌3ಎಂಬುವನು' ಸೂಕ್ತವಾದ ಉತ್ತೇಜನ 
ನೀಡಿದನೆಂದೂ ತಿಳಿದುಬರುತ್ತದೆ. ' ಮಾಪಿಳ್ಳೆಯವರು ಗುಟ್ಟಾಗಿ ಬೆಳೆಯು 
ತ್ತಿದ್ದ ಕಾಫಿ ಗಿಡಗಳು ಬಾಬಾಬುಡನ್‌ಗಿರಿಯಿಂದ ತಂದವುಗಳೆಂದು ಹಿರಿಯ 
ಕಾಫಿ ಪ್ಲಾಂಟರರೊಬ್ಬರು ತಿಳಿಸುತ್ತಾರೆ, ಇದ್ದರೂ ಇರಬಹುದು. ಏಕೆಂದರೆ, 
ಆಗ್ಗೆ ಇಂಡಿಯಾದಲ್ಲಿ ಬೆಳೆಯುತ್ತಿದ್ದ ಕಾಫಿಗೆಲ್ಲ ಮೂಲಸ್ಥಾನ ಬಾಬಾಬುಡನ್‌ 
ಗಿರಿಯೇ ಆಗಿತ್ತು ಎಂಬುದು ಒಪ್ಪಬೇಕಾದ ವಿಚಾರ. 
1 Gold; Coffee and Sport—by Robert H. Elliot 
2 ಕೊಡಗು ಬ್ರಿಟಿಷರಿಗೆ 1834ರಲ್ಲಿ ಸೇರಿದನಂತರ ಮೈಸೂರಿಗೆ ಕಮಿಷನರೂ 
ಕೊಡಗಿನ ಕಮಿಷನರೇ ಆದರು. ಅವರ ಕೈಕೆಳಗೆ ಸೂಪರ್ರಿಟೆಂಡೆಂಟ್‌ ಎಂಬುವನು 
'ಕೊಡಗಿನನ್ಸಿಯೇ ಇದ್ದು ಅಲ್ಲಿಯ ಆಡಳಿತ ನೋಡಿಕೊಳ್ಳುತ್ತಿದ್ದನು. ಕೊಡಗಿನ 
ಮೊದಲನೆಯ ಕಮಿಷನರ್‌ ಲೆಫ್ಟಿನೆಂಟ್‌ ಕರ್ನಲ್‌ ಫ್ರೇಜರ್‌. ಆಗ ಕೊಡಗಿನ ಮೊದಲ 
ನೆಯ ಸೂಪರ್ಥಿಟೆಂಡೆಂಟ್‌ ಆಗಿ ಕ್ಯಾಪ್ಟನ್‌ ಲೇ ಹಾರ್ಡ್‌ನ ನೇಮಕವಾಯಿತು, 
CC-0. Jangamwadi Math Collection. Digitized by 6೦೩೧೦೦1 : 


ಇಂಡಿಯಾ ಹಾಗೂ ಮೈಸೂರಿನಲ್ಲಿ ಕಾಫಿ 77 


ಬೇರೆ ಕಡೆಗಳಲ್ಲಿ ಆಗಲೇ ಕಾಫಿ ತೋಟ ಮಾಡಲು ಆರಂಭಿಸಿದ್ದ 
ಪರಂಗಿಯವರಿಗೆ ಕೊಡಗಿನ ಗುಡ್ಡಗಾಡುಗಳಲ್ಲಿ ಕಾಫಿ ಬೆಳೆಯಬಹುದೆಂದು 
ತಿಳಿಯಲು ಬಹಳೆ ಕಾಲ "ಹಿಡಿಯಲಿಲ್ಲ. ಫೌಲರ್‌ (Fowler) 
ಎಂಬುವನು 1854ರಲ್ಲಿ "ಮಡಿಕೇರಿ ತೋಟ' ಎಂಬ -ಮೊದಲ 
ನೆಯ ಕಾಫಿ ತೋಟ ಮಾಡಿದ. ಅವನನ್ನು ಅನುಸರಿಸಿ ಬೇರೆಯವರೂ. 
ಅಲ್ಲಿಗೆ ಹೋಗಲಾರಂಭಿಸಿದರು. ರೆವರೆಂಡ್‌ ಎ. ಫೆನ್ನಲ್‌ (Rev. A- 
Fennel) ಎಂಬುವನು ಬಹಳ ಹಿಂದೆಯೇ ಕೊಡಗಿನಲ್ಲಿ ಹುಲಿಗುಲಿ (?) 
ಎಂಬ ಕಾಫಿ ತೋಟ ಮಾಡಿದವರಲ್ಲಿ ಒಬ್ಬನೆಂದೂ, ಅವನಿಗೆ ಇದಲ್ಲದೆ ಇನ್ನೂ 
ಮೂರು. ತೋಟಗಳಿದ್ದುವೆಂದೂ ತಿಳಿದುಬರುತ್ತದೆ. 1855ರಲ್ಲಿ 
ಎಚ್‌. ಮ್ಯಾನ್‌ (H. Mayn)" ಮತ್ತು ಡೋನಾಲ್ಡ್‌ ಸ್ಟೀವರ್ಟ್‌ 
(Donald Stewart) ಎಂಬ ಇಬ್ಬರು ಸಂಪಾಜೆ ಘಾಟಿನಲ್ಲಿ ತೋಟದ 
ಕೆಲಸ ಆರಂಭಿಸಿದರು. ಪೆರಿಯಂಬಾಡಿ ಘಾಟ್‌ ತೋಟವನ್ನು 1856ರಲ್ಲಿ 
ಡಾ. ಮ್ಯಾಕ್ಸ್‌ವೆಲ್‌ (Dr. Maxwell) ಎಂಬುವನು ತೆರೆದ. ಪೂರ್ವ 
ಕೊಡಗಿನ ಬಿದಿರು ಬೆಳೆಯುವ ಪ್ರದೇಶದಲ್ಲಿ ಕೌಂಡಿನ್ಯ (Koundinya) 
ಎಂಬುವನು ಕಾಫಿ ತೋಟ ಆರಂಭಿಸಿದ. ಇವರಲ್ಲದೆ 1860-66ರೊಳಗೆ 
ಸುಂಟಿಕೊಪ್ಪ. ಬಾಳೆಕಾಡು ಮತ್ತು ಎಮ್ಮೆಗುಂಡಿ ತೋಟಗಳನ್ನು ಆರಂಭಿಸಿದ. 


1 ಹೆನ್ರಿ ಮ್ಯಾನ್‌: ಈತ 1862ರಲ್ಲಿ ಮಂಗಳೂರಿನಲ್ಲಿ ಒಂದು ಕಾಫಿ ಕ್ಕೂರಿಂಗ್‌ 
ಕಾರ್ಯಾನೆಯನ್ನು ಸ್ಥಾಪಿಸಿದ. ಒಂದು ವರ್ಷದ ಮೇಲೆ ಜೆ. ಹೆಚ್‌. ಮೋರ್ಗನ್‌ 
(J. H. Morgan) ಇವನನ್ನು ಕೊಡಿಕೊಂಡನಂತರ swe, ಮ್ಯಾನ್‌ ಅಂಡ್‌ ಕಂ. 
(1. Mann and Co.) ಎಂಬ ಹೊಸ ಸಂಸ್ಥೆಯಾಯಿತು. . ಸಣ್ಣದಾಗಿ ಆರಂಭ 

ವಾದ ಈ ಕಾರ್ಯಾನೆ 1,000 ಟನ್‌ಗಳಷ್ಟು ಕಾಫಿಯನ್ನು ಚೊಕ್ಕಮಾಡುವಂತಾಯಿತು. : 
1880ರಲ್ಲಿ ಮ್ಯಾನ್‌ ಸತ್ತುಹೋದನಂತರ ಜೆ. ಹೆಚ್‌. ಮೋರ್ಗನನ ಮಗ ಅವನ ಆಸ್ತಿ 
, ಯನ್ನು ಕೊಂಡುಕೊಂಡು "ಮೋರ್ಗನ್‌ ಅಂಡ್‌ ಸನ್‌' ಎಂಬ ಹೊಸ ಕಂಪೆನಿ ಮಾಡಿದ. 
ಮ್ಯಾನ್‌ ಇರುವಾಗಲೇ ಅದರೆ 1873ರಲ್ಲಿ ಹೆಂಚಿನ ಕಾರ್ಯಾನೆಯನ್ನು ಆರಂಭಿಸಿದ್ದ. ' 
ಈಗ ಈ ಎರಡು ಕೈಗಾರಿಕೆಗಳೂ “ಜಿಪ್ಪ ಕಾಫಿ ಕ್ಯೂರಿಂಗ್‌ ವರ್ಕ್ಸ್‌' ಮತ್ತು "ಜೆಪ್ಪು 
ಬೈಲ್‌ ವರ್ಕ್ಸ್‌” ಎಂಬ ಹೆಸರುಗಳಲ್ಲಿ ನಡೆದುಕೊಂಡು ಬರುತ್ತಿವೆ, 


CC-0. Jangamwadi Math Collection. Digitized by eGangotri 


78 | ಬೆಟ್ಟದಿಂದ ಬಟ್ಟಲಿಗೆ 


ಮ್ಕಾಕ್‌ಫರ್ಸನ್‌ (Macpherson) ಮತ್ತು 1863ರಲ್ಲಿ ಕೂವರ್‌ಕೊಲ್ಲಿ 
ಹಳ್ಳಿ, ಅಲ್ಲಿಕುಟ್ಟಿ ಮತ್ತು ಶಾಂತಿಫೆದ್ರಿ ತೋಟಗಳನ್ನು ಆರಂಭಿಸಿದ ಎಫ್‌. 
ಮಾಂಗಲ್ಸ್‌ (F. Mangles) ಎಂಬ ಹೆಸರುಗಳು ಹಳೆಯ ಕಾಫಿ 'ತೋಟ 
ಗಾರರೆಂದು ಕೊಡಗಿನಲ್ಲಿ ಮನೆಮಾತಾಗಿಬಿಟ್ಟಿ ವೆಯಂತೆ. ಇವರೆಲ್ಲ ಶ್ರೀರಂಗ 
ಪಟ್ಟಣ ಇಂಗ್ಲಿಷರ ಕೈವಶವಾದನಂತರ ಕಾಫಿ ಶೋಟ ಮಾಡಲು ಬಂದವ 
ರೆಂದು ಹಿರಿಯ ಕಾಫಿ ತೋಟಗಾರರೊಬ್ಬರು ತಿಳಿಸುತ್ತಾರೆ. 

ಕೊಡಗಿನಲ್ಲಿ ಪರಂಗಿಯವರ ಸಂಖ್ಯೆ ಹೆಚ್ಚಾಯಿತು. ಈ ಕಾರಣ 
ಮಂಗಳೂರಿನಲ್ಲಿ ಕೆಲವೇ ಜನ ಪರಂಗಿ ಕ್ರೈಸ್ತರ ಅನುಕೂಲಕ್ಕಾಗಿ ತೆರೆದಿದ್ದ. 
ಸೆಂಟ್‌ ಪಾಲ್‌ ಇಗರ್ಜಿಯ ಮುಖ್ಯ ಕೇಂದ್ರಟನ್ನು ಮಡಿಕೇರಿಗೆ ಬದಲಾ 
ಯಿಸಿದರೆಂದು ಟಿ. ಡಬ್ಲು. ವೆನ್‌ (T. W. Venn) ಹೇಳುತ್ತಾನೆ: 

ಕೊಡಗಿನಲ್ಲಿ ಕಾಫಿ ಬೆಳೆಯುವುದಕ್ಕೆ 1856ರಲ್ಲಿ ಸಿದ್ದಪಡಿಸಿದ 
ಐಸ್ತೀರ್ಣ 70,000 ಎಕರೆಗಳಪ್ಪಿತ್ತೆಂದೂ, ತಾನು 1857ರಲ್ಲಿ ಕೊಡಗಿಗೆ 
ಭೇಟಿ ಕೊಟ್ಟಾ ಗ. ಪರಂಗಿಯವರು ಕಾಡು ಕಡಿದು ಕಾಫಿ ನೆಡಲು ಸಿದ್ಧತೆ 
ಮಾಡಿಕೊಳ್ಳುತ್ತಿದ್ದರೆಂದೂ ಎಲಿಯಟ್‌ ಹೇಳುತ್ತಾನೆ, 1856ರಲ್ಲಿ 
ಕೊಡಗಿನ ಹಂಗಾಮಿ ಸೂಪರಿನ್‌ಟೆಂಡೆಂಟ್‌ ಜಿ. ಎಂ ಮಾರ್ಟಿನ್‌ (೧. M. 
Martin) ಎಂಬುವನು ಅದೇ ವರ್ಷ ಸಲ್ಲಿಸಿದ ವರದಿಯ ಪ್ರಕಾರ ಕೊಡಗು 
ಜಿಲ್ಲೆಯಲ್ಲಿ ಇಬ್ಬರೇ ಇಬ್ಬರು 'ಪರಂಗಿ ತೋಟಗಾರರಿದ್ದರೆಂದು ಹೇಳಿದರೂ. 
1887ರಲ್ಲಿ ಇದ್ದ ಪರಂಗಿಯವರ ಸುಖ್ಯೆ 200ಕ್ಕೆ ಏರಿತು ಎಂದು ತಿಳಿದು 
ಬರುತ್ತದೆ. ಆಗ ಬಹುಭಾಗ ಕಾಡು ಕಾಫಿಯಿಂದ ಆವರಿಸಲ್ಪಟ್ಟಿ 3 3,03. 

ಪರಂಗಿಯವರನ್ನು ಅನುಸರಿಸಿ ಸ್ಥಳದ ಕೊಡಗರೂ ಕಾಫಿ ತೋಟ 
ಮಾಡುವುದರಲ್ಲಿ ಹಿಂದೆ ಬೀಳಲಿಲ್ಲ. 1868ರಲ್ಲಿ ಎ. ಸಿ. ತಿಮ್ಮಯ್ಯನವರ 
ತಾತಂದಿರಾದ ಎ. ಬೋಪಣ್ಣನವರು ಕೊಡಗರಲ್ಲಿ ಮೊಟ ಮೊದಲು ಕಾಫಿ 
ತೋಟ ಮಾಡಿದವರಲ್ಲಿ ಒಬ್ಬರೆಂದು ತಿಳಿದುಬರುತ್ತದೆ. 1870ರಲ್ಲಿ 
"ಕರ್ನಾಟಿಕ ಕಾಫಿ ಕಂಪನಿ ಲಿಮಿಟೆಡ್‌” (Karnatic Coffee Co., Ltd.) 
ಎಂಬುದೇ ಅತ್ಯಂತ ದೊಡ್ಡದೂ ಹಳೆಯದೂ ಆದ ಕಂಪನಿ ತೋಟವಾಗಿ 


^ Mangalore by T. W. Venr | 


CC-0. Jangamwadi Math Collection. Digitized by eGangotri 


- c9 . 


ಇಂಡಿಯಾ ಹಾಗೊ ಮೈಸೂರಿನಲ್ಲಿ ಕಾಫಿ 79 


3,08. ಅದಕ್ಕೆ 3000 ಎಕರೆಗಳಷ್ಟು ಕಾಫಿ ತೋಟವಿತ್ತು. ಅಬ್ಬಿಯಲ್‌ 
(The Abbial), ಅತ್ತೂರ್‌ (The Athur) ಮತ್ತು ಎಲ್ಕ್‌ಹಿಲ 
(The Elk Hil)-ಎಂಬ ಕಾಫಿ ತೋಟಗಳು ಪರಂಗಿಯವರಿಗೆ ಸೇರಿ 
Cos). ಸ್ಕಾಟ್‌ಲೆಂಡಿನ ಜೇಮ್ಸ್‌ ಜಿಷೋರ್ಮ (James Chisholm) 
ಎಂಬುವನು 1860ರ ದಶಕದಲ್ಲಿ ಎಲ್ಕ್‌ಹಿಲ್‌ ತೊಃಟ ಆರಂಭಿಸಿದ. ಇದು. 
ಕೊಡಗಿನ ಕೋಡಂಗಿಬೆಟ್ಟದ ಶ್ರೇಣಿಯಲ್ಲಿರುವ ತೋಟ. ಮೊದಲಿಗೆ ಇಲ್ಲಿ 
ಆನೆ, ಹುಲಿ, ಚಿರತೆ ಮುಂತಾದ ಕ್ರೂರ ಪ್ರಾಣಿಗಳೂ, ಅಸಂಖ್ಯಾತ 
ಸಂಬೂರ್‌ ಅಥವಾ ಕಡವೆ (elk) ngo ಇದ್ದ ಕಾರಣ ಇದಕ್ಕೆ ‘Elk Hill’ 


' ಎಂಬ ಹೆಸರು ಬಂದಿತೆಂದು ತಿಳಿದುಬರುತ್ತದೆ. ಸೋಮವಾರಪೇಟೆ ಬಳಿ 


ಚೆನ್ನಬಸಪ್ಪ ಎಂಬುವರ ತೋಟ ಕೊಡಗಿನವರಿಗೆ ಸೇರಿದ ಮೊದಲನೆಯ 
ದೊಡ್ಡ ಕಾಫಿ ತೋಟಗಳಲ್ಲಿ ಒಂದೆಂದು ಗೊತ್ತಾಗುತ್ತದೆ. ಅವರಿಗೆ ಭೂತನ 


ಕಾಡು, ಕುಸ್ಟೂರ್‌ ಮತ್ತು ಸುಂಟಿಕೊಪ್ಪ ತೋಟಗಳು ' ಸೇರಿದ್ದುವು. ಈ 


3 ೋಟಗಳನ್ನು ಆಮೇಲೆ ಶ್ರೀಮತಿ ಸಾಕಮ್ಮನವರು ಅಭಿವೃ ದ್ಧಿ ಪಡಿಸಿದರು. 
"ಮಂಘೇಸ್‌ ಕಾಫಿ ಕಂಪನಿ' (The Manghes Coffee Co. ) ಎಂಬ 


" ಕಂಪನಿ ತೋಟವೂ ಬಹಳ ಭಾರಿ ತೋಟಗಳಲ್ಲಿ ಒಂದಾಗಿತ್ತು. ಪಾಲೆತೋಡು 


ಫೆಯ್ತ್‌ (The Faith). ವಾಟಿಕಾಡು ಮತ್ತು ಹೂವಿನಕಾಡು ಎ ಈ 
ತೋಟಗಳೂ ಕಾಫಿಗೆ ಕೀರ್ತಿ ತರುವಂಥ ತೋಟಗಳಾಗಿದ್ದುವು. "ದಿ 
ಹೋಪ್‌ "(The Hope), ಹೊರೂರು ಮತ್ತು ಜಂಬೂರು ತೋಟ 
ಗಳೂ ಹೆಸರಾಂತ ತೋಟಗಳು. 

“ವೋಲ್ಕಾರ್ಟ್‌ ಬ್ರದರ್ಸ್‌' ಅವರಿಗಾಗಿ ಪ್ರಕಟಿಸಿದ ಕಿರುಹೊತ್ತಗೆ 
od ಜೆ. ಎಫ್‌. ಅಮ್ತಾ ನ್‌ (J. F- Amman) ಎಂಬುವನು 1875ರಲ್ಲಿ 
ಆ ಕಂಪನಿಗೆ ಕಾಫಿ ತೋಟ ಕೊಡಿಸಲು ಮಾಡಿದ ಪ್ರಯತ್ನದ ವರ್ಣನೆ 
ಸಿಕ್ಕುತ್ತದೆ. ಆತ ಕೊಡಗಿಗೆ ಹೋಗಿ ಅಲ್ಲಿ ತನ್ನ ಸಂಸ್ಥೆ ಗೆ ಕಾಫಿ ತೋಟ 
ಪಡೆಯುವ ಉದ್ದೇಶದಿಂದ ತಲಚೇರಿಯಿಂದ ಮಂಗಳೂರಿಗೆ ಬಂದ. ಆತ 

೧ಗಳೊರಿನಿಂದ ಆಳುಗಳು ಹೊರುವ "woe (manchil)ನಲ್ಲಿ 
ಮಡಿಕೇರಿಗೆ ಹೊರಟ. ತನ್ನನ್ನು ಕಾಡುದಾರಿಯಲ್ಲಿ ಕರೆದೊಯ್ದ ರೆಂದು 
ಅಮ್ಮಾನ್‌ ಹೇಳುತ್ತಾನೆ. ಹಾಗಿದ್ದರೆ SH, ನೆಂಟ್‌ ಫಾಸ್ಟ್‌ ಮಾಡಿದ ರಸ್ತೆ 


CC-0. Jangamwadi Math Collection. Digitized by Cano 


801 ಬೆಟ್ಟದಿಂದ ಬಟ್ಟಲಿಗೆ 


ಏನಾಯಿತು ? ಬಹುಶಃ ಆ ರಸ್ತೆ ಇದ್ದರೂ ಹಿಂದಿನಿಂದಲೂ ಜನರು ಕಾಲು 
ದಾರಿಯಾಗಿ ಉಪಯೋಗಿಸುತ್ತಿದ್ದ ನೇರವಾದ ಜಾಡಿನಲ್ಲಿ ಆಳುಗಳು 
ಮಂಚಿಲನ್ನು ಹೊತ್ತುಕೊಂಡು ಹೋಗಿರಬಹುದು. ಕಾಫಿ ಬೆಳೆಯುವ 
ಎತ್ತರ ಪ್ರದೇಶಡಲ್ಲಿ ಕಾಫಿ ಪ್ಲಾಂಟರುಗಳೆ ಮನೆಗಳು ಇರುವ ವಿಷಯ 
ಗಳನ್ನು ಅಮ್ಮಾನ್‌ ಹೇಳುವುದಿಲ್ಲ. ಹಾಗಿದ್ದರೆ ಆ ಮನೆಗಳು ಏನಾದುವು? 
ಬಹುಶಃ ಫಾಸ್ಟ್‌ ಮಾಡಿದ ರಸ್ತೆಯ ಬಳಿ. ಅವು ಇದ್ದಿರಬೇಕು. ಅಮ್ಮಾನ್‌ 
ನನ್ನು ಆ ದಾರಿಯಲ್ಲಿ ಕರೆಮತೊಂಡು ಹೋಗದಿದ್ದುದರಿಂದ ಅವು ಅವನಿಗೆ 
ಕಂಡಿರಲಾರವು ; ಅಥವಾ ಪರಂಗಿಯವರು ಮೊದಲು ಕಟ್ಟಿದ ಮನೆಗಳನ್ನು 
ಬಿಟ್ಟು ಬೇರೆ ಕಡೆ ಹೋಗಿರಬೇಕು... ಏಕೆಂದರೆ, ಮೊದಲು ಮೊದಲು 
ಮಾಡಿದ ತೋಟಗಳನ್ನು ಕೈಬಿಟ್ಟು-ಬೇರೆ ಕಡೆ ಹೋಗಬೇಕಾಗಿ ಬಂದುದು 
ಅನಿವಾರ್ಯವಾಯಿತು. cH ಇಂಗ್ಲಿಷರ ಹಳೆಯ ಬಂಗಲೆಗಳ ಆವ 
ಶೇಷಗಳನ್ನು ಕೊಡಗಿನಲ್ಲಿ ಅಲ್ಲಲ್ಲಿ ನೋಡಬಹುದೆಂದು ಕೊಡಗಿನ ಹಿರಿಯ 
ರೊಬ್ಬರು ಹೇಳುತ್ತಾರೆ. 

ಅಮ್ಮಾನ್‌ ಮಡಿಕೇಗಿಯಲ್ಲಿ ಒಂಟಿಕಾಲಿನ ಆಲ್ಲನ್‌ (Alston) 
ಎಂಬುವನ ಜೊತೆ ಇದ್ದನಂತೆ. ಈ 69, w* ಕುಂಟನಾದರೂ ಕುದುರೆ 
ಸವಾರಿಯಲ್ಲಿ ನಿಸ್ಸೀಮನಂತೆ. ಮೋಟರ್‌ ಕಾರುಗಳು ಬರುವ ಮುನ್ನ 
ಗುಡ್ಡಗಾಡುಗಳಲ್ಲಿ, ಕುದುರೆಗಳ. ಪರಂಗಿಯವರ ಹಾಗೂ ಸ್ಥಳೆದವ 
ವಾಹನಗಳಾಗಿದ್ದುವು. ಅಂತೂ ಅಮ್ಮಾನ್‌ ತನ್ನ ಪ್ರಯತ್ನದಲ್ಲಿ ಜಯ 
ಶೀಲನಾಗಲಿಬ್ಲ. ಕೊಡಗಿನ ತೋಟಗಳ ಉತ್ಪನ್ನವೆ ವೆಲ್ಲಾ ಬಂಡವಾಳ ಒದಗಿ 
ಸಿದ ಲಂಡನ್‌ ಸ AA Ti v (L angon Firms ಹತೋಟಿ ಗೆ ಒ ಪಟ್ಟಿ ತ್ತು. 
ಆದ್ದ ರಿಂದ Ly ಪೋಲ್ಯೂರ್ಟ್‌ ಬ್ರದರ್ಸ್‌ಗೆ ತೋಟ ಮಾರಲು Ad, 
035». ನಿರಾಶನಾಗಿ ಅಮ್ಮಾನ್‌ ವ್‌ ತ ಹಿಂದಿರುಗಿದ. 

ಮೈಸೂರಿಗೂ E US ಶತಮಾನಗಳಿಂದ ಇದ್ದ ಬಂದರೆಂದರೆ 
ಮಂಗಳೂರು ಎಂದು ಆಗಲೇ ಹೇಳಿದೆಯಷ್ಟೆ. ಈ ಬಂದರಿನ ಮೂಲಕವೇ 
ಕೆಂಪು ಮೋರೆಯ ಇಂಗ್ಲಿಷರು ಮೈಸೂರಿಗೂ ಕೊಡಗಿಗೂ ಬರ 
ಲಾರಂಭಿಸಿದುದು. ಹಾಗೆ ಕೊಡಗಿಗೆ ಬಂದವರಲ್ಲಿ ನಾವಿಕರಾದ ಕ್ಯಾಪ್ನ ನ್‌ 


= ಸ ಜಾಲೆ 


ಮ್ಯಾನ್‌ (Captain Mann) ಮತ್ತು ಕ್ಯಾಪ್ಟನ್‌ ಮೋರ್ಗಾನ್‌ (Captain 


CC-0. Jangamwadi Math Collection. Digitized by eGangotri 


ಇಂಡಿಯಾ ಹಾಗೂ ಮೈಸೂರಿನಲ್ಲಿ ಕಾಫಿ ತ 17] 


Morgan) ಇವರ ಹೆಸರುಗಳನ್ನು ಆಗಲೇ ಹೇ ಳಿದೆ. ಇವರಲ್ಲಿ ಮ್ಯಾನ್ಸ್‌ 
ಸಂಪಾಜೆ ಘಾಟಿನಲ್ಲಿ ಒಂದು ತೋಟ ಮಾಡಿದ ವಿಷಯವನ್ನೂ ಆಗಲೇ 
ತಿಳಿಸಿದೆ. ಆತನಿಗೆ ಹೆಂಚಿನ ತಯಾರಿಕೆಯಲ್ಲಿಯೂ ಆಸಕ್ತಿ ಇತ್ತಂತೆ. ಮಂಗ 
ಛೊರಿನಲ್ಲಿ ಹೆಂಚು ತಯಾರಿಕೆ ಮೊದಲಿನಿಂದಲೂ ಇತ್ತು. 1713ರಲ್ಲಿ 
ಮಂಗಳೂರು ಬಂ ದರಿಗೆ ಬಂದಿದ್ದ sen’ ಒಲಾಫ್‌ ಟೋರಿ (Mons 
Olaf Toree) ಎಂಬ ಸಿ ಡಿಷ್‌ ದೇಶದವನು ಆಗ ಮಂಗಳೂರಿನಲ್ಲಿ 
ತಯಾರಿಸುತ್ತಿದ್ದ ಹೆಂಚಿನ ವಿಷಯ ಹೇಳುತ್ತಾನೆ. "ಕಡೀಜ್‌ (Kadiz) 
ಎಂಬ ಊರಿನಲ್ಲಿ ಮನೆಗಳಿಗೆ ಯಾವ ತರಹದ ಹೆಂಚುಗಳನ್ನು ಉಪಯೋಗಿಸು 
ತ್ತಿದ್ದರೋ ಅದೇ ತರಹ ಹೆಂಚುಗಳನ್ನುಮಂಗಳೂರಿನಲ್ಲಿಯೂ ಉಪಯೋಗಿ 
ಸುತ್ತಿದ್ದರು' ಎಂದು ಆತ ತಿಳಿಸುತ್ತಾನೆ. ಆ ತರಹ ಹೆಂಚುಗಳು ಯಾವು 
ವೆಂದರೆ "ಈಗ ಮಾಡುವ ಚಪ್ಪಟೆ ಹೆಂಚುಗಳಲ್ಲ; ಮೊದಲು ದುಂಡಾಗಿ ಮಾಡಿ, 
ಆಮೇಲೆ ನಾಲ್ಕು ಹೋಳುಗಳಾಗಿ ಕೊಯ್ಯುತ್ತಿದ್ದ ಹೆಂಚುಗಳು ಅವು. 
ಈ ಹೆಂಚುಗಳ ತಯಾರಿಕೆಯನ್ನು ಮೊದಲಿಗೆ ಪೋರ್ಚುಗೀಸರು ತೋರಿಸಿ 
ಕೊಟ್ಟರೆಂದು ಟಿ. ಡಬ್ಲ್ಯು. ವೆನ್‌ ತನ್ನ ‘Mangalore’ ಎಂಬ 
ಪುಸ್ತಕದಲ್ಲಿ ಹೇಳುತ್ತಾನೆ. vas ಇದು ಸರಿಯೇ ಅಲ್ಲವೇ ಎಂದು ಖಜಿತ 
ವಾಗಿ ಹೇಳಲಾಗುವುದಿಲ್ಲ. ಏಕೆಂದರೆ, ಹಿಂದಿನಿಂದಲೂ ನಾಡುಹೆಂಚುಗಳ 
ತಯಾರಿಕೆ ಹಳ್ಳಿ ಹಳ್ಳಿ ಗಳಲ್ಲಿಯೂ ಇತ್ತು ; ; ಈಗಲೂ ಇದೆ. ಬಹುಶಃ 
ಎರಡು ಹೋಳುಗಳಾ! ಮಾಡುವ ಬದಲು ನಾಲ್ಕು ಹೋಳುಗಳಾಗಿ 
ಇಡುವುದನ್ನು... ಪೋರ್ಚುಗೀಸರು ಕಲಿಸಿದರರೊ ಏನೊ. ಈಗ 
ಮಂಗಳೂರಿನಲ್ಲಿ ತಯಾರಿಸುವ ಚಪ್ಪಟೆ ಹೆಂಚುಗಳ ತಯಾರಿಕೆ ಆರಂಭ 
ವಾದದ್ದು ಒಂದು ಶತಕದ ಹಿಂದೆ, ಅಂದರೆ 1865ರಲ್ಲಿ. ಆರಂಭಿಸಿದವನು 
ಹೆಸರಾಂತ ಬಾಸೆಲ್‌ ಮಿಷನಿನ ಪ್ಲಾಬೌಟ್‌ (Plabout) ಎಂಬುವನು. 
ಅನಂತರ 1873ರಲ್ಲಿ ಮ್ಯಾನ್‌ ಮಂಗಳೂರಿನ ಜೆಪ್ಪು ಎಂಬಲ್ಲಿ ಒಂದು 
ಹೆಂಚಿನ ಕ್ರಾರ್ಯಾನೆ. ಆರಂಭಿಸಿ ಕೀರ್ತಿಶಾಲಿಯಾದ. 
ಪರಂಗಿಯವರಿಗೆ ಕೊಡಗಿನ ಹವ ಒಗ್ಗಿತು. ಅವರ ಬೇಟೆ ಮುಂತಾದ 
ಹವ್ಯಾಸಗಳಿಗೆ ಅಲ್ಲಿ ಸಾಕಷ್ಟು ಅವಕಾಶ ಸಿಕ್ಕಿತು. ಈ ಕಾರಣ ಅವರು 
ಅಲ್ಲಿ ಯೇ ತೋಟಗಳ ಮಾಲೀಕರಾಗಿಯೋ ಮ್ಯಾನೇಜರುಗಳಾಗಿಯೋ 


e 
Ecc -0. Jangamwadi Math Collection. Digitized by eGangotri 


80 è ಬಟ್ಟದಿಂದ ಬಟ್ಟಲಿಗೆ 
ಏನಾಯಿತು ? ಬಹುಶಃ ಆ ರಸ್ತೆ ಇದ್ದರೊ ಹಿಂದಿನಿಂದಲೂ ಜನರು ಕಾಲು 
ದಾರಿಯಾಗಿ ಉಪಯೋಗಿಸುತ್ತಿದ್ದ ನೇರವಾದ ಜಾಡಿನಲ್ಲಿ ಆಳುಗಳು 
ಮಂಟಿಲನು ಹೊತ್ತುಕೊಂಡು ಹೋಗಿರಬಹುದು. ಕಾಫಿ ಬೆಳೆಯುವ 
a zo 
"| ಎತ್ತರ ಪ್ರದೇಶದಲ್ಲಿ ಕಾಫಿ ಪ್ಲಾಂಟರುಗಳ ಮನೆಗಳು ಇರುವ ವಿಷಯ 
ಗಳನ್ನು ಅಮ್ಮಾನ್‌ ಹೇಳುವುದಿಲ್ಲ. ಹಾಗಿದ್ದರೆ ಆ ಮನೆಗಳು ಏನಾದುವು? 
ಬಹುಶಃ ಫಾಸ್ಟ್‌ ಮಾಡಿದ ರಸ್ತೆಯ ಬಳಿ. ಅವು ಇದ್ದಿರಬೇಕು. ಅಮ್ಮಾನ್‌ 
ನನ್ನು ಆ ದಾರಿಯಲ್ಲಿ ಕರೆಮಕೊಂಡು ಹೋಗದಿದ್ದುದರಿಂದ ಅವು ಅವನಿಗೆ 
ಕಂಡಿರಲಾರವು ; ಅಥವಾ ಪರಂಗಿಯವರು ಮೊದಲು ಕಟ್ಟಿದ ಮನೆಗಳನ್ನು 
ಬಿಟ್ಟು ಬೇರೆ ಕಡೆ ಹೋಗಿರಬೇಕು. ಏಕೆಂದರೆ, ಮೊದಲು ಮೊದಲು 
ಮಾಡಿದ ತೋಟಗಳನ್ನು ಕೈಬಿಟ್ಟು ಬೇರೆ ಕಡೆ ಹೋಗಬೇಕಾಗಿ ಬಂದುದು 
ಅನಿವಾರ್ಯವಾಯಿತು. ಈಗಲೂ ಇಂಗ್ಲಿಷರ ಹಳೆಯ ಬಂಗಲೆಗಳ ಅವ 
ಶೇಷಗಳನ್ನು ಕೊಡಗಿನಲ್ಲಿ ಅಲ್ಲಲ್ಲಿ ನೋಡಬಹುದೆಂದು ಕೊಡಗಿನ ಹಿರಿಯ 
ರೊಬ್ಬರು ಹೇಳುತ್ತಾರೆ. 
ಅಮ್ಮಾನ್‌ ಮಡಿಕೇಗಿಯಲ್ಲಿ ಒಂಟಿಕಾಲಿನ ಆಲ್ಲನ್‌ (Alston) 


ಎಂಬುವನ ಜೊತೆ ಇದ್ದನಂತೆ. ಈ 59, w* ಕುಂಟನಾದರೂ ಕುದುರೆ 
ಸವಾರಿಯಲ್ಲಿ ನಿಸ್ಸೀಮನಂತೆ. ಮೋಟರ್‌ ಕಾರುಗಳು ಬರುವ ಮುನ್ನ 


ಗುಡ್ಡಗಾಡುಗಳಲ್ಲಿ, ಕುಮರೆಗಳೇ ಪರಂಗಿಯವರ ಹಾಗೂ ಸ್ಥಳೆದವ 
ವಾಹನಗಳಾಗಿದ್ದುವು. ಅಂತೂ ಅಮ್ಮಾನ್‌ ತನ್ನ ಪ್ರಯತ್ನದಲ್ಲಿ ಜಯ 
ಶೀಲನಾಗಲಿಲ್ಲ. ಕೊಡಗಿನ ತೋಟಗಳ CZ WOR ಬಂಡವಾಳ ಒದಗಿ 
ಸಿದ ಲಂಡನ್‌ ಸಂಸ್ಥೆ ಗಳ (London Firms) ಹತೋಟಿಗೆ ಛಪಟ್ಟಿತ 
ಆದ್ದರಿಂದ ಯಾರೂ ವೋಲ್ಯಾರ್ಟ್‌ ಬ್ರದರ್ಸ್‌ಗೆ ತೋಟ ವ 
ರಿರಲಿಲ್ಲ, ನಿರಾಶನಾಗಿ ಅಮ್ಮಾನ್‌ ಮಂಗಳೂರಿಗೆ ಹಿಂದಿರುಗಿದ. 
ಮೈಸೂರಿಗೂ ಕೊಡಗಿಗೂ ಶತಮಾನಗಳಿಂದ ಇದ್ದ ಬಂದರೆಂದರೆ 
ಮಂಗಳೂರು ಎಂದು ಆಗಲೇ ಹೇಳಿದೆಯಷ್ಟೆ. ಈ ಬಂದರಿನ ಮೂಲಕವೇ 
ಕೆಂಪು ಮೋರೆಯ ಇಂಗ್ಲಿಷರು ಮೈಸೂರಿಗೂ ಕೊಡಗಿಗೂ ಬರ 
ಲಾರಂಭಿಸಿದುದು. ಹಾಗೆ ಕೊಡಗಿಗೆ ಬಂದವರಲ್ಲಿ ನಾವಿಕರಾದ ಕ್ಯಾಪ್ಟನ್‌ 
ಮ್ಯಾನ್‌ (Captain Mann) ಮತ್ತು ಕ್ಯಾಪ್ಟನ್‌ ಮೋರ್ಗಾನ್‌ (Captain 


CC-0. Jangamwadi Math Collection. Digitized by eGangotri 


ಇಂಡಿಯಾ ಹಾಗೂ ಮೈಸೂರಿನಲ್ಲಿ ಕಾಫಿ UA 81 


Morgan) ಇವರ ಹೆಸರುಗಳನ್ನು ಆಗಲೇ ಹೇಳಿದೆ. ಇವರಲ್ಲಿ ಮ್ಯಾನ್‌ 
ಸಂಪಾಜೆ ಘಾಟಿನಲ್ಲಿ ಒಂದು ತೋಟ ಮಾಡಿದ ವಿಷಯವನ್ನೂ ಆಗಲೇ 
ತಿಳಿಸಿದೆ. ಆತನಿಗೆ ಹೆಂಚಿನ ತಯಾರಿಕೆಯಲ್ಲಿಯೂ ಆಸಕ್ತಿ ಇತ್ತಂತೆ. ಮಂಗ 
ಳೂರಿನಲ್ಲಿ ಹೆಂಚು ತಯಾರಿಕೆ ಮೊದಲಿನಿಂದಲೂ ಇತ್ತು. 1713ರಲ್ಲಿ 
ಮಂಗಳೂರು ಬಂ: TON ಬಂದಿದ್ದ Bn’, ಒಲಾಫ್‌ ಟೋರಿ (Mons 
Olaf Toree) ಎಂಬ ಸ್ವಿ ಡಿಷ ಷ್‌ ದೇಶದವನು ಆಗ ಮಂಗಳೂರಿನಲ್ಲಿ 
ತಯಾರಿಸುತ್ತಿದ್ದ ಹೆಂಚಿನ ವಿಷಯ ಹೇಳುತ್ತಾನೆ. E "ಕಡೀಜ್‌ (Kadiz) 
ಎಂಬ ಊರಿನಲ್ಲಿ ಮನೆಗಳಿಗೆ ಯಾವ ತರಹದ ಹೆಂಚುಗಳನ್ನು ಉಪಯೋಗಿಸು 
ತ್ತಿದ್ದರೋ ಅದೇ ತರಹ ಹೆಂಚುಗಳನ್ನುಮಂಗಳೂರಿನಲ್ಲಿಯೂ ಉಪಯೋಗಿ 
ಸುತ್ತಿದ್ದರು' ಎಂದು ಆತ ತಿಳಿಸುತ್ತಾನೆ. € ತರಹ ಹೆಂಚುಗಳು ಯಾವು 
ವೆಂದರೆ ಈಗ ಮಾಡುವ ಚಪ್ಪಟೆ ಹೆಂಚುಗಳಲ್ಲ; ಮೊದಲು ದುಂಡಾಗಿ ಮಾಡಿ, 
ಆಮೇಲೆ ನಾಲ್ಕು ಹೋಳುಗಳಾಗಿ ಕೊಯ್ಯುತ್ತಿದ್ದ ಹೆಂಚುಗಳು ಅವು. 
ಈ ಹೆಂಚುಗಳ ತಯಾರಿಕೆಯನ್ನು ಮೊದಲಿಗೆ ಪೋರ್ಚುಗೀಸರು ತೋರಿಸಿ 
ಕೊಟ್ಟರೆಂದು ಟಿ. ಡಬ್ಲ್ಯು. ವೆನ್‌ ತನ್ನ ‘Mangalore’ ಎಂಬ 
ಪುಸ್ತಕದಲ್ಲಿ ಹೇಳುತ್ತಾನೆ. ಆದರೆ ಇದು ಸರಿಯೇ ಅಲ್ಲವೇ ಎಂದು ಖಚಿತ 
ವಾಗಿ ಹೇಳಲಾಗುವುದಿಲ್ಲ. ಏಕೆಂದರೆ, ಹಿಂದಿನಿಂದಲೂ ನಾಡುಹೆಂಚುಗಳ 
ತಯಾರಿಕೆ ಹಳ್ಳಿ ಹಳ್ಳಿ ಗಳಲ್ಲಿಯೂ ಇತ್ತು ; 5 ಈಗಲೂ ಇದೆ. ಬಹುಶಃ 
ಎರಡು ಹೋಳುಗಳಾಗಿ ಮಾಡುವ ಬದಲು ನಾಲ್ಕು ಹೋಳುಗಳಾಗಿ 
ನಾಡುವುದನ್ನು ಪೋರ್ಚುಗೀಸರು ಕಲಿಸಿದರರೊ ಏನೊ. ಈಗ 
ಮಂಗಳೂರಿನಲ್ಲಿ ತಯಾರಿಸುವ ಚಪ್ಪಟೆ ಹೆಂಜುಗಳ ತಯಾರಿಕೆ ಆರಂಭ 
ವಾದದ್ದು ಒಂದು ಶತಕದ ಹಿಂದೆ, ಅಂದರೆ 1865ರಲ್ಲಿ. ಆರಂಭಿಸಿದವನು 
ಹೆಸರಾಂತ ಬಾಸೆಲ್‌ ಮಿಷನಿನ ಪ್ಲಾಬೌಟ್‌ (Plabout) ಎಂಬುವನು. 
ಅನಂತರ 1873ರಲ್ಲಿ "ಮ್ಯಾನ್‌ ಮಂಗಳೂರಿನ ಜೆಪ್ಪು ಎಂಬಲ್ಲಿ ಒಂದು 
ಹೆಂಚಿನ ಕಾರ್ಫಾನೆ. ಆರಂಭಿಸಿ ಕೀರ್ತಿಶಾಲಿಯಾದ. 
ಪರಂಗಿಯವರಿಗೆ ಕೊಡಗಿನ ಹವ ಒಗ್ಗಿತು. ಅವರ ಬೇಟೆ ಮುಂತಾದ 
ಹವ್ಯಾಸಗಳಿಗೆ ಅಲ್ಲಿ ಸಾಕಷ್ಟು ಅವಕಾಶ ಸಿಕ್ಕಿತು. ಈ ಕಾರಣ ಅವರು 
ಅಲ್ಲಿ ಯೀ ತೋಟಗಳ ಮಾಲೀಕರಾಗಿಯೋ ಮ್ತಾ )ನೇಜರುಗಳಾಗಿಯೋ 


m 
6CC- -0. Jangamwadi Math Collection. Digitized by eGangotri 


82 ಬೆಟ್ಟದಿಂದ ಬಟ್ಟಲಿಗೆ 


« ಉಳಿದರು. ಕೊಡಗಿನ ನಿವಾಸಿಗಳಿಗೂ ತೋಟಗಳಲ್ಲಿ ಸಾಕಷ್ಟು ಕೂಲಿ 
'ದೊರಕಿತು. ಅವರು ಮೊದಲು ಜೀತದ ಆಳುಗಳಾಗಿ ದುಡಿದರು. ಆದರೆ 
ಕಾಫಿ ತೋಟಗಳು ಹೆಚ್ಚಾದಂತೆ ಹೊರಗಿನಿಂದ ಆಳುಗಳನ್ನು ತರಬೇಕಾಯಿತು, 
ಮೈಸೂರು, ಹಾಸನ, ದಕ್ಷಿಣ ಕನ್ನಡ, ಮತ್ತು ಕೇರಳದ ಉತ್ತರ ಭಾಗಗಳಿಂದ 
ಆಳುಗಳು ಬಂದರು. 

ಹೀಗೆ ಇಂಗ್ಲಿಷರ ಸಾಹಸದಿಂದ ಕೊಡಗಿನಲ್ಲಿ ಕಾಫಿ ತೋಟಗಾರಿಕೆ 
ದಿನೇ ದಿನೇ ಹೆಚ್ಚುತ್ತ ಬಂದಿತು. ಕೊಡಗಿನ ಹಳೆಯ ಸರ್ವೆ ದಾಖಲೆ 
ಗಳನ್ನು ನೋಡಿದರೆ ಇದು ಸ್ಪಷ್ಟವಾಗುತ್ತದೆ. 1857ರಲ್ಲಿ ಕಾಫಿ ಉತ್ಪನ್ನ 
579 ಟನ್‌ಗಳಷ್ಟು ಮಾತ್ರ ಇತ್ತು. ಇದು 1867ರಲ್ಲಿ 3000 ಟನ್‌ಗಳಿಗೆ 
ಏರಿ, 1876ರಲ್ಲಿ 4880 ಟನ್‌ಗಳಷ್ಟಾಯಿತು. ಸ್ವಾಭಾವಿಕವಾಗಿ ವಿಸ್ತೀರ್ಣವೂ 
ಹೆಚ್ಚಾ ಯಿತು. 1870ರಲ್ಲಿ ಕಾಫಿ "ತೋಟದ ವಿಸ್ತೀರ್ಣ 76275 ಎಕರೆ 
ಗಳಷ್ಟು ತ್ತು. 

ಸೂಡಿ ಅನೇಕ ವರ್ಷಗಳು ಕೊಡಗಿನಲ್ಲಿ ಕಾಫಿಯ ಭವಿಷ್ಯ ಚೆನ್ನಾ 

ಗಿದ್ದಂತೆ ಕಂಡುಬಂದಿತು. ಆದರೆ ಇದ್ದ ಮರಗಳನ್ನು ಒಂದೂ ಬಿಡದಂತ 

ಕಡಿದು ಕಾಫಿ ತೋಟ ಮಾಡಿದ್ದು ಪರಂಗಿಯವರ ದೊಡ್ಡ ತಪ್ಪಾಯಿತು. 

'ಮರಗಳನ್ನೇ_್ಲ ಕಡಿದು ಕಾಫಿ ನೆಟ್ಟು ದರೆ ದುಷ್ಪರಿಣಾಮ ಮೊದಲ ಅನೇಕ 

ವರ್ಷಗಳು ಗೊತ್ತಾ ಗಲೇ ಇಲ್ಲ. 'ಆದರೆ ಬರುಬರುತ್ತಾ ಅದು ಕಣಿ ಗೆ 

ಕಟ್ಟಿದಂತಾಯಿತು. ಕಾಫಿ ಬೆಳೆ ಕಡಮೆಯಾಯಿತು. ಅನೇಕ ತೋಟಗಳು 
ಪಾಳುಬಿದ್ದುವು. ತೋಟಗಳ ತುಂಬಾ ಕಾಫಿಗೆ ಬದಲು ಲಾಂಟಾನ ಬೆಳೆ 

ಯಿತು. ಇಂತಹ ಪಾಳುಬಿದ್ದ ತೋಟಗಳ ಮಧ್ಯೆ ಅಲ್ಲೊಂದು ಇಲ್ಲೊ 9 O 

AOS ಮನೆಯ ಬಿಳಿ ಗೋಡೆಗಳು ಕಾಣುತ್ತಿದ್ದ ಹ್ಗ ಹೃದಯವಿದ್ದಾ ್ರಿವಕೆ 
ದೃಶ್ಯವನ್ನು ಕುರಿತು ಎಲಿಯಟ್‌ ಹೇಳುತಾ ನಿ ನೆ. ಈ ದುಸಿ ತಿಗೆ ಒಬ್ಬೊ 
ಬ್ಬ fas ಒಂದೊಂದು ಕಾರಣ ಹೇಳಿದರು. ಒಬ ರು ಹಸಿರುತಿಗಣೆಯಿಂದ 
ಹೀಗಾಯಿತು ಎಂದರೆ, ಇನ್ನೊಬ ರು 'ಕಾಂಡಕೊರೆಯುವ ಹುಳು'ವಿನಿಂದ 
ಆಯಿತು ಎಂದರು, ಮತ್ತೊ ಬ್ಬ = “ಎಲೆ ರೋಗ' ಇದಕ್ಕೆ ಕಾರಣ ಎಂದರು. 
ಇನ್ನೂ ಕೆಲವರು ವಿಪರೀತ ಮಳೆಯೇ ಈ ದುಸಿ ತಿಗೆ ಕಾರಣ ಎಂದರು. 


ಈ ಎಲ್ಲಾ ಕಾರಣಗಳೂ ಸೇರಿ ಕೆ 
JO ಕಾ ಕಾಫಿಯ ಕ ಗಾಲ 
CC-0. Jangamwadi Math Collection Digitized by ಕ್‌ ವನ್ನು 


ಇಂಡಿಯಾ ಹಾಗೂ ಮೈಸೊರಿನಲ್ಲಿ ಕಾಫಿ 83 


ತ್ವರಿತಗೊಳಿಸಿದುವು ನಿಜ, ಆದರೆ ಇವೆಲ್ಲಕ್ಕೂ ಮೂಲ ಕಾರಣ ನೆರಳಿಗಾಗಿ 
ಒಂದು ಮರವೂ ಇಲ್ಲದಂತೆ ಕಡಿದುಹಾಕಿದ್ದೇ ಆಗಿತ್ತು. ನೆರಳಿಲ್ಲದೆ ಕಾಫಿ 
ಬೆಳೆಯಬಹುದೆಂಬ ತಪ್ಪು ಕಲ್ಪನೆಗೆ ಸಿಲೋನಿನ ಬಯಲಿನಲ್ಲಿ ಕಾಫಿ ಬೆಳೆ 
ಯುತ್ತಿದ್ದವರು ಮೊಟ್ಟಮೊದಲು ಕೊಡಗಿನಲ್ಲಿ ಕಾಫಿ ಬೆಳೆಯಲು ಬಂದದ್ದೇ 
ಕಾರಣವಾಗಿತ್ತು. ಇದ್ದ ಮರಗಳನ್ನು ಒಂದೂ ಬಿಡದಂತೆ ಕಡಿದುಹಾಕ 
ಬೇಕೆನ್ನುವ ಹುಚ್ಚು ಆಗ ಯಾವ ಮಟ್ಟಕ್ಕೆ ಹೋಗಿತ್ತೆಂದರೆ "ಮಿನ್ಸಿಂಗ್‌ 
ಲೇನಿನ ಕಾಫಿ ದೊರೆ' (Coffee King in Mincing Lane) ಎಂದು 
ಹೆಸರಾಗಿದ್ದ ಡಾ ಡೊನಾಲ್ಡ್‌ ಸ್ಟೀವರ್ಟ್‌ ಎಂಬುವನು ತನ್ನ ಮ್ಯಾನೇಜರು 
ಗಳಿಗೆ "ಎಲ್ಲಿಯಾದರೂ ಒಂದು ಮರ ಕಡಿಯದೆ ಬಿಟ್ಟರೆ ಮ್ಯಾನೇಜರುಗಳನ್ನು 
ಖಂಡಿತ ಕೆಲಸದಿಂದ ವಜಾ ಮಾಡಲಾಗುವುದು' ಎಂದು ಆರ್ಡರ್‌ ಮಾಡಿದ 
ನಂತೆ. | 

ಆದರೆ ಇದ್ದ ಮರಗಳನ್ನೆಲ್ಲಾ ಕಡಿದು ಬಯಲಿನಲ್ಲಿ ಕಾಫಿ ಬೆಳೆಯು . 
ವುದು ಸಾಧ್ಯವಿಲ್ಲವೆಂದು ಸ್ವಲ್ಪಕಾಲದಲ್ಲಿಯೇ ತೋಟಗಾರರಿಗೆ ಅರಿವಾ 
ಯಿತು. ಆಮೇಲೆ ಮೈಸೂರು ಪ್ರಾಂತದ ತೋಟಗಾರರಂತೆ ಮರಗಳ 
ನೆರಳಿನಲ್ಲಿ ಕಾಫಿ ಬೆಳೆಯಲಾರಂಭಿಸಿದರು. ಕಾಫಿ ತೋಟಗಳು ಪುನಃ ಚೇತರಿಸಿ 
ಕೊಂಡುವು. 1891ರಲ್ಲಿ ಕೊಡಗಿನಲ್ಲಿದ್ದ ಪರಂಗಿ ತೋಟಗಾರರ ಸಂಖ್ಯೆ 
130 ಮತ್ತು ಅವರ ತೋಟಗಳ ವಿಸ್ತೀರ್ಣ 32,323 ಎಕರೆಗಳು. ಸ್ಥಳದ 
ತೋಟಗಾರರ ಸಂಖ್ಯೆ 6207 ಇತ್ತು. ಎಲ್ಲಾ ತೋಟಗಾರರ ತೋಟಗಳ 
ವಿಸ್ತೀರ್ಣ 70,669 ಎಕರೆಗಳಪ್ಪಿತ್ತು. ಆಗಿನ ಸರಾಸರಿ ಉತ್ಪನ್ನ ಎಕರೆಗೆ 
3 ರಿಂದ 14 ಹಂಡ್ರಡ್‌ವೇಟಿನಷ್ಟು ಇತ್ತೆಂದು ಎಲಿಯಟ್‌ ಹೇಳುತ್ತಾನೆ. 

ಬೇರೆ ಕಡೆಗಳಲ್ಲಿ ಕಾಣಿಸಿಕೊಂಡ ಕಾಂಡದ ರೋಗ (stem borer) 
ಕೊಡಗಿನಲ್ಲಿಯೂ ಕಾಣಿಸಿಕೊಂಡ ಕಾರಣ 1903ರಿಂದ ಕಾಫಿ ವಿಸ್ತೀರ್ಣ 
ಕಡಮೆಯಾಗುತ್ತಾ ಬಂದಿತು. ಆಮೇಲೆ ಅದು ಮತ್ತೆ ಚೇತರಿಸಿಕೊಂಡಿತು 
ಎನ್ನಿ ' 
ಕಾಫಿ ಬೆಳೆಯುವುದರಲ್ಲಿ ಹಲವಾರು ಸಮಸ್ಯೆಗಳು ಉದ್ಭವಿಸಿದ ಕಾರಣ 
ಕೊಡಗಿನ ತೋಟಗಳ ಮಾಲೀಕರೆಲ್ಲ ತಮ್ಮ ಬೇಡಿಕೆಗಳನ್ನು ಒಟ್ಟಾಗಿ ಹೇಳಿ 
ಕೊಳ್ಳಬೇಕೆಂ್ಬಬ ಉದ್ದೇಶದಿಂದ "ಕನ್ನಾಲಿಡೇಟಿಡ್‌ ಕಾಫಿ ಎಸ್ಟೇಟ್ಸ್‌' 

CC-0. Jangamwadi Math Collection. Digitized by eGangotri 


84 | ಬೆಟ್ಟದಿಂದ ಬಟ್ಟಲಿಗೆ. 


(The Consolidated Coffee Estates Ltd.,) ಎಂಬ “ಜಾಯಿಂಟ್‌. 
ಸ್ಟಾಕ್‌” ಉದ್ಯಮವನ್ನು 194300 ಆರಂಭಿಸಿದರು. ಈ ಕಂಪನಿ ಈಗ 
ಕುಶಾಲನಗರ ಮತ್ತು ಹುಣಸೂರುಗಳಲ್ಲಿ ಕಾಫಿ ಕ್ಯೂರಿಂಗ್‌ ಕಾರ್ಹಾನೆ 
ಗಳನ್ನು ನಡೆಸುತ್ತಿದೆ. ನುಲ್ಲೂರು, ಜಂಬೂರು, ಮಾರ್ಗೊಳ್ಳಿ ಮತ್ತು ಕೋಟೆ 
ಬೆಟ್ಟ ತೋಟಗಳನ್ನು ನೇರವಾಗಿ ನಡೆಸುತ್ತಿದ್ದ ಉಳಿದ ಮಾಲೀಕರ ತೋಟ- 
ಗಳಿಗೆ ಬೇಕಾದ ಗೊಬ್ಬರ ಮತ್ತು ಇತರ ಆವಶ್ಯಕತೆಗಳನ್ನು ಒದಗಿಸುತ್ತಾ 
ಬಂದಿದೆ. ಕಾಫಿಕ್ಷೇತ್ರ ದಲ್ಲಿ ಹೆಸರಾದ ಐವರ್‌ ಬುಲ್‌ (Ivor Bull) ಅವರು 
ಈ ಕಂಪನಿಯ ಮೆನೇಜಿಂಗ್‌ ಡೈ O8, ರರಾಗಿ ಬಹಳ ಕಾಲ ಕೆಲಸಮಾಡಿದರು. 

ಈಗ ಕೊಡಗಿನಲ್ಲಿ ಕಾಫಿ ಒಳ್ಳೆ ಯ 2 ಓತಿಯಲ್ಲಿದೆ. ಅಲ್ಲಿಯ ಒಟ್ಟು 
ಸಾಗುವಳಿ ವಿಸ್ತೀರ್ಣ 2,37,123 ಎಕರೆಗಳೆಪ್ಟಿದ್ದ ರೆ ಅದರಲ್ಲಿ ಕಾ Aa 
ವಿಸ್ತೀರ್ಣ 86,775 ಎಕರೆಗಳು. ಇಡೀ ಇಂಡಿಯಾದಲ್ಲಿ ಕೊಡಗಿನ ಕಾಫಿ 
ವಿಸ್ತೀರ್ಣ ಮೂರನೆಯ ಒಂದು ಭಾಗದಷ್ಟಾಗುತ್ತ ದೆ. ಕೊಡಗಿನಲ್ಲಿ 
ಸಂಚರಿಸಿದರೆ ಬಹು ಸೊಗಸಾಗಿ ಮಾಡಿದ ಕಾಫಿ ತೋಟಗಳನ್ನು ಕಾಣ 
ಬಹುದು. ಅಲ್ಲಿಯ ಕಾಫಿ ಕೊಡಗಿನ ಕಿತ್ತಳೆಯಪ್ತೆ 3 6 ಹೆಸರಾದುದು. 

ವೈನಂಡಿಗೆ ಕಾಫಿ ಪ್ರವೇಶಮಾಡಿದ ವಿಷಯ ಮೇಲೆ ತಿಳಿಸಿದೆಯಷ್ಟೆ. 
ಅಲ್ಲಿಗೆ Hoe ಸಾಡಲು ಹೋದವರಿಗೆ ಸಾಕಷ್ಟು ಅನುಭವವಿಲ್ಲದ — 
ಅವರು ಕಾಫಿ ಬೆಳೆಯಲು ಹುಲ್ಲುಗಾವಲು ಬ ಬಿದಿರು ಬೆಳೆಯುತ್ತಿ ದ್ದ 
ಭೂಮಿಯನ್ನು ಪಡೆದರು. ಈ ಕಾರಣದಿಂದಲೋ ಏನೋ ತೋಟ ಗಳಿಂದ 
ಏನೂ ಗಿಟ್ಟಲಿಲ್ಲ. ಹಿಂದೆ ಕಾಫಿಗೆ ಬಂದ ಕಾಂಡ ಕೊರೆಯುವ ರೋಗವನ್ನು 
ಕುರಿತು ಮದ್ರಾಸ್‌ ಸರಕಾರಕ್ಕೆ ಸರ್ಜನ್‌ ಜಾರ್ಜ್‌ ಬಿಡೀ (Surgeon 
George Bidie) ಎಂಬುವನು Snag ವರದಿಯ ಪ ಪ್ರಕಾರ ಆತನು ಅಲ್ಲಿ 
ಹೋಗಿ ನೋಡಿದಾಗ ಆ ತೋಟಗಳ ಗುರುತೇ ಇರಲಿಲ್ಲವಂತೆ, ಬೋಳು ಬಂಡೆ 
ಗಳನ್ನು ಬಿಟ್ಟರೆ. 

1820ರಲ್ಲಿ ಮದ್ರಾಸ್‌. ಸೈನ್ಯದ (Madras Army) ಮೇಜರ್‌ 
ವಾರ್ಡ್‌ ಎಂಬುವನು ಮಾಡುತ್ತಿದ್ದ ನೀಡುವಲ್ಲಂ (Ne eduvallum) ಎಂಬ 
ಕಾಫಿ ತೋಟವನ್ನು ಕ್ಯಾಪ್ಟನ್‌ Dogs (Capt. Milligen) ಎಂಬುವನು 


ಕೊಂಡುಕೊಂಡ ದಾಖಲೆಯದೆ. 1841ರಲಿ ಛಲಖ್ಯು 
CC-0. Jangamwadi Math Collection Bites (1060) 


l 
ಬಳಿ ಇದ್ದ ಫಕ್ಲಿಯಾರ್‌ (Pailia) ಎಂಬಲ್ಲಿ ಕಾಫಿ ಬೆಳೆಯಬೇಕೆಂದು 
ಲೆಫ್ಟಿನೆಂಟ್‌ ಜಲ್‌ ಪದ್‌ ಎಂಬುವನು ಕೊಚಿನ್‌ `ಶೆಸಿದೆಂಟನಿಗೆ 


ರ್ಜಿ ಹಾಕಿಕೊಂಡ ವಿಷಮಯ ಬರುತ್ತೆ d. ತನ್ನ ಮಕ್ಕಳಿಗೆ igi 

ಜೀವನಮಾರ್ಗಕ್ಕಾಗಿ ತಾನು AES ಕೇಳುತ್ತಿರುವುದಾಗಿ ಆತ ತನ್ನ ಅಜಿ 
ಯಲ್ಲಿ ತಿಳಿಸಿದ. ಅದೇ ಸು ಳದಲ್ಲಿ ಮತ್ತಿಬ್ಬ a ಕಾಫಿಗಾಗಿ em ಕೇಳಿ I. 
184702 ಜೆ. 20,85 ಕ್‌ (J. M. ae ಎಂಬು 9 “ನಾನೊಬ್ಬ 
ಇಂಗ್ಲಿಷ್‌ಮನ್‌. ಈ ಈಚೆಗೆ ನಾಶವಾದ "ರಿಸ್ಕ್‌' ಎಂಬ ಹಡಗಿನ 20 "ಸ್ಟೀ oe 
(steward) ಆಗಿದ್ದೆ. ಹಡಗಿನ ಇತರ ಸಿಬ್ಬಂ cO? Pep ನಂನೀಗ 
ಕೊಚ್ಚಿನಿನಲ್ಲಿ ಇದ್ದೇನೆ. ಸಮುದ್ರದ ಬಾಳಿನ ಕಷ್ಟ ನಷ್ಟಗಳನ್ನು ' ಅರಿತ ನಾನು 
ಈಗೆ ' ಆ ವೃತ್ತಿಯನ್ನು ಕೈಬಿಟ್ಟು ತಿರುವಾಂಕೂರು ಅಥವಾ ಕೊಚ್ಚಿನಿನಲ್ಲಿ 
ನೆಲಸಿ ಕಾಫಿ ತೋಟ ಮಾಡಬೇಕೆಂದಿದ್ದೇನೆ” ಎಂದು ರಿಸಿಡೆಂಟರಿಗೆ “ಬರೆದ 
ಅರ್ಜಿಯಲ್ಲಿ ಹೇಳಿಕೊಂಡ. ಈ ಅರ್ಜಿದಾರನ ಆರ್ಥಿಕ ಪರಿಶ್ಚತಿ ತಿಳಿದು 
ವರದಿಮಾಡಬೇಕೆಂದು ರೆಸಿಡೆಂಟರ ಆಜ್ಞೆಯಾಯಿತು. ಆದರೆ ಆಮೆ ಸೋಲೆ ಆ 
ಅರ್ಜಿಯ ಗತಿ ಏನಾಯಿತು ಎಂದು ತಿಳಿಯದು. 

ಜಾನ್‌ ಮೆಕೆನ್ಹಿ ₹ (John Meckenzie) ' 'ಎಂಬುವನೊಬ್ಬ ದೇ 
ತರಹ ಅರ್ಜಿ ಸಲ್ಲಿಸಿ ವೆಲ್ಲು ಪಲ್ಲಿಯ ಬಳಿ ಕಾಫಿ ತೋಟಕ್ಕೆ CSS ಪಡೆದ 
ದಾಖಲೆಯಿದೆ. ಆದರೆ "ಹಾಗೆ ಭೂಮಿ ಕೊಡುವಾಗ ಈ ದೇಶದ ನಿಯಮ 
ಗಳಂತೆ ಕಂದಾಯ ಕವಳಿಗೆಗಳನ್ನು ಕೊಡಬೇಕೆಂತಲೂ, ರಿಯಾಯ್ತಿ ಕೇಳ 
ಕೂಡದೆಂದೂ ಆರ್ಡರಾಯಿತು. | | 

1863ರಲ್ಲಿ ಎರ್ನಾಕುಲಂನಲ್ಲಿ ನಡೆದ ವಸ್ತುಪ್ರದರ್ಶನದಲ್ಲಿ ಪಿಯರ್ಸ್‌ | 
ಲೆಸ್ಲಿ ಕಂಪನಿಯವರು. ಪ್ರ ;ದರ್ಶಿಸಿದ್ದ ಮಾದರಿ ಕಾಫಿಗೆ 15 ರೂ. ಬಹುಮಾನ 
ಸಿಕ್ಕಿ ತ್ತಂತೆ. ! | 

` ಹೀಗೆ ವೈನಾಡಿನಲ್ಲಿ ಯಾರು ಹೆಚ್ಚು 2, ಭೂಮಿ ಪಡೆಯಬಲ್ಲರೋ 
ನೋಡೋಣವೆಂಬ ಪೈಪೋಟಿ ನಡೆಯಿತು. Zao, ಂಬತ್ತನೆಯ ಶತಮಾನದ 
ಅರವತ್ತನೆಯ ದಶಕದಲ್ಲಿ ನೆಲ್ಲಿಯಂಪತೀಸ್‌ (Nelliampathis) ಎಂಬಲ್ಲಿ 
ಒಂದು ತೋಟ ಆಯಿತು. ಇದರ ಹೆಸರು "ಚಂದ್ರಮಲ್ಲ' ಎಂದು, 1866ರಲ್ಲಿ 
"೩ರ್‌ಮೆಲ್ಲಿ' (Sheirmelly) ಎಂಬ ತೋಟ ಆರಂಭಿಸಿದರು. ಇದು ಈಗ 


CC-0. Jangamwadi Math Collection. Digitized by eGangotri 


ಅತ್‌ ಅಟಿ, (ಗೌ ಎಷ್ಟು LE ie 


ರಬ್ಬರ್‌ ತೋಟವಾಗಿ ಉಳಿದಿದೆ. 1880ರಲ್ಲಿ ಎ.ಡಬ್ಲ್ಯು. ಟರ್ನರ್‌ 
(A- W. Turner) ಎಂಬುವನು "ಕನ್ನನ್‌ದೇವನ್‌' ತೋಟ ಆರಂಭಿಸಿದ. 
ಇದು ಈಗ ರಬ್ಬರ್‌ ಮತ್ತು ಟೀ ಶೋಟವಾಗಿ ಉಳಿದಿದೆ. 

ಎಲ್ಲರಲ್ಲಿಯೂ ಕಾಫಿ ಬೆಳೆಯುವ ಹುಚ್ಚು ಹೆಚ್ಹಾಯಿತ್ತು ಅದರಲ್ಲಿ 
ಬಹಳ ಲಾಭ, ಅಂದರೆ ಶೇ. 60ರಿಂದ 70ರವರೆಗೆ ಬರುತ್ತೆ ಎಂಬ ಭಾವನೆ 
ಇತ್ತು. ಬೇಕಾದಷ್ಟು ಹಣ ಹಾಕಿದರು ; ಕಂಪನಿಗಳನ್ನು ಮಾಡಿದರು. ಆದರೆ 
ಬಂದ ಲಾಭ ಶೇ. 6 ಮಾತ್ರ | 

ಆಗ್ಗೆ 10,000 ಕಾಫಿ ಗಿಡಗಳನ್ನು ಹೊಸದಾಗಿ ನೆಟ್ಟು ಸಾಗುವಳಿ 
ಮಾಡಬೇಕಾದರೆ ಆಗುವ ಖರ್ಚಿನ ಅಂದಾಜು ಮತ್ತು ಅದರಿಂದ ಬರುವ 
ಲಾಭದ ಲೆಕ್ಕ ಸ್ವಾರಸ್ಯವಾಗಿರಬಹುದಲ್ಲವೇ ? ಈ ಅಂದಾಜು ಮಾಡಿದ್ದು 
1842ರಲ್ಲಿ, ನೋಡಿ ಈ ಅಂದಾಜನ್ನು : 


ರೂ. 
259 ಗುಂಟೆ (6 ಎಕರೆ) ಭೂಮಿಯನ್ನು ಕಾಡು ಕಡಿದು ಸರಿಮಾಡಲು . .500 
12,000 ಗಿಡಗಳ ಖರ್ಚು-ಶೇಕಡಾ 25 ಹೋಕು ಕಳೆದು --. 144 


ದಿನಕ್ಕೆ 2 ಆಣೆಯಂತೆ ಕೊಡಬೇಕಾದ ಕೂಲಿಗಳ ಸಂಬಳ ಐದು ವರ್ಷಗಳಿಗೆ... 11,406 
ಕನ್ನಕಷಿಳ್ಳೆ (kanskapillai) ಮತ್ತು ಮೇಸ್ತಿ ಇವರ ಖರ್ಚು 5 ವರ್ಷಕ್ಕೆ 840 
`ಹಾರೆ, ಪಿಕಾಸಿ ಇತ್ಯಾದಿ ಮುಟ್ಟುಗಳಿಗೆ ವರ್ಷಕ್ಕೆ 100 ರೂ.ನಂತೆ 5 ವರ್ಷಗಳಿಗೆ 500 


ವರ್ಷಕ್ಕೆ 13 ಇವ ಕಂದಾಯ ಯ್ದ JU 65 

ಐದು C 

| ವರ್ಷಗಳಿಗೆ ಬಡ್ಡಿ SEES = pase cece 2,078 
15,533 


m = ಗಿಡದಿಂದ ಒಂದು ಪೌಂಡ್‌ ಕಾಫಿ ಬೀಜ, 10,000 ಗಿಡಗಳಿಗೆ 
ಪೌಂಡು ಒಟ್ಟು ಉತ್ಪತ್ತಿ, ಒಂದು ಪೌಂಡು ಕಾಫಿ ಬೀಜಕ್ಕೆ 14 
ರೂಪಾಯಿನಂತೆ ಒಟ್ಟು ಕಾಫಿಯ ಬೆಲೆ 12,000 ರೂಪಾಯಿ. ತೋಟಿ 
ವನ್ನು ಆಬಾದಿನಲ್ಲಿ ಇಡಲ್ಲು, ಬಾಡಿಗೆ, ಹಣ್ಣು ಕುಯ್ಕವುದು ಮತ್ತಿತರ 
ಖರ್ಚುಗಳು ವರ್ಷಕ್ಕೆ 800 ರೂಪಾಯಿ. ಈ ಎಲ್ಲಾ ಖರ್ಚುಗಳನ್ನು 
ಕಳೆದು ಶೇ. 11 ಲಾಭ ಸಿಗುತ್ತದೆ ಎಂದು ಲೆಕಾ ಜಾರ ಹಾಕಲಾಯ್ತು 


CC-0. Jangamwadi Math Collection. Digitized by eGangotri 


ಇಂಡಿಯಾ ಹಾಗೂ ಮೈಸೂರಿನಲ್ಲಿ ಕಾಫಿ Of 


1863ರಲ್ಲಿ ವೈನಾಡಿನಲ್ಲಿದ್ದ ತೋಟಗಳ ಸಂಖ್ಯೆ ನಲವತ್ತು. ಆದರೆ 
ತೋಟಗಾರರಿಗೆ a ತೋಟ ಮಾಡಿದ ಅನುಭವವಿರಲಿಲ್ಲ. ಈ ಕಾರಣ 
ಕೈಗೆ ಮೂರು ಕಾಸೂ ಸಿಗಲಿಲ್ಲ. ಆದರೂ ಒಂದೊಂದು ಹೊಸ ತೋಟ 
ವೆಂದರೆ ಹೆ ಹೊಸ ನಾಗರಿಕತೆಯ ಕೇಂದ್ರವನ್ನು ಕಾಡಿನ ಮಧ್ಯೆ ತೆರೆದಂತಿತ್ತು. 
ಅಲ್ಲದೆ ಸರಕಾರಕ್ಕೆ ಹೊಸ ಆದಾಯ ; ಜನಗಳಿಗೆ ಜೀವನಕ್ಕೊಂದು ಮಾರ್ಗ. 

ಇದೇ ಕಾಲದಲ್ಲಿ ನೀಲಗಿರಿಯಲ್ಲಿಯೂ ತೋಟಗಳು ಕಾಣಿಸಿಕೊಂಡುವು. 
ಇದಕ್ಕೆ ಒಂಬತ್ತು ವರ್ಷಗಳಿಗೆ ಮೊದಲು ಷೆವರಾಯ್‌ ಬೆಟ್ಟಗಳಲ್ಲಿ ಕಾಫಿ 
ಬೆಳೆಸಲಾಯಿತು. 1840ರ ದಶಕದಲ್ಲಿ ಮೇಜರ್‌ ಜೇಮ್ಸ್‌ ಆಕ್ಟ್‌ರ್‌ 
SÐ (Major James Ouchterlony) ಎಂಬುವನು ನೀಲಗಿರಿ 
ಸಮಾಪದ ಗುಡಲೂರಿನಲ್ಲಿ ಕಾಫಿ ತೋಟ ಮಾಡಲಾರಂಭಿಸಿದಾಗ oe 
ಸಿದ ಕಷ್ಟಗಳನ್ನು ಸರಕಾರಕ್ಕೆ ಬರೆದ ಪತ್ರವೊಂದರಲ್ಲಿ ತಿಳಿಸಿದ್ದಾನೆ : 
ಗಿರಿ ಬೆಟ್ಟಗಳ ಗುಡಲೂರು ಹಾದಿಯಲ್ಲಿ ಮೊತ್ತಮೊದಲು ಕಾಫಿ unes 
ಆರಂಭಿಸಿದವರಲ್ಲಿ ನಾನೂ ಒಬ್ಬ. ಹೊಸದೊಂದು ಊರು ಕಟ್ಟಬೇಕಾದರೆ 
ಯಾವ ಕಷ್ಟಗಳು ಒದಗುತ್ತವೋ ಆ ಕಷ್ಟಗಳೆಲ್ಲಾ ನನಗೂ ಒದಗಿದುವು. 
ಸುತ್ತಮುತ್ತ ಎಲ್ಲಿಯೂ ಜನವಸತಿ ಇರಲಿಲ್ಲ. ಊಟದ ಸಾಮಗ್ರಿ ಹತ್ತಿರ 
ದಲ್ಲಿ ಎಲ್ಲಿಯೂ ಸಿಕ್ಕುತ್ತಿರಲಿಲ್ಲ. ರಸ್ತೆ ಇಲ್ಲ, ಪೋಲೀಸ್‌ ಇಲ್ಲ, ಕಾನೂನು 
ಕಟ್ಟಳೆಗಳಿಲ್ಲ. ಇದ್ದ ಕೋರ್ಟು ಕಚೇರಿಗಳು ಬಹಳ ದೂರದಲ್ಲಿದ್ದುವು. 
ಆಳುಕಾಳುಗಳನ್ನೂ ಊಟದ ಸಾಮಗ್ರಿಗಳನ್ನೂ ಬಹಳ ದೂರದ ಜಿಲ್ಲಿಯಿಂದ 
ತರಿಸಿಕೊಳ್ಳಬೇಕಾಗಿತ್ತು. ಮೊದಲು ಕಷ್ಟಪಟ್ಟು ಕೂಲಿಗಳನ್ನು ಕರೆದು 
ತಂದೆವು, ಬಂದವರು ಆ ನಿರ್ಜನ ಪ್ರದೇಶವನ್ನು ನೋಡಿ ಮತ್ತು ಅವರಲ್ಲಿ 
ಹುಟ್ಟಿದ ಯಾವುದೋ ಭೀತಿಯ ಕಾರಣದಿಂದ ಓಡಿಹೋಗುತ್ತಿದ್ದರು. 
ನನ್ನ od ಕಾಫಿತೋಟ ಮಾಡಲು ಆರಂಭಿಸಿದವರಲ್ಲಿಯೂ ಅನುಮಾನಗಳು 
ಹುಟ್ಟಿ ಅವರೂ ಆ ಕೆಲಸ ಬಿಟ್ಟುಬಿಟ್ಟರು. ಕೊನೆಗೆ ನನ್ನ ಪ್ರಯತ್ನ 
$ ಗೂಡಿತು. ಈಗ ಈ ಪ್ರದೇಶದಲ್ಲಿ ಆಗಿರುವ ಬದಲಾವಣೆ ಆ ಪ್ರಯತ್ನಕ್ಕೆ 
ಸಾಕ್ಷಿಯಾಗಿದೆ. 

ಎಡ್ವಿನ್‌ ಲೆಸ್ಟರ್‌ ಆರ್ನಾಲ್ಡ್‌ (Edwin Lester Arnold) ಎಂಬ 
ಇಂಗ್ಲಿಷ್‌ ಮನುಷ್ಯ 1865ರ ಸುಮಾರಿನಲ್ಲಿ ಇಂಗ್ಲೆಂಡಿನಿಂದ ನೀಲಗಿರಿ 


CC-0. Jangamwadi Math Collection. Digitized by eGangotri 


ನರಳಿ, ಕೇವಲ ಒಂದೂವರೆ ವರ್ಷದಲ್ಲಿ ಸ್ವದೇಶಕ್ಕೆ ಹಿಂದಿರುಗಿದ; ತನ್ನ 
5ನುಭೆವನೆನ್ನು ಕುರಿತು ಒಂದು ಪುಸ್ತಕವನ್ನೇ ಬರೆದಿದ್ದಾನೆ.* ಆರ್ನಾಲ್ಡ್‌ ಕಾಫಿ 


[1 d ಚಾ ಸಾ > 
DR Ge 


ತೋಟ ನಣಡಲು ತನ್ನೊಡನೆ ಹೊರಟ ಇನ್ನೂ ಹನ್ನೆರಡು ಜನರೊಡಗೂಡಿ 
ಇಂಗ್ಲೆಂಡಿನಿಂದ ಹಡಗಿನಲ್ಲಿ ಹೊರಟು, ಕೊಲಂಬೋವಿಗೆ ಬಂದು, ಅಲ್ಲಿಂದ 
ದೋಣಿಯಲ್ಲಿ ತಿರುವಾಂಕೂರು ಮತ್ತು ಕಲ್ಲಿಕೋಟೆಗಳ ಮುಖಾಂತರ 
ಬೆಯ್‌ಪ್ರಂಕ್ಕೆ ಬಂದು, ಅಲ್ಲಿ ರೈಲು ಹತ್ತಿ ಪಾಲಘಾಟ ಮುಟ್ಟಿದ. 
ಅಲ್ಲಿಂದ ನಡೆದು "ಪಠ್ಣಫೆರ್ರಿ' ಎಂಬಲ್ಲಿಗೆ ತೋಟ ಮಾಡಲು ಹೋದ. 
'ಪದ್ವಫೆರ್ರಿ' ಎಂದರೆ ತಮಿಳಿನಲ್ಲಿ "ಹೊಸ ಬಂಡೆ' ಎಂದು ಅರ್ಥವಂತೆ. ಈ 
ತೋಟದಲ್ಲಿ ಹೆಚ್ಚಾಗಿ ಕನ್ನಡ ಮಾತನಾಡುವ ಆಳುಗಳೇ ಇದ್ದರೆಂದು . 


e 
— q= > m 
ಹೇಳುತ್ತಾನೆ. ತಿಮ್ಮ ಮತ್ತು ಜವರ -- ಎಂಬಿಬ್ಬರು ಮೇಸ್ಟ್ರಿಗಳ ಹೆಸರನ್ನು 


e 


ಉಲ್ಲೇಖಿಸುತ್ತಾನೆ. . (ಇವರು ನಾಗಮಂಗಲದ ಸಾಹಸಿಗಳಾಗಿರಬಹುದೆ D) 
ಆಗ ಆಳುಗಳಿಗೆ ಕೂಲಿ ಐದು ur, d, Ji*ü ಆರು ಆಣೆಯಿಂದ 
ಎಂಟಾಣೆವರೆಗೆ ಇತ್ತಂತೆ. ಆದೆರೆ ಕನ್ನಡ ಕೂಲಿಯವರ ಬಗೆ ಅವನು 
ಒಳ್ಳೆಯ ಅಭಿಪ್ರಾಯ ಹೇಳಲಿಲ್ಲ ಈಗ ಬಹುಮಂದಿ ಕ್ಯಾನರೀಸ್‌ ಕೂಲಿ 
ಯವರೇ ಇದ್ದಾರೆ. ಇವರು ಅಸಹ್ಯದ ಹಾಗೂ ಕೊಳಕಿನ ಜನ, ಪುಕ್ನಲ 
ನರಪೇತಲರು' ಎಂಬ ಪ್ರಶಸ್ತಿಪತ್ರ ಕೊಟ್ಟು ಹೋಗಿದ್ದಾನೆ. ಹೀಗಿದ್ದ 
ಕಾರಣವೊ ಏನೊ ಕ್ಯಾನರೀಸ್‌ ಆಳುಗಳನ್ನು ದನ ಅಟ್ಟಾಡಿದಂತೆ ಆಟಾ ಡಿ 
ಸುತ್ತಿದ್ದೆ' ಎಂದು ಹೇಳುತ್ತಾನೆ. ಇನ್ನೊಂದು ಸ್ವಾರಸ್ಕವಾದ ವಿಷಯ 

ವನ್ನೂ ಆತ ಹೇಳುತ್ತಾನೆ. ಏನೆಂದರೆ ತಾನು 'ಸಿಲೋನಿನಲ್ಲಿಯೂ 
ಕ್ಯಾನರೀಸ್‌ ಜನರನ್ನು ಕಂಡೆ” ಎಂದು. ಷ್‌ 

ಗುಡಲೂರು ಮುತ್ತು ನೀಲಗಿರಿಯ ತೋಟಗಳಿಗೆ ಹೆಚ್ಚಾ ಸ 
ಕಡೆಯ ಕನ್ನಡ ಮಾತನಾಡುವ ಕೂಲಿ ಜನಗಳನ್ನೇ ಜ್‌ 
ಲಾಗುತ್ತಿತ್ತು. ಹೆನ್ರಿ ವಾಪ್‌ಷೇರ್‌ (Mr. Henry Wapshare) ಎಂಬು 
1 On the Indian Hills by Edwin Lester Arnold — 1893 
, (ಈ ಪುಸ್ತಕ ತಿರುವಾಂಕೂರು ಸಾರ್ವಜನಿಕ ಪುಸ್ತಕ ಭಂಡಾರ-ಲ್ಲಿದೆ), 


CC-0. Jangamwadi Math Collection. Digitized by eGangotri 


ಇಂಡಿಯಾ ಹಾಗೂ ಮೈಸೂರಿನಲ್ಲಿ ಕಾಫಿ 8೨ 


ವನೇ ಮೊಟ್ಟಮೊದಲಿಗೆ ಕನ್ನಡ ಕೂಲಿಯವರನ್ನು ಕರೆದುಕೊಂಡು 
ಹೋಗುವ ಸಾಹಸಮಾಡಿದನೆಂದು ಗೊತ್ತಾಗುತ್ತದೆ. ಆತ ಕೂಲಿಯವರ 
ಬಗ್ಗೆ ಕನಿಕರದಿಂದ ವರ್ತಿಸುತ್ತಿದ್ದನೆಂದೂ, ಅರ್ಧನಗ್ನಾವಸ್ಥೆಯಲ್ಲಿದ್ದ ಮತ್ತು 
ಬೇರೆಯವರನ್ನು ಕಂಡೊಡನೆ ಓಡಿಹೋಗುತ್ತಿದ್ದ ಬೆಟ್ಟ ಕುರುಬರು ಮತ್ತು 
ಜೇನುಕುರುಬರನ್ನು ಕನ್ನಡ ಕೂಲಿಗಳ ಸಹಾಯದಿಂದ ces ಕಡೆ ಸೇರಿಸಿ 
ತನ್ನ ಬಂಗಲೆಗೆ ಅಟ್ಟಿಕೊಂಡು ಹೋಗಿ, ಒಂದು ಕೋಣೆಯಲ್ಲಿ ಕೂಡಿ 
ಹಾಕಿ ಅವರನ್ನು ಪ ಪಳಗಿಸಿದನಂತೆ. ಆಮೇಲೆ ಆ ಕುರುಬರು ವಾಪ್‌ಷೇರನ 
ಒಳ್ಳೆಯತನಕ್ಕೆ ಒಲಿದು ಅವನ ಬಳಿ ನೆಲಸಿದರಂತೆ. ಇದು ನಡೆದದ್ದು 18600 - 
ದಶಕೆದಲ್ಲಿ. ಆತ ಕನ್ನಡ ಕೊಲಿಗಳನ್ನು ಮೈಸೂರು ಕಡೆಯಿಂದ ಕರೆದು 
ಕೊಂಡು ಹೋಗುತ್ತಿರುವಾಗ ಬಂಡಿಪ್ರೆರ ಮತ್ತು ತೆಪ್ಪಕಾಡುಗಳ ಮಧ್ಯೆ 
ಇದ್ದ ಭಾರಿ ಕಳ ಸಿರು ಅವರ ಮೇಲೆ ಎರಗುತ್ತಿದ್ದ ರೆಂದೂ, ಆಗ ಆಳುಗಳು 
ಹೆದರಿ ಹಿಂದಿರುಗಿ ಓಡಿಹೋಗುತ್ತಿ ದ್ವರೆಂದೂ ಅವರನ್ನು ಪುನಃ ಕೂಡಿಹಾಕಿ 
ಗುಡಲೂರಿಗೆ ಸಾಗಿಸುವ ಸಾಹಸದ ಕೆಲಸ ಮಾಡಬೇಕಾಗಿತ್ತೆಂದೂ, ಈ ಮಾತು 
ಗಳನ್ನು ಇತ್ತೀಚಿನವರೆಗೂ ಜನ ಆಡಿಕೊಳ್ಳುತ್ತಿದ್ದರೆಂದೂ ಗೊತ್ತಾಗುತ್ತದೆ. 
ಈ ಹೆನ್ರಿ ವಾಪ್‌ಷೇರನು ಕೂಲಿಗಳ ಬಗ್ಗೆ ತೋರಿಸುತ್ತಿದ್ದ ದಯಾ 
ದಾಕ್ಷಿಣ್ಯದ ನೆನಪಿಗಾಗಿ ಪೈಕಾರದಲ್ಲಿ ಕೊಲಿಗಳ ಸೌಕರ್ಯಕ್ಕಾಗಿ ಒಂದು * 
ಛತ್ರವನ್ನು ಅವನ ಕಾಫಿ ತೋಟದ A ್ಸೇಹಿತರು ಕಟ್ಟಿ ಸಿದ್ದಾ ರಂತೆ. 

ಈ ಮೇಲಿನ ಮಾತುಗಳು p ಪ ಪ್ರದೇಶಕ್ಕ ಷ್ಟೇ ಅಲ್ಲದೆ 
ಕಾಫಿ ಬೆಳೆಯಲು ಆರಂಭಿಸಿದ್ದ ಆಗಿನ ಎಲ್ಲಾ ಪ್ರದೇಶಗಳಿಗೂ ಅನ್ವಯಿ 
ಸುತ್ತವೆ. ಹೀಗೆ ಬಹಳ ಕಷ ದಿಂದ ಪರಂಗಿ ಪ್ಲಾಂಟರುಗಳು ಕಾಫಿ ಬೆಳೆಯ 
ಲಾರಂಭಿಸಿದರು. 

ಹದಿನೆಂಟನೆಯ ಶತಮಾನದಲ್ಲಿ ಅನೇಕ ಕಷ್ಟ ನಷ್ಟಗಳನ್ನು ಅನುಭವಿಸಿ 
, ಕಾಫಿ ತನ್ನ ಮುನ್ನಡೆಯನ್ನು ಸಾಧಿಸಿತು. ಸ್ಥಳದ ಜನಗಳಿಗೆ ಕಾಫಿ ಕುಡಿಯುವ 
ಚಟ ಅಷ್ಟಿರಲಿಲ್ಲ. ಈ ಚಟ ಈಗ "ಕಾಶಿ ಸುತ್ತಿ ಶಿದೆವಯ್ಯ, ಕಾಶೀ ಪೀತಾಂಬರವ 





1 Southern Indie—Compiled by Somerset Playne 
1914-1915) 


CC-0. Jangamwadi Math Collection. Digitized by eGangotri 





ey pt eh T e 8 


ಕೊಂಡೆವಯ್ಯ, ಕಾಫಿ ಕೊಡದಿಹ ಕಾಶಿ ಬಲು ಘಾಸಿ ಕಾಣಯ್ಯ' ಎಂದು 
ಹೇಳುವ ಮಟ್ಟಕ್ಕೆ ಹೋಗಿದೆ? ಈ ಸ್ಥಿತಿಯನ್ನು ಒಂದು ಶತಕದ ಹಿಂದಿನ 
ಸ್ಥಿತಿಗೆ ಹೋ ವಿಸಿದರೆ ರುಚಿ ಶುಚಿಗಳು ಎಷ್ಟು ತೀವ್ರವಾಗಿ ಬದಲಾವಣೆ 
ಹೊಂದುತ್ತವೆ ಎಂಬುದನ್ನು ನೋಡಬಹುದು. ರಾಬರ್ಟ್‌ ಎಚ್‌. ಎಲಿಯಟ್‌ 
ಎಂಬ ಪರಂಗಿ ಮನುಷ್ಯ ಸಕಲೇಶಪುರದ ಬಳಿ 1856ರಲ್ಲಿ ಕಾಫಿ ತೋಟ 
ಮಾಡಲು ಆರಂಭಿಸಿದಾಗ. ಸ್ಥಳದ ಜನರಲ್ಲಿ ಕಾಫಿಯ ಬಗ್ಗೆ ಇದ್ದ ಅಜ್ಞಾನ 
ಕುರಿತು ಏನು ಹೇಳುತ್ತಾನೆ ಕೇಳಿ : “ನಾನು ಹದಿನೈದು ವರ್ಷಗಳ ಹಿಂದೆ 
ಮಂಜರಾಬಾದಿಗೆ ಕಾಲಿಟ್ಟಾಗ ಕಾಫಿ ಬೆಳೆಯುತ್ತಿದ್ದ ರೈತರು ಆಗಾಗ್ಗೆ 
ಕೇಳುತ್ತಿದ್ದರು "ನೀವು ಕಾಫಿಯನ್ನು ಮಾಡುತ್ತೀರಿ, ಬೀಜವನ್ನೇ ತಿನ್ನು 
ತ್ರೀರೋ ಇಲ್ಲ ಬೇರಾವುದಕ್ಕಾದರೂ ಉಪಯೋಗಿಸುತ್ತೀರೋ ?' ಎಂದು. 
ಹೀಗೆ ಪದೇ ಪದೇ ಕೇಳುತ್ತಿದ್ದರೂ ಒಬ್ಬ ಮನುಷ್ಯನನ್ನು ಬಿಟ್ಟರೆ ಉಳಿದ 
ಕಾಫಿ ಬೆಳೆಯುವ ಸ್ಥಳದ ಜನರು ಕಾಫಿ ಕುಡಿಯುವುದನ್ನು ನಾನು 
ನೋಡಿಯೂ ಇಲ್ಲ, ಕೇಳಿಯೂ ಇಲ್ಲ. ಕಾಫಿ ಕುಡಿಯುತ್ತಿದ್ದ ಆ ಒಬ್ಬ 
ಮನುಷ್ಯನಿಗೂ ಕುಡಿಯಲು ಕಲಿಸಿದವನೂ ನಾನೇ. ನಾನು "ಹೇಳಿದಂತೆ 
seio ಸಲ ಕಾಫಿ ಕುಡಿದ ನಂತರ ತನಗೆ ರಕ್ತಭೇಧಿ ಆಯಿತೆಂದು ಆತ 
ಹೇಳಿದ. ಬಹುಶಃ ಹಣ್ಣು ಗಳನ್ನು ಕೊಯ್ದ ಕೊಡಲೇ ಹಸಿ ಬೀಜವನ್ನು 
ಉಪಯೋಗಿಸಿದ್ದರಿಂದ ಹಾಗಾಗಿರಬಹುದು. ಆಂತೂ ಸೆ ಸ್ಥಳದ ಜನರು ಬೆಳಿದ 
ಕಾಫಿಯನ್ನು ಮಾರುತ್ತಾ D, 0039€ ಹೊರತು, ಪಾನೀಯವಾಗಿ ಉಪಯೋಗಿ 
ಸುವ ಬಗ್ಗೆ ಏನೇನೂ ಗಮನ ಕೊಟ್ಟಿಲ್ಲ. ಮುಂದಾದರೂ ಗಮನ ಕೊಟ್ಟಾ 
ರೆಂದು ನಂಬಲಾರೆ [೫ 

ಎಲಿಯಟ್‌ ಮತ್ತೆ ಹುಟ್ಟಿ ಬಂದರೆ ಈಗ ಅಲ್ಲಿನ ಜನರು ಕಾಫಿ ಕುಡಿ 
ಯುವುದನ್ನು ಕಂಡು ಏನೆಂದಾನೋ ಕಾಣೆ! ಅನ್ನುವುದೇನು, ಸಕೆಲೇಶ 
ಪುರಕ್ಕೆ ಸಮೀಪದಲ್ಲಿಯೇ ಹುಟ್ಟಿ ಬೆಳೆದವರೊಬ್ಬ ರು ಕಾಫಿ ಕಲಿಯುಗದ 
ನಾಗರಿಕತೆಯ ಶಿಖರ ಎಂದು ಹೇಳಿಬಿಟ್ಟಿದ್ದಾರೆ. ತಗ ಆದರ ವ್ಯಾಪಿ ಎಷ್ಟರ 
ಮಟ್ಟಿಗೆ ಇದೆ ಎಂಬುದನ್ನು ಅವರ ಬಾಯಿಂದಲೇ ಕೇಳಿ: ಈ ಕಲಿ 


1 ಅಬೂವಿನಿಂದ ಬರಾಮಕ್ಕೆ- ಶಿವರಾಮ ಕಾರಂತ. 


CC-0. Jangamwadi Math Collection. Digitized by 6೮೩೧೦೦01 


ಇಂಡಿಯಾ ಹಾಗೂ ಮೈಸೂರಿನಲ್ಲಿ ಕಾಫಿ 91 


ಯುಗದಲ್ಲಿ ಬೇಕಾದುದು ಶುದ್ಧ ಸಾತ್ವಿಕವಲ್ಲ ; ಅದು ಅತಿ ಬಿಳುಪು ಶುದ್ಧ 
ತಾಮಸವೂ ಅಲ್ಲ ; ಅದು ಅತಿ ಕಪ್ಪು. ಬೇಕಾದುದು ಕೆಂಪು ರಾಜಸ ಗುಣ. 
ಕಲಿಯುಗದಲ್ಲಿ ಧರ್ಮಕ್ಕೆ ಮೂರು ಕಾಲು ಇಲ್ಲವೆಂಬಂತೆ, ಸಾತ್ವಿಕ ಗುಣಕ್ಕೆ 
ಸ್ಥಾನವೇ ಇಲ್ಲ; ಅದು ರಸ. ಆದರೆ ತಾಮಸಗುಣ ಬೇಕಾಗಿಲ್ಲ ; ಅದು 
ವಿರಸ. ಬೇಕಾದುದು ಸಮರಸ. ಅದೇ ರಾಜಕ. ಕಾಫಿ ಈ ರಾಜಸ ಗುಣದ 
ಗುರುತು. ಅದು ಕೃತಯುಗದ ಅಮೃತದಂತಹ ಸಾತ್ವಿಕ ವಸ್ತುವೂ ಅಲ್ಲ, 
ಕಲಿಯುಗದ ಕಳ್ಳು ಸರಾಯಿಯಂತಹ ತಾಮಸ ವಸ್ತುವೂ ಅಲ್ಲ. ಕಲಿಯುಗದ 
ನಾಗರಿಕತೆಯ ಶಿಖರ ಕಾಫಿ. ಸ್ವಭಾವದಿಂದ ಯಷಿಯಾದ ವಿಶ್ವಾಮತ್ರನಿಗೆ 
ಷ್ಠ ರಹಸ್ಯಭವಿಷ್ಯ ತಿಳಿಯಿತು. ಆತ ರಾಜಸ ಕಾಫಿಗೆ ಅನುಗುಣವಾದ 
ರಾಜಸ ಎಮ್ಮೆಗಳನ್ನು ಸೃಷ್ಟಿಮಾಡಿದ. ಎಮ್ಮೆಯ ಹಾಲು ಸೇರದ ಕಾಫಿ 
ಕಾಫಿಯೇ ಅಲ್ಲ. ಸ್ವರ್ಗಲೋಕದಲ್ಲಿ ಕಾಂಗ್ರೆಸ್‌ ಮಂತ್ರಿಮಂಡಲಗಳು ಬಂದು 
ಎಲ್ಲೆಲ್ಲೂ ಪಾನನಿರೋಧದ ಕಾನೂನು ಜಾರಿಯಾಯಿತಷ್ಟೆ,. ಅಮೃತ 
ವನ್ನೆಲ್ಲಾ ಉಗ್ರಾಣಗಳಲ್ಲಿ ಹಾಕಿ “ಸೀಲು' ಮಾಡಿಬಿಟ್ಟಾಗ ಅಮೃತಪಾನದಿಂದ 
ಮತ್ತರಾಗುವುದರಲ್ಲಿ ನಿರತರಾಗುತ್ತಿದ್ದ ಇಂದ್ರಾಡಿಗಳು ಸಹ ಗುಟ್ಟಿನಲ್ಲಿ 
ಎಮ್ಮೆಯ ಹಾಲನ್ನು ತರಿಸಿ ಕಾಫಿ ಮಾಡಿಕೊಂಡು ಕುಡಿದು ಸ್ವಲ್ಪ ತುಪ್ಪ 
ರಾದರಂತೆ |"! 

ಕಾಫಿ ಬೆಳೆದಂತೆ ಟೀಯನ್ನೂ ಇಂಡಿಯಾದಲ್ಲಿ ಬಹಳ ಹಿಂದಿನಿಂದಲೇ 
ಬೆಳೆಯೆಲಾರಂಭಿಸಿದರು. ಇದರಲ್ಲಿಯೂ ಪರಂಗಿಯವರೇ ಮೊದಲಿಗರು. 
1832ರಲ್ಲಿ ಡಾ. ಕ್ರಿಸ್ಟೀ (Dr. Cristie) ಎಂಬುವನನ್ನು ದಕ್ಷಿಣ ಇಂಡಿಯಾದ 
ಭೌಗೋಳಿಕ ಹಾಗೂ ಹವಾಮಾನ ಪರಿಶೀಲನೆಗಾಗಿ ಬ್ರಿಟಿಷ್‌ ಸರ್ಕಾರ 
ನೇಮಿಸಿತು. ಆತ ಸ್ವಲ್ಪ ಕಾಲದಲ್ಲಿಯೇ ನೀಲಗಿರಿಯಲ್ಲಿ ಭೂಮಿ ಬೇಕೆಂದು 
ಅರ್ಜಿ ಸಲ್ಲಿಸಿದ. ಆತನ ಉದ್ದೇಶ ನೀಲಗಿರಿಯಲ್ಲಿ ಟೀ, ಕಾಫಿ ಮತ್ತು 
vod) eU? ಬೆಳೆ ಮಾಡುವುದಲ್ಲದೆ, ಹಿಮಗಡ್ಡೆ ತಯಾರಿಸಿ ಅದರ 
ಸಂಪೂರ್ಣ ಸ್ವಾಮ್ಯವನ್ನು ಪಡೆಯುವುದೂ ಆಗಿತ್ತು. ಆದರೆ ಆತ ತನ್ನ 
1 ಹೇಮಾವತಿಯ ತೀರದಲ್ಲಿ ಮತ್ತು ಇತರ ಪ್ರಬಂಧಗಳು- ಗೊರೂರು 
ರಾಮಸ್ವಾಮಿ ಅಯ್ಯಂಗಾರ್‌. 


CC-0. Jangamwadi Math Collection. Digitized by eGangotri 


tou Bj wr bg —M ! 


ಉದ್ದೇಶವನ್ನು ಸಾಧಿಸುವುದು ಆಗಲಿಲ್ಲ, ಏಕೆಂದರೆ, ಆತ ಅದೇ ವರ್ಷದ 
ನವೆಂಬರಿನಲ್ಲಿ ಕಾಲವಾದ. ಆತನು ಬೆಳೆಸಿದ ಟೀ ಗಿಡಗಳಲ್ಲಿ ಮೂರನ್ನು 
ಉದಕಮಂಡಲದ ಕಮಾಂಡೆಂಟ್‌ ಆಗಿದ್ದ ಕರ್ನಲ್‌ ಕ್ರ್ಯೂ (Col. Crewe) 
ಎಂಬುವನಿಗೆ ಕೊಡಲಾಯಿತೆಂದೂ, ಆತ ಅದನ್ನು "ಕ್ರ್ಯೂ ಹಾಲ್‌' ಎಂಬಲ್ಲಿ 
ನೆಟ್ಟನೆಂದೂ, ಕ್ರಿಸ್ಟಿ ಬೆಳೆಡ ಉಳಿದ ಸಸಿಗಳನ್ನು ನೀಲಗಿರಿ ಬೆಟ್ಟದ ನಾನಾ 
ಕಡೆಗಳಿಗೆ ನೆಡಲು ದೂ ತಳಿದ ಸುಬರುತ್ತದೆ. 

ಆದರೆ 1785ರಿಂದಲೇ ಇಂಗ್ಲೆಂಡಿನ ಹೆಸರಾಂತ ಕ್ಕೂ ತೋಟದಲ್ಲಿದ್ದ 
(Kew Gardens) ತಜ್ಞ ರು ಇಂಡಿಯಾದಲ್ಲಿ ಟೀ ಬೆಳೆಯಬೇಕೆಂದು ಹೇಳು 
ತ್ತಿದ್ದ ರು. ಈ ಕಾರಣ "1834ರಲ್ಲಿ ಲಾರ್ಡ್‌ ವಿಲಿಯಂ ಬೆಂಟಿಂಕನು (Lord 
William Bentinck) ಟೀ ಬೆಳೆಗೆ ಆಗಲೇ ಹೆ ಸರಾಗಿದ್ದ ಚೀನಾಕ್ಕೆ ಜನರನ್ನು 


ದಾಗ 


ಕಳುಹಿಸಿ, ಅಲ್ಲಿಂದ ಟೀ ಬೀಜಗಳನ್ನು ತರಬೇಕೆ: in ಟೀ ಬೆಳೆಸುವ 


ತಜ್ಞರನ್ನು ಕರೆದುತರಬೇಕೆಂ ದೂ ಹೇಳಿದನು. ಚೀನಾಕ್ಕೆ ಹೋದವರು. 


ಅಲ್ಲಿಂದ ಬೀಜಗಳನ್ನು ತಂದರು. ಅವನ್ನು ದಕ್ಷಿಣ ಇಂಡಿಯಾದಲ್ಲಿ ಬೆಳೆಸು 
ವುದಕ್ಕಾಗಿ ಅಲ್ಲಲ್ಲಿ ಹಂಚಲಾಯಿತು. ಆದರೆ ಇಷ್ಟೆಲ್ಲಾ ಮಾಡಿದ್ದು ಅಸ್ಸಾಮಿನ 
ಕಾಡುಗಳಲ್ಲಿ ಟೀ ತಾನೇ ತಾನಾಗಿ ಬೆಳೆಯುತ್ತದೆ ಎಂಬ ತಿಳುವಳಿಕೆ ಇಲ್ಲದೆಯೆ, 
ಈ ಕಾರಣ ಟೀ ಇಂಡಿಯಾಕ್ಕೆ ಹೊಸತೆಂಬ ಭಾವನೆ ಹೋಯಿತು. ಅಂತೂ 
ನೀಲಗಿರಿಯಲ್ಲಿ 1855ರಿಂದ. ಸರಿಯಾದ ಟಿ: ತೋಟಗಳನ್ನು ಮಾಡುವ 
ಉದ್ಯಮ ಆರಂಭವಾಯಿತೆಂದು ಹೇಳಬಹುದು. 
ಇಂಡಿಯಾದ ಬೇರೆ ಕಡೆಗಳಲ್ಲಿಯೂ ಕಾಫಿ ಬೆಳೆಯುವ ಪ್ರಯತ್ನವನ್ನು 

ಇಂಗ್ಲಿಷರು ಮಾಡದಿರಲಿಲ್ಲ. 1864ರ ಸುಮಾರಿನಲ್ಲಿ "ಬೊಂಬಾಯಿ ಕೋಸ್ಟ್‌ 

ಪ್ಲಾಂಟೀರ್ಷ ಕಂಪನಿ' ಎಂಬ ಸಂಸ್ಥೆ ಕೊಂಕಣ ಘಟ್ಟಗಳ ಸಮುದ್ರದ ಕಡೆಯ 
ಇಳಿಜಾರುಗಳಲ್ಲಿ ಮತ್ತು ಗೋವೆಯ ಪೋರ್ಚುಗೀಸ್‌ ವಸಾಹತುಗಳಲ್ಲಿ 
ಭೂಮಿ ಪಡೆದದ್ದು ಗೊತ್ತಾಗುತ್ತದೆ. ಆದರೆ ಈ ಏರಡು Ds ಕ್ರದೇಶಗಳಲ್ಲಿ 
ಕಾಫಿ ಬೆಳೆಯುವುದನ್ನು ಕೈ ಬಿಡಬೇಕಾಗಿ. ಬಂತು. ವಿಪರೀತ ಮಳೆಯಿಂದ 
- ಕಾಫಿ ಬೆಳೆಯಲಿಲ್ಲ. ಕಂಪನಿ ಹಾಕಿದ ಹಣವೆಲ್ಲಾ Leur 2,99 ಘಟ್ಟಗಳಲ್ಲಿ ಹರಿ 
ಯುವ ನೂರಾರು ರುರಿಗಳಲ್ಲಿ ಕೊಚ್ಚಿ ಹೋಗಿ ಸಮುದ್ರದ ದ ಪಾಲಾಯಿತು. 
ಉಳಿದದ್ದು Eu ಇಂಗ್ಲಿಷ್‌ ಪ್ಲಾಂಟರುಗಳ ಗೋರಿಗಳು ಮಾತ್ರ! 


CC-0..Jangamwadi Math Collection. Digitized by eGangotri 


` 
4 


ಇಂಡಿಯಾ ಹಾಗೂ ಮೈಸೂರಿನಲ್ಲಿ ಕಾಫಿ" ಕ 93 


ಗೋವೆಯ ಗಡಿಯಲ್ಲಿ ಕ್ಯಾಸಲ್‌ ರಾಕ್‌ (Castle Rock) ನಿಂದ ಒಂದು 
ಮೈಲಿ ' ದೂರದಲ್ಲಿರುವ ಕಷೇವ್ಲಿ (೫856611) ಎಂಬಲ್ಲಿ ಈಗಲೂ ನೂರು 
ವರ್ಷಗಳ ಹಿಂದೆ ನೆಟ್ಟ ಕಾಫಿ ಗಿಡಗಳ ಕಾಡು ಇದೆಯಂತೆ. ಅಲ್ಲಿರುವ ಜನ 
ಆ ಗಿಡಗಳು ಬಿಟ್ಟ ಹಣ್ಣುಗಳನ್ನು ಈಗಲೂ ಕೊಯ್ದು ಉಪಯೋಗಿಸು 
'ತ್ರಿದ್ದಾ ರಂತೆ. 

ಮೇಲೆ ಹೇಳಿದ ಸ್ಥಳಗಳಿಗೆ ಕಾಫಿ ಸಸಿಗಳನ್ನು ಎಲ್ಲಿಂದ ತಂದರು ಎಂದು 
ತಿಳಿಯದು. ಬೊಂಬಾಯಿಯ ಪುರಾತನ ಗ್ರಂಥಾಲಯಗಳಲ್ಲಿ (Archives 
‘of Bombay) ಅರೇಬಿಯಾದಿಂದ ಗಿಡಗಳನ್ನು ತರಲು ಮಾಡಿದ ಹಲವಾರು 
'ಪ್ರಯತ್ನಗಳ ವರ್ಣನೆ ಇದೆ. ಉದಾಹರಣೆಗೆ 1779ರಲ್ಲಿ ಥಾಮಸ್‌ 
'ಮಥ್ಯೂಸನ್‌ (Thomas Mathewson) ಎಂಬುವನು ಡ್ಯೂಕ್‌ ಆಫ್‌ 
`ಕಂಬರ್‌ಲ್ಕಾಂಡ್‌ (Duke of Cumberland) ಎಂಬ ಹಡಗಿನಲ್ಲಿ 
ಮೋಖಾದ ಕಾಫಿ ಗಿಡಗಳನ್ನೂ ಬೀಜಗಳನ್ನೂ ಕದ್ದುಸಾಗಿಸುವ ಪ್ರಯತ್ನ 
ಮಾಡಿದ. ಆದರೆ ಬೊಂಬಾಯಿ ತಲುಪುವುದರೊಳಗೆ ಆ ಕಾಫಿ ಸಸಿಗಳು 
ಸತ್ತುಹೋದುವು ; ಬೀಜಗಳು ಮಾತ್ರ ಉಳಿದುವು. ಈಗ ಹೊದೀದಾ 
(11061068) ಎಂದು ಕರೆಯಲ್ಪಡುವ ಬಿಯೆತ್‌ ಎಲ್‌ ಫಖ್ವಾ (Biet el 
.Faqwa) ಎಂಬ ಊರೇ ಮುಖ್ಯವಾಗಿ ಬೊಂಬಾಯಿಗೆ ಬೇಕಾದ ಕಾಫಿಯ 
ಆವಶ್ಯಕತೆಯನ್ನು ಪೂರೈಸುತ್ತಿತ್ತೆಂದು ಇನ್ನೊಂದು ದಾಖಲೆಯಿಂದ ತಿಳಿದು 
ಬರುತ್ತದೆ. 

1865ರಲ್ಲಿ ಬೋರರ್‌ ರೋಗದ ಹಾವಳಿ ಕಾಣಿಸಿಕೊಂಡಿತಷ್ಟೆ. ಸರ್ಜನ್‌ 
ಜಾರ್ಜ್‌ ಬಿಡೀ (Surgeon George Bidie) ಎಂಬುವನ ವರದಿಯ 
ಪ್ರಕುರ ನಗರ್‌ ದಿವಿಜನ್ನಿನ ಕಡೂರು ಜಿಲ್ಲೆ (ಈಗ ಚಿಕ್ಕಮಗಳೂರು ಜಿಲ್ಲೆ) 
ಚಿತ್ರದುರ್ಗ ಮತ್ತು ಶಿವಮೊಗ್ಗ ಜಿಲ್ಲೆಗಳಲ್ಲಿ ಅಲ್ಲಿಗೆ ಮೂವತ್ತು ವರ್ಷ 
ಗಳುದಲೂ ಬೋರರ್‌ ರೋಗ ಇದ್ದುದೂ, ಅನಂತರ ಹತ್ತು ವರ್ಷಗಳಿಂದ 
ಅದು ಹೆಚ್ಚಾದುದೂ, ಮಂಜರಾಬಾದ್‌, ಕೊಡಗು ಮತ್ತು ವೈನಾಡಿನಲ್ಲಿ 
ಈ ರೋಗ ಹತ್ತಾರು ವರ್ಷಗಳಿಂದ ತಲೆದೋರಿದುದೂ, ನೆರಳಿನಲ್ಲಿರುವ ಈ 
'ಗಿಡಗಳಿಗೆ ಬೋರರ್‌ ಬರುವುದು ಬಹಳ ಕಡಮೆ ಎಂಬುದೂ ತಿಳಿದು 


"ಬರುತ್ತದೆ. ಅಂದರೆ ಈಗ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಾಫಿ ಬೆಳೆಯ 
೦೦-0೦. Jangamwadi Math Collection. Digitized by eGangotri 





94 ಬೆಟ್ಟದಿಂದ ಬಟ್ಟಲಿಗೆ 


ದಿದ್ದರೂ ಮೊದಲಿಗೆ ಅಲ್ಲಿ ಅಂದರೆ ಆಗುಂಬೆ ಮತ್ತು ಕವಲೆದುರ್ಗದ 
ಪ್ರದೇಶದಲ್ಲಿ ಕಾಫಿ ಬೆಳೆಯುತ್ತಿದ್ದರೆಂಬುದು ಗೊತ್ತಾಗುತ್ತದೆ.  1857- 
58ರಲ್ಲಿ 30 ಖಂಡುಗ ಮತ್ತು 1867-68ರಲ್ಲಿ 336 ಖಂಡುಗ ಕಾಫಿ 
ಉತ್ಪನ್ನವಾಗಿತ್ತೆಂಬುದಕ್ಕೆ ದಾಖಲೆಗಳಿವೆ. ಈಗ ಶಿವಮೊಗ್ಗ ಜಿಲ್ಲೆ ಕಾಫಿ 
ಬೆಳೆಯುವುದಕ್ಕೆ ಯೋಗ್ಯವಾದ ಪ್ರದೇಶವಲ್ಲದಿದ್ದರೂ ಆಗ ಪ್ರಯತ್ನ ನಡೆ 
ಯಿತು. ವಿಸ್ತೀರ್ಣ ಎಷ್ಟು ಎಂದು ತಿಳಿಯುವುದಿಲ್ಲ. ಅದರೆ ಅಲ್ಲಿಂದ 
ಚಿಕ್ಕಮಗಳೂರಿಗೆ 14,862 ರೂಪಾಯಿಗಳಷ್ಟು ಬೆಲೆಯ 21 ಟನ್‌ 
ಕಾಫಿ ರಫ್ತಾಗುತ್ತಿತ್ತೆಂದು ತಿಳಿದುಬರುತ್ತದೆ, 

ಮಲೆನಾಡು ಪ್ರದೇಶಗಳಲ್ಲಿ ಅಲ್ಲದೆ, ಬಟ್ಟಬಯಲು ಸೀಮೆಗಳಾದ 
ತುಮಕೂರು ಮತ್ತು ಬೆಂಗಳೂರು ಜಿಲ್ಲೆಗಳಲ್ಲಿಯೂ ಕಳೆದ ಶತಮಾನದ 
ಎಂಟು ಮತ್ತು ಒಂಬತ್ತನೆಯ ದಶಕಗಳಲ್ಲಿ ಮತ್ತು ಈ ಶತಮಾನದ ಆದಿ 
ಯಲ್ಲಿ ನೀರು ಹಾಯಿಸಿ ಕಾಫಿ ಬೆಳೆಯುವ ಪ್ರಯತ್ನ ನಡೆಸಲಾಯಿತು. 
ಆದರೆ ಆ ಪ್ರಯತ್ನ ನಿಪ್ಪಲವಾಯಿತು. 

ಕೆಲವು ದಶಕಗಳ ಕಾಲ ಉಚ್ಛಾ$ಯ ಸ್ಥಿತಿಯಲ್ಲಿದ್ದ ಕಾಫಿ ಬಹು 
ಕಷ್ಟಕಾಲಕ್ಕೆ ಕಾಲಿಟ್ಟಿತು. ಆಗ ಜನರಲ್ಲಿ ಒಂದು ನಂಬಿಕೆಯಿತ್ತು ; 
ಅರುವತ್ತು ವರ್ಷಗಳಿಗೊಂದು ಸಲ ಬಿದಿರಿಗೆ ಕಟ್ಟೆ ಬಂದಾಗ ಏನಾದ 
ರೊಂದು ಕಷ್ಟ ಸಂಭವಿಸುತ್ತದೆ ಎಂದು. 1875ರಲ್ಲಿ ಬಿದಿರಿಗೆ ಕಟ್ಟೆ 
ಬಂದಿತು. ಆಗ ಕೊಳೆರೋಗ, ಎಲೆರೋಗ, ತಿಗಣೆರೋಗ, ಕಾಂಡ ಕೊರೆ 
ಯುವ ರೋಗ ಮುಂತಾದುವು ಕಾಣಿಸಿಕೊಂಡವು. ಎಲೆರೋಗ (leaf 
desease) ಮೊದಲು ಕಾಣಿಸಿಕೊಂಡದ್ದು ಸಿಲೋನಿನಲ್ಲಿ, ಆಗ, ಅಂದರೆ 
1869ರಲ್ಲಿ ಆ ರೋಗ ಎಲ್ಲಾ ಕಡೆಗಳಿಗೂ ಹಬ್ಬ ಕಾಫಿಯನ್ನು ನಿರ್ನಾಮ 
ಮಾಡಿತು. ಜಿ.ಎಚ್‌. DY d (GH. Wilkes) ಹೇಳುವಂತೆ 
ವೈನಾಡಿನ 10,000 ಎಕರೆಗಳಲ್ಲಿದ್ದ ಕಾಫಿ ಗಿಡಗಳಲ್ಲಿ ಒಂದು ಗಿಡವೂ ಉಳಿ 
ಯಲಿಲ್ಲ. ಎತ್ತ ನೋಡಿದರೂ ಹುಲ್ಲು, ಲಾಂಟಾನ ಬೆಳೆದಿತ್ತು. ಹಾಳು 
ಬಿದ್ದ ಬಂಗಲೆಗಳೂ ಪಲ್ಪಿಂಗ್‌ ಮನೆಗಳೂ ಕಣ್ಣಿಗೆ ಬೀಳುತ್ತಿದ್ದುವು. ದಕ್ಷಿಣ 
ಕೊಡಗಿಗೂ ಮತ್ತು ಮೈಸೂರಿಗೂ ಇದೇ ಗತಿಯಾಯಿತು. `ಮೇಲೆ 
ಹೇಳಿದ ರೋಗರುಜಿನಗಳ ಕಾರಣಗಳಿಂದ-ಕಾಫಿ ಉತ್ಪನ್ನ ಕಡಮೆಯಾಯಿತು, 


CC-0. Jangamwadi Math Collection. Digitized by eGangotri 


ಇಂಡಿಯಾ ಹಾಗೂ ಮೈಸೂರಿನಲ್ಲಿ ಕಾಫಿ | 95 


ಬೆಳೆಯುವ ಖರ್ಜು ಹೆಚ್ಚಾಯಿತು. ಪ್ರಪಂಚದೊಡನೆ ಪೈವೋಟಿ ನಡೆ 
ಸುವುದು ಕಷ್ಟವಾಯಿತು. ಈ ಶತಮಾನದ ಮೂರನೆ ದಶಕದಲ್ಲಿ ಹಣದ 
ಇಳಿಮುಖ (slump) ಕಾಣಿಸಿಕೊ:ಡಿತು. ಎರಡನೆಯ KEINI, 
ಕಾಫಿಗೆ ಇದ್ದ ಪರದೇಶದ ಮಾರುಕಟ್ಟೆಯನ್ನು ಕಡಿದುಹಾಕಿತು. ಹೀಗಾಗಿ 
1941ರಲ್ಲಿ ಕಾಫಿ ವಿಸ್ತೀರ್ಣ 3,00,00 ಎಕರೆಗಳಿಂದ 1,81,000 ಎಕರೆಗಳಿಗೆ 
ಇಳಿಯಿತು. 

ಹದಿನೆಂಟನೆಯ ಶತಮಾನದ ಕಷ್ಟಗಳನ್ನು ಸಹಿಸಿ ಹತ್ತೊಂಬತ್ತನೆಯ 
ಶತಮಾನಕ್ಕೆ ಕಾಲಿಟ್ಟ ಕಾಫಿ ಸಂಪೂರ್ಣ ಅಳಿಯದೆ ಉಳಿಯುವಂತೆ 
ಮಾಡುವ ಕೆಲಸ ಮೊದಲಿನಿಂದಲೂ ನಡೆಯಿತು. ಹೊಸ ತಳಿಗಳನ್ನು ಕಂಡು 
`ಹಿಡಿಯುವ ಕೆಲಸ ಸಾಗಿತು. 1911ರಲ್ಲಿ ಕೆಂಟ್‌ ಎಂಬುವನು ಅರೇಬಿಕಾ 
ಕಾಫಿಯ ಹೊಸ ತಳಿಯನ್ನು ಚಿಕ್ಕಮಗಳೂರು ಜಿಲ್ಲೆಯ ಆಲ್ದೂರು ಬಳಿ 
ಯಿದ್ದ ತನ್ನ ದೊಡ್ಡನಗುಡ್ಡ ತೋಟದಲ್ಲಿ ಕಂಡುಹಿಡಿದ. ಇದಕ್ಕೆ "ಕೆಂಟ್‌ 
ಕಾಫಿ” ಎಂದೇ ಹೆಸರಾಯಿತು. ಕಳೆದ ಶತಮಾನದ ಅರುವತ್ತನೆಯ ಶತಕ 
ದಲ್ಲಿ ಕೊಡಗಿನ ಪೊಲ್ಲಿಬೆಟ್ಟ ತೋಟದ ಹೆಸರಾಂತ ಮತೇಸನ್‌ ಕಂಪನಿಯ 
(Mathesan and 0೦.೨) ಪರವಾಗಿ ವಿಲಿಯಂ ಪ್ರಿಂಗಲ್‌ (William 
Pringle) ಎಂಬುವನು ಮಾಡಿದ ಕೆಲಸವನ್ನು ಮರೆಯುವಂತಿಲ್ಲ. ಈಚೆಗೆ 
ಮೈಸೂರು ಸರಕಾರದ ವ್ಯವಸಾಯ ಇಲಾಖೆಯ ಡೈರೆಕ್ಟರರಾಗಿದ್ದ ಡಾ. 
ಲೆಸ್ಲಿ ಕೋಲ್ಮನರೂ (Dr. Leslie Colman) ಕಾಫಿಯ ಅಭಿವೃದ್ಧಿಯ 
ಬಗ್ಗೆ ವಹಿಸಿದ್ದ ಆಸಕ್ತಿ ತುಂಬಾ ಮೆಚ್ಚತಕ್ಕದ್ದು. ಒಳ್ಳೊಳ್ಳೆಯ ತಳಿ 
. ಗಳನ್ನು ಆರಿಸುವುದಕ್ಕೂ ಬೆಳೆಸುವುದಕ್ಕೂ ಅವರು ತು:ಬಾ ಪ್ರೋತ್ಸಾಹ 
ನೀಡಿದರು. 1893ರಲ್ಲಿ ಅಸ್ಥಿತ್ವಕ್ಕೆ ಬಂದ ಕಾಫಿ ತೋಟಗಾರರ ಹಲವಾರು" 
ಸಂಘಗಳ ಸಂಸ್ಥೆಯಾದ "ಉಪಾಸಿ' (UPASI-United Planters’ Asso- 
ciation of Southern India) ಸಂಶೋಧನೆಯ ಆವಶ್ಯಕತೆಯನ್ನು ಒತ್ತಿ 
.ಹೇಳುತ್ತಾ ಬಂದಿತು. ಸರಕಾರವು ಅಂತಹ ಕೇಂದ್ರವನ್ನು ಬಾಳೆಹೊನ್ನೂರಿ 
ನಲ್ಲಿ ತೆರೆಯಿತು. ಈ ಕೇಂದ್ರವನ್ನು ಮೈಸೂರಿನ ಅಂದಿನ ಮಹಾರಾಜ 
ರಾಗಿದ್ದ ನಾಲ್ವಡಿ ಕೃಷ್ಣರಾಜ ಒಡೆಯರ್‌ ಅವರು 1935ರಲ್ಲಿ ತೆರೆದರು. 


ಇದಕ್ಕೆ ಬೇಕಾದ ಭೂಮಿಯನ್ನು ಹಿರಿಯ ಕಾಫಿ ಪ್ಲಾಂಟರೂ ಉದಾರ 
CC-0. Jangamwadi Math Collection. Digitized by eGangotri 


96 | ಬೆಟ್ಟದಿಂದ ಬಟ್ಟಲಿಗೆ 


ದಾನಿಗಳೂ ಎಂದು ಹೆಸರಾದ ಮೇಜರ್‌ ಸಿ. ಎಸ್‌. ಕ್ರಾಫರ್ಡ್‌ (Maior 
C. S. Crawford) ಎಂಬುವರು. ದಾನಮಾಡಿದರು. ಅವರು ದಾನ 
ಮಾಡಿದ ಭೂಮಿ ಹದಿನೆಂಟು ಎಕರೆ ಕಾಡು. ಇಷ್ಟು ವಿಸ್ತೀರ್ಣ ಸಾಲ 
ದೆಂದು ಸರಕಾರ ಅಕ್ಕಪಕ್ಕದ ಸರಕಾರಿ ಕಾಡನ್ನು ಸಂಶೋಧನಾಲಯಕ್ಕೆ 
ವಹಿಸಿಕೊಟ್ಟಿತು. ಆಲ್ಲದೆ ಕ್ರಾಫರ್ಡ್‌ ಅವರಿಂದ ಕೆಲವು ಭೂಮಿಯನ್ನು 
ಖರೀದಿಗೆ ಪಡೆದುಕೊಂಡಿತು. ಹೀಗಾಗಿ ಅದರ ಒಟ್ಟು ವಿಸ್ತೀರ್ಣ aan 
290 ಎಕರೆಗಳಷ್ಟಿದೆ. 


ಭಾರತ ಸರಕಾರ 1937ರಲ್ಲಿ "ಕಾಫಿ ಸೆಸ್‌ ಕಮಿಟ್‌ಯನ್ನು (Coffee . 


Cess Committee) ನೇಮಿಸಿ, ಕಾಫಿ ಮಾರುಕಟ್ಟೆಯನ್ನು ಹೇಗೆ ಅಭಿ 
ವೃದ್ಧಿ ಪಡಿಸಬಹುದೆಂದು ತಿಳಿಸಿತು. 1540ರ ಹೊತ್ತಿಗೆ ಇಂಡಿಯಾ 
ne ಪರದೇಶಗಳ ಮಾರುಕಟ್ಟೆಯ ಮೇಲೆ ಹತೋಟಿ ಹಾಕುವುದು ಅವ 
cvi ಎಂದು ಸರಕಾರಕ್ಕೆ ಅರಿವಾಯಿತು. ಸರಕಾರ “ಕಾಫಿ ಮಾರ್ಕೆಟ್‌ 
ಎಕ್ಸ್‌ ಪ್ಯಾನ್ಸನ್‌ ಬೋರ್ಡ'ನ್ನು (Coffee Market Expansion 
Board) "ರಚಿಸಿತು. ಇದೇ ಆಮೇಲೆ "ಕಾಫಿ ಬೋಡ್‌? (Coffee Board) 
ಆಯಿತು. ಅಲ್ಲಿಂದ ಕಾಫಿ ಚೇತರಿಸಿಕೊಂಡಿತು. 

ಬಾಳೆಹೊನ್ನೂರು ಸಂಶೋಧನಾ ಕೇಂದ್ರವನ್ನು 1946ರಲ್ಲಿ 
ಮೈಸೂರು ಸರಕಾರ ಸಂಶೋಧನೆಗಾಗಿ . ಕಾಫಿ ಬೋರ್ಡಿಗೆ ವಹಿಸಿತು. 
1947ರಲ್ಲಿ ಅದರ ಮೇಲಿನ ಆಡಳಿತವನ್ನೂ ಬೋರ್ಡಿಗೆ ವಹಿಸಿಕೊಟ್ಟಿ ತು. 
ಈ ಸಂಶೋಧನಾಲಯ ಕಾಫಿ ಕೃಷಿಯ ಬಗ್ಗೆ ಬೆಳೆಗಾರರಿಗೆ ಸಲಹೆ ನೀಡು 
ವುದಲ್ಲದೆ ಹೊಸ ತಳಿಗಳನ್ನು ಕಂಡುಹಿಡಿಯುವಲ್ಲಿ ಉಪಯುಕ್ತವಾದ ಕೆಲಸ 
ಮಾಡಿದೆ. ರೋಗವನ್ನು ತಡೆದುಕೊಳ್ಳಬಲ್ಲ ಹೊಸ ತಳಿಗಳನ್ನು ಕಂಡು 
ಹಿಡಿದಿದೆ. ಅರೇಬಿಕಾ ಮತ್ತು ಕೆಂಟ್‌ ತಳಿಗಳನ್ನು ಕಸಿಮಾಡಿ 1928ರಲ್ಲಿ 
S. 288 ತಳಿಯನ್ನೂ 1946ರಲ್ಲಿ s. 288ಗಿಂತ ಉತ್ತಮವಾದ S. 795 
ತಳಿಯನ್ನೂ ಕಂಡುಹಿಡಿಯಿತು. ರೊಜಸ್ಟಾದಲ್ಲಿ ಆಯ್ಕೆಮಾಡಿ `ಅದರಲ್ಲಿ 
ಉತ್ತಮಪಡಿಸಿದ ತಳಿಯೆಂದರೆ S. 274. ಹೊಸ ತಳಿಗಳು ಆರಂಭದಲ್ಲಿ 
ಒಳ್ಳೆಯವಾಗಿ ಕಾಣುತ್ತವೆ. ಆದರೆ ಕಾಲ ಕಳೆದ ನಂತರ ಆ ತಳಿಗಳು 
cial tontos ರುತ್ತವೆ ಎಂದು ಹೇಳುವುದು ಕಷ್ಟ. ಹೊಸ .ಹೊಸ 


ngamwadi Math Collection. Digitized by eGangotri 





ಮಾ EO i es TS «eg oo om, 


ಇಂಡಿಯಾ ಹಾಗೂ ಮೈಸೂರಿನಲ್ಲಿ ಕಾ 97 


Ey 


ತಳಿಗಳ ಬಗ್ಗೆ ಇನ್ನೂ ಸಂಶೋಧನೆ ಸಾಗುತ್ತಿದೆ. 
ಎರಡನೆಯ ಮಹಾಯುದ್ಧ ಮುಗಿದನಂತರ ಹಾಗೂ ಸಾ ಪ ಶಂತ್ರ್ಯಾ 
ನಂತರ ಕಾಫಿ ತುಂಬಾ ಅಭಿವೃದ್ಧಿ ಹೊಂದಿದೆ. 1941ರಲ್ಲಿ ಇಡೀ ಇಂಡಿ 
ಯಾದ ಕಾಫಿ ವಿಸ್ತೀರ್ಣ 1,81,000 ಎಕರೆಗಳು ಇದ್ದುದು, 1959-60ರಲ್ಲಿ 
2,94,929 ಎಕರೆಗಳಗೆ ಏರಿತು. 46597 ತೋಟಗಳು (estates) 
ಅಸ್ಥಿತ್ವಕ್ಕೆ ಬಂದುವು. ಇದೇ ಕಾಲದಲ್ಲಿ ಉತ್ಪನ್ನ 49,740 ಟನ್‌ 
ಗಳಿಗೇರಿತು. 
ಕಾಫಿ ಬೆಳೆಯುವ ಪ್ರದೇಶ ದಕ್ಷಿಣ ಇಂಡಿಯಾದ 3 ಯತ್ಯ ಭಾಗ 
ಮಾತ್ರ; ಇಂಡಿಯಾದ ಎಲ್ಲಾ ಕಡೆಯೂ ಬೆಳೆಯುವುದಿಲ್ಲ. ಇಂಡಿಯಾದ 
ಸೂರು ಶೇ. 65, ಮದರಾಸ್‌ ಶೇ. 23 ಮತ್ತು ಕೇರಳ 
2 ಬೆಳೆಯುತ್ತವೆ. ಈಗ ಕಾಫಿ ತೋಟಗಳನ್ನು ದಕ್ಷಿಣ ಇಂಡಿಯಾ 
ದಿಂದ ಪೂರ್ವ ಮತ್ತು ಉತ್ತರ ಭಾಗಗಳಲ್ಲಿ, ಅಂದರೆ ಆಂಧ 25 ಮಧ್ಯ 
ಪ್ರದೇಶ, ಒರಿಸ್ಸಾ ಅಸ್ಸಾಂಗಳಲ್ಲಿ ಬೆಳೆಸುವ ಪ್ರಯತ್ನ ನಡೆಯುತ್ತಿದೆ 
ಆದರೆ ಅದು ಗಮನಾರ್ಹವಾಗಿಲ್ಲ. 


e 


^ 
CC-0. Jangamwadi Math Collection. Digitized by eGangotri 


7. ಕಾಫಿ ಕಂದಾಯ--ಅದರ ಉಪಕಥೆ 

1837ಕ್ಕೆ ಮುಂಚೆ ಕಾಫಿಯಿಂದ ಆಗಿನ ಮೈಸೂರು ದರ್ಬಾರಿಗೆ 
(ಸರ್ಕಾರಕ್ಕೆ) ಬರುತ್ತಿದ್ದ ಆದಾಯ ವರ್ಷಕ್ಕೆ ಕೇವಲ 4,720 ರೂಪಾಯಿ. 
ಇದು ಯಾವ ರೀತಿ ಬರುತ್ತಿತ್ತೆಂಬುದು ಮತ್ತು ಇದು ಹೇಗೆ ಕಂದಾಯವಾಗಿ 
ಮಾರ್ಪಟ್ಟಿತು ಎಂಬುದು ಸ್ವಾರಸ್ಯವಾದ ವಿಷಯ. ಯಾವ ಬೆಳೆಯೇ ಆಗಲಿ 
ಬೆಳೆದುದರಲ್ಲಿ ಅರ್ಧ ಭಾಗವನ್ನು "ವಾರ'ವಾಗಿ ಪಡೆಯುವುದು ಮೊದಲಿ 
ನಿಂದಲೂ ನಡೆದುಬಂದ ಪದ್ಧತಿ. ಇದರಂತೆ ಕಾಫಿ 'ಬೆಳೆಗಾರರೂ ವಾರ 
ಕೊಡುತ್ತಿದ್ದರು. 1823ರಲ್ಲಿ ಮೈಸೂರು ಮಹಾರಾಜರು ದರ್ಬಾರಿಗೆ ಬರ 
ಬೇಕಾದ ವಾರವನ್ನು ಮದ್ರಾಸಿನ "ಪ್ಯಾರಿ-ಡೇರ್‌' ಕಂಪನಿಗೆ ವರ್ಷಕ್ಕೆ 4,720 
ರೂಪಾಯಿಗಳಂತೆ ಹತ್ತು ವರ್ಷಗಳ ಗುತ್ತಿಗೆಗೆ ಕೊಟ್ಟ ರು. ಹತ್ತು ವರ್ಷ 
ಗಳಾದ ನಂತರ ಗುತ್ತಿಗೆಯನ್ನು ಮತ್ತೆ ಐದು ವರ್ಷಗಳಿಗೆ ಮುಂದುವರಿಸಿ 


ಹ 


GO». ಆಗ ವಾರ್ಷಿಕ ಗುತ್ತಿಗೆಹಣ 7,472 ರೂಪಾಯಿಗಳಿಗೆ ಏರಿತು. 
ಈ ಮಧ್ಯೆ ಬ್ರಿಟಿಷ್‌ ಸರಕಾರ ಮೈಸೂರು ಸೀಮೆಯ ಆಡಳಿತವನ್ನು ಮಹಾ 
ರಾಜರಾದ ಮುಮ್ಮಡಿ ಕೃಷ್ಣರಾಜ ಒಡೆಯರ ಕೆ ತಪ್ಪಿಸಿ ತನ್ನ ವಶಕ್ಕೆ 
ತೆಗೆದುಕೊಂಡಿತು. ಪ್ಯಾರಿ-ಡೇರ್‌ ಕೆಂಪನಿಯೊಡನೆ ಮಾಡಿಕೊಂಡಿದ 
ಒಪ್ಪಂದದ (ಗುತ್ತಿಗೆಯ) ವಾಯಿದೆಯೂ ಮುಗಿ ಮುತ್ತಾ ಬಿತ್ತು. 
ನಗರ್‌ ಡಿವಿಜನಿನ ಸೂಪರ್ರಿಟಚೆಂಡೆಂಟರು* ಗುತ್ತಿಗೆಯ ಬಗ್ಗೆ ಇರುವ ಅನೇಕ 
ತೊಂದರೆಗಳನ್ನು ವಿವರಿಸಿ, ಗುತ್ತಿಗೆ ಬದಲು ಕಾಫಿಯ ಮೇಲೆ 'ಎಕ್ಸ್ಟೈಸ್‌ 
ಸುಂಕ' ವಿಧಿಸಬೇಕೆಂದು ಸಲಹೆಮಾಡಿದರು. ಹಾಗೆ ಮಾಡಿದರೆ ಕಾಫಿ 


TN pe ads e =F |. -— 


zi 
tel 
CL 
o 
£L 
ಲಃ 
G 
EL 
CL 





3 ' ಇದು ನಡೆದದ್ದು 18315. 1831ದ  J88lozen 
ಮೈಸೂರು ಸೀಮೆಯ ಆಡಳತ ಬ್ರಿಟಿಷ್‌ ಸರಕಾರದ ವಶದಲ್ಲಿತ್ತು. 
3 ಮುಮ್ಮಡಿ ಕೃಷ್ಣರಾಜ ಒಡೆಯರ ಆಡಳಿತವಿದ್ದಾಗ ಮೈಸೂರಿನಲ್ಲಿ ಆರು 
೯೪7 
ಜನ ಥೌಜ: CUu. ಆ ಆರು ಫೌಜುವಾರಿಗಳ ವಿವರ Lind: 


i 
ಈ 


CC-0. Jangamwadi Math Collection. Digitized by eGangotri 


ಕಾಫಿ ಕಂದಾಯ-ಅದರ ಉಪಕಥೆ 99 


ಅಭಿಪ್ರಾಯವಾಗಿತ್ತು. ಈ ಸಲಹೆಗೆ ಪ್ರತಿ ಸಲಹೆಗಾಗಿ "ವಾರಗುತ್ತಿಗೆಯ 

ದಾಯ ಹಾಕುವುದು ಸೂಕ್ತವಲ್ಲವೇ?' 
ಎಂದು ಕೆಮಿಷನರು ಕೇಳಿದಾಗ, ಆದಕ್ಕೆ ಉತ್ತರವಾಗಿ ಸೂಪರ್ರಿಟೆಂಡೆಂಟ್‌ 
ಕಾಫಿಯನ್ನು 02 ಇಲ್ಲಿ ನೆಡುವುದರಿಂದ ಅಳತೆಮಾಡುವುದು ಕಷ್ಟೆ ; ಗಿಡ 


ಗಳನ್ನು ಎಣಿಸುವುದೊ ಕಷ್ಟ್‌, ಅದ್ದರಿಂದ ಕಂದಾಯ ಹಾ ವುದು ಸಾಧ್ಯ 


ಇಳ aw Fae — à aw E 





ಫೌಜುದಾರಿ ತಾಲೂಕುಗಳ ಸಂಖ್ಯೆ 
1. ಬೆಂಗಳೂರು : 
2. ಮಧುಗಿರಿ 27 
3. ಚಿತ್ರದುರ್ಗ 13 
4. ಅಪ್ಪ 3 9,935 25 
5. ಮಂಜರಾಬಾದ್‌ 11 
6. ž 25 


1836ರಲ್ಲಿ ಈ ಆರು ಫೌಜುದಾರಿಗಳನ್ನು ಒಟ್ಟುಗೂಡಿಸಿ ನಾಲ್ಕು ಡಿವಿರ್ಜ 
ಗಳಾಗಿ ರಚಿಸಲಾಯಿತು. ಆ ದಿವಿರ್ಜಗಳು ಯಾವುವೆಂದರೆ : ಬೆಂಗಳೂರು, ನಗರ 
ಚಿತ್ರದುರ್ಗ ಮತ್ತು ಅಷ್ಟಗ್ರಾಮ. ಪ್ರತಿ ಡಿವಿರ್ಜ ಒಬ್ಬೊಬ್ಬ ಯೂರೋಪಿ 


, ಯನ್‌ ಸೂಪರ್ಥಿಟೆಂಡೆಂ £ನದಲ್ಲಿದ್ದು, ಆತ s ತ 
| ಪರ್ರಿಟಂಡಿಂಟನ ಅಧೀನದಲ್ಲಿದ್ದು, ಆತನಿಗೆ ರೆವಿನ್ಯೂ ಮತ್ತು ನ್ಯಾಯಾಧಿ 


! 


ಕಾರಗಳಿರಡೂ ಸೇರಿದ್ದುವು. ಈ ನಾಲ್ಕು ಸೂಪರ್ರಿಟೆಂಡೆಂಟರುಗಳ ಮೇಲೆ ಇಬ್ಬರು 


ಕಮಿಷನರುಗಳಿದ್ದರು. 1862ರಲ್ಲಿ ಕಮಿಷನರಾಗಿ ನೇಮಕಗೊಂಡ ಬೌರಿಂಗ್‌ 


, ಮೈಸೂರು ರಾಜ್ಯವನ್ನು ಎಂಟು ಜಿಲ್ಲೆ (District)ಗಳಾಗಿಯೂ, ಮೂರು ಡಿವಿ 
ಹನ್‌ (Division)ಗಳಾಗಿಯೂ ವಿಂಗಡಿಸಿದ, ಪ್ರತಿ Ono ಒಬ 
eJ 


, ಸೂಪರ್ರಿಟಿಂಡೆಂಟನೂ, ಜಿಲ್ಲೆಗೆ ಒಬ್ಬ ಡೆಪ್ಯೂಟಿ ಸೂಪರ್ರಿಟಿಂಡೆಂಟನೂ ಇದ್ದರು. 
e 


: 1869ರಲ್ಲಿ ಸೂಪರ್ರಿಟೆಂಡೆಂಟರುಗಳನ್ನು ಕಮಿಷನರುಗಳೆಂದೂ, ಜಿಲ್ಲೆಯ 
| ಸೂರ್ಪರ್ಪಿಟೆಂಡೆಂಟರುಗಳನ್ನು o ಡೆಪ್ಕಟ — ಕಮಿಷನರುಗಳಿಂದೂ ಕರೆಯಲಾಯ್ವು 
ಮತ್ತೆ 1879ರಲ್ಲಿ ಪುನರ್ವಿಂಗಡಣೆಯಾದಾಗ ಡಿವಿಜನ್‌ 'ಕಮಿಷನರುಗಳನ್ನು ತೆಗೆದು 
ಇಡೀ EL ~ | s 
Ex ರಾಜ್ಯಕ್ಕೆ ಒಬ್ಬ ಮುಖ್ಯ ಕಮಿಷನರ' (Chief Commissioner)&53, 
ಜಮಿಸಲಾಯಿತ್ತು ಜಿಲ್ಲೆಗೆ ಡೆಪಟ ಕಮಿಪನರುಗಳನ್ನು , ನೇಮಿಸಲಾಯಿತ್ತು 


CC-0. Jangamwadi Math Collection. Digitized by eGangotri 





100 ಬೆಟ್ಟದಿಂದ ಬಟ್ಟಲಿಗೆ 


ವಾಗುವುದಿಲ್ಲ' ಎಂದರು. ಕೊನೆಗೆ 1839ರಲ್ಲಿ ಕಮಿಷನರಾಗಿದ್ದ ಸರ್‌ ಮಾರ್ಕ್‌ 
ಕಬ್ಬನರು (1834-1861) ಹೆಚ್ಚಿನ ಆದಾಯವೊಂದೇ ಸರ್ಕಾರಕ್ಕೆ ಮುಖ್ಯ 
ವಲ್ಲ ಎಂದು ಹೇಳಿ, ವಾರದ ಬದಲು 'ಎಕ್ಸೈಸ್‌ ಸುಂಕ' ಅಥವಾ “ಹಾಲತ್‌ 
ಕಂದಾಯ' (export duty) ವಿಧಿಸಿದರು.. ಇದು ಒಂದು ಮಣ ಕಾಫಿಗೆ 
ಒಂದು ರೂಪಾಯಿ ಆಥವಾ ಒಂದು ಹಂಡ್ರೆಡ್‌ವೇಟಿಗೆ ನಾಲ್ಕು ರೂಪಾಯಿ 
ಆಯಿತು. ಹೀಗಾಗಿ ಅಲ್ಲಿಯವರೆಗೂ ಕೊಡುತ್ತಿದ್ದ ವಾರದ ಕಾಲು ಭಾಗ 
ಮಾತ್ರ ಈಗ ಕೊಡಬೇಕಾಯಿತು. 

ಈ ಎಕ್ಸೈಜ್‌ ಸುಂಕವೂ ಹೆಚ್ಚು ಎಂದು ಕಂಡುಬಂದುದರಿಂದ ಮತ್ತು 
ಮೈಸೂರು ಕಾಫಿಗೆ ಮಾರುಕಟ್ಟೆಯಲ್ಲಿರುವ ತೊಂದರೆಗಳನ್ನು ಗಮನಿಸಿ 
ಹಾಲತ್‌ ಕಂದಾಯವನ್ನು ಹಂಗಾಮಿಯಾಗಿ ಮಣಕ್ಕೆ ಎಂಟಾಣೆಗೆ ಇಳಿಸ 
ಲಾಯಿತು. 

1850ರಲ್ಲಿ ಕಾಫಿ ಬೆಲೆ ತೀರಾ ಬಿದ್ದುಹೋಯಿತು. 1840ಕ್ಕೆ ಮುಂಚೆ 
ಮಣಕ್ಕೆ ಆರೇಳು ರೂಪಾಯಿ ಇದ್ದುದು 1844ರಲ್ಲಿ ನಾಲ್ಕು ರೂಪಾಯಿ 
ಆಯ್ತು ; 1850ರಲ್ಲಿ ಒಂದು ರೂಪಾಯಿ ಆಯ್ತು. ಈ ಕಾರಣ ಹಾಲತ್‌ 
ಸುಂಕವನ್ನು ಮಣಕ್ಕೆ ನಾಲ್ಕಾಣೆಗೆ ಇಳಿಸಿದರು. ಹೀಗೆ ಎಕ್ಸ್ಟೈಸ್‌ ಸುಂಕಕ್ಕೆ 
ಒಳಗಾದ 'ಕಾಫಿ 1843ರಲ್ಲಿ 15,238 ಮಣ, 184902 52,236 
ಮಣ ಮತ್ತು 1861ರಲ್ಲಿ 3,46,083 ಮಣ. ಈ ನಾಲ್ಕಾಣೆ ಸುಂಕ 1875ರ 
ವರೆಗೂ ಇತ್ತು. ಆಗ ನಗರ್‌ ಡಿವಿಜನಿನ ಸೂಪರ್ರಿಟೆಂಡೆಂಟ್‌ ಕಾಫಿ ಬೆಳೆ 
ಯಲ್ಲಿ ತುಂಬಾ ಪರಿಶ್ರಮವಿದ್ದ ಥಾಮಸ್‌ ಕ್ಯಾನನ್‌ (Thomas Cannon) 
ನಿಂದ ಅದನ್ನು ಬೆಳೆಸುವ ಖರ್ಚು ವೆಚ್ಚಗಳನ್ನು ಸಂಗ್ರಹಿಸಿ ಕಮಿಷನರಿಗೆ 
ಒಂದು ವರದಿ ಕಳುಹಿಸಿದರು. ಅವರ ಲೆಕ್ಕದ ಪ್ರಕಾರ ಎಕರೆಗೆ ಸರಾಸರಿ 
ಉತ್ಪನ್ನ ನಾಲ್ಕು ಹಂ.ವೇಟ್‌. ಒಂದು ಹಂ.ವೇಟಿಗೆ ಐದು ರೂಪಾಯಿ 
ಬೆಲೆ. ಇದರೊಳಗೆ ಮಣಕ್ಕೆ ನಾಲ್ಕಾಣೆ ಕೊಟ್ಟರೆ ಎಕರೆಗೆ ನಾಲ್ಕು 
ರೂಪಾಯಿ ಕೊಟ್ಟಿಂತಾಗುವುದು ಎಂದು ವಾದಿಸಿದರು. 

ನಗರ ಡಿವಿಜನ್ನಿನ ಸೂಪರ್ರಿಟೆಂಡೆಂಟರು ಇದಕ್ಕೆ ಮೊದಲು 1854 
ರಲ್ಲಿಯೇ ಒಂದು ವರದಿ ಕಳುಹಿಸಿದ್ದರು. ಹಾಲತ್‌ ಸುಂಕ ಭೂಮಿಯ 
ಮೇಲೆ ಬೀಳದೆ ಬೆಳೆಯ ಮೇಲೆ ಬೀಳುತ್ತೆ. ಕಾಫಿ ಬೆಳೆಯುವ ನೆಪದ ಮೇಲೆ 


CC-0. Jangamwadi Math Collection. Digitized by eGangotri 


ಕಾಫಿ ಕಂದಾಯ-ಅದರ ಉಪಕಥೆ 101 | 


ಭಾರಿ ವಿಸ್ತೀರ್ಣಗಳನ್ನು ಪಡೆದು ಕಾಫಿ ಬೆಳೆಯುತ್ತಿಲ್ಲ. ಹಾಗೆ ಭೂಮಿ 
ಪಡೆದವರಿಗೆ ಕಾಫಿ ಬೆಳೆಯುವ ಉದ್ದೇಶವಾಗಲೀ ಶಕ್ತಿಯಾಗಲೀ ಇಲ್ಲ, 
“ನೇಟಿವ್‌” ಜನರಂತೂ ಬೆಳೆಯುತ್ತಲೇ ಇಲ್ಲ. ಇದನ್ನು ತಪ್ಪಿಸಲು ಭೂ 
ಕಂದಾಯ ಹಾಕಬೇಕು-ಇವು ಅವರ ಸಲಹೆಗಳಾಗಿದ್ದುವು. ಇದಕ್ಕೆ ಉತ್ತರ 
ವಾಗಿ ಕಮಿಷನರು ಇರುವುದರಲ್ಲಿ ಯಾವ ಬದಲಾವಣೆಯೂ ಬೇಡ ಎಂದು 
ಹೇಳಿ, ಹಾಗೇನಾದರೂ ಭೂಕಂದಾಯ ಹಾಕುವುದಾದರೆ ಅದು ಒಟು T 
ಉತ್ಪತ್ತಿಯಲ್ಲಿ (gross income) ಮೂರನೆ ಒಂದು ಭಾಗ ಇರಬೇಕೆಂದು 
ಅಭಿಪ್ರಾಯಪಟ್ಟರು. 
ಕಾಫಿ dios ಟಗಳ ವಿಸ್ತೀರ್ಣ ಹೆಚ್ಚಿ ದರೂ ಹಾಲತ್‌ ತೆರಿಗೆಯಿಂದ 
ಸರ್ಕಾರಕ್ಕೆ ಉತ್ಪನ್ನ ಹೆಚ್ಚ ಲೇ ಇಲ್ಲ. ಆದ್ದ ರಿಂದ ಕಬ್ಬನ್‌ ಆಜ್ಞೆ ಮಾಡಿ 
ದ್ದರು, "ತೋಟಗಳ ಮೇಲೆ ಹೆಚ್ಚಿನ ಹತೆ ಪೋಟಿ ಅವಕ್ಕ ಕ ಎಂದು. ಪ್ರೊ 
ಆಜಾ ್ಲನುಸಾರ : ಆಗ (1875ರಲ್ಲಿ) ಜಾರಿಯಲ್ಲಿದ್ದ 'ಪಟ್ಟಾ ನಿಗದಿ 
ಇಡಲಾಯ್ತು. ಪಡೆದ ಭೂಮಿಯಲ್ಲಿ ಇಂತಿ 2a, "ಭಾಗದಲ್ಲಿ ಕಾಫಿ ಗಿಡ 
ಹಾಕದಿದ್ದರೆ ಜಮಾನನ್ನು ವಾಪಸು ಪಡೆಯಲಾಗುವುದೆಂಬ ಷರತ್ತನ್ನು ಕ 
ಅದರಲ್ಲಿ ಸೇರಿಸಲಾಯ್ತು. ಕಬ್ಬನರೇ ಹೇಳಿದಂತೆ ಪರಂಗಿ ತೋಟಗಾರರು 
ಬಹಳ ಭೂಮಿ ಪಡೆದು, ಇನ್ನೊ ಬ್ಬರಿಗೆ ಸಿಕ್ಕದಂತೆ ಮಾಡಿ, ತಾವೂ ಸಾಗು 
ವಳಿ ಮಾಡದೆ ಅಥವಾ ಒಳ್ಳೆಯ "ಬೆಲೆಗಾಗಿ ಕಾಯುತ್ತ ಇದ್ದುದು ಕಂಡು 
ಬಂದಿತು. ಬೆಲೆ ಬಂದಾಗ ಸಣ್ಣ ಸಣ್ಣ ಪಾಲುಮಾಡಿ ಬೇರೆಯವರಿಗೆ 
ಮಾರುತ್ತಿದ್ದರು. 
ಕಬ್ಬನರನಂತರ 1862ರಲ್ಲಿ ಮೈಸೂರಿನ ಚೀಫ್‌ ಕಮಿಷನರಾಗಿ ಬಂದ 
ಬೌರಿಂಗ್‌ (1862-70) ಅವರು ಇಂಡಿಯಾ ಸರಕಾರಕ್ಕೆ ಒಂದು ವರದಿ 
ಕಳುಹಿಸಿದರು. ಮೈಸೂರಿನ ಮತ್ತು ಕೊಡಗಿನ ಪ್ಲಾಂಟರುಗಳನ್ನು ವಿಚಾರಿ 
ಸಿದ್ದರಲ್ಲಿ ಅವರು ಹಾಲತ್‌ಗೆ ಬದಲು ಭೂಕಂದಾಯಕ್ಕೆ ಒಪ್ಪತ್ತಾರೆಂದೂ, 
ತಮ್ಮ ಅಭಿಪ್ರಾಯವೂ ಅದೇ ರೀತಿ ಇದೆಯೆಂದೂ, ಕಂದಾಯ ಹಾಕುವುದ 
ರಿಂದ ಭೂಮಿಯ ಮೇಲೆ ಮಾಲೀಕತ್ವ ಬರುವುದೆಂದೂ, ಭೂಮಾಲೀಕತ್ವ 
ಇದ್ದಲ್ಲಿ ಭೂಮಿಯ ಬೆಲೆ ಹೆಚ್ಚು 3 3 ದೆಂದೂ, 'ನೇಟಿವ್‌' ಜನ ಹೆ 
ಏನನ್ನಾ ದರೂ ಮಾಡದಿರಬಹುದು ಅಥವಾ ಅವರ ಹ ತ ವಹಿಸ 


v1 711 LJ à TX 


CC-0. Jang anwar Math ಬಬ ese iP 3 VARANASI 
Acc: No. ZZ. 








102 ' ಬೆಟ್ಟದಿಂದ ಬಟ್ಟಲಿಗೆ 


ದಿರಬಹುದು. ಆದರೆ ಅವರಿಗೆ ಯಾವುದಾದರೂ ಬೆಳೆಯಿಂದ ಲಾಭ ಇದೆ 


ಎಂದು ಮನದಟ್ಟಾದರೆ ಲಾಭ ಪಡೆಯುತ್ತಿರುವವರನ್ನು ಅನುಸರಿಸುವುದರಲ್ಲಿ 


ಅನುಮಾನವಿಲ್ಲವೆಂದೂ ತಿಳಿಸಿದ್ದರು. 

ಆದರೂ ಬೌರಿಂಗ್‌ ಅವರು ತಮ್ಮ ಸಲಹೆಯನ್ನು ಅನುಷ್ಠಾನಕ್ಕೆ 
ತರಲಿಲ್ಲ. ಕೊಡಗಿನಲ್ಲಿ: ಭೂಕಂದಾಯ ಆಗಲೇ ಜಾರಿಯಲ್ಲಿತ್ತು. ಆದರೆ 
ಮೈಸೂರಿನ ಮುಕ್ಕಾಲು ಭಾಗ ಕಾಫಿ ನಗರ್‌ ಡಿವಿಜನ್ನಿನಲ್ಲಿ ಬೆಳೆಯುತ್ತಿದ್ದು 
ದರಿಂದ ಅಲ್ಲಿಯ "ನೇಟಿವ್‌' ಜನರು ಅದಕ್ಕೆ ತಕರಾರು ಮಾಡುತ್ತಾರೆಂದು 
ನಿಲ್ಲಿಸಿದ್ದರು. ಮಂಜರಾಬಾದ್‌ ಪ್ರದೇಶದಲ್ಲಿ ಭೂಕಂದಾಯ ಸರಿ ಎಂದು 
ಕಂಡುಬಂದರೂ ಒಂದೇ ರಾಜ್ಯದಲ್ಲಿ ಎರಡು ತರಹ ಪದ್ಧತಿ ಬೇಡ ಎಂದು 
ಕೈಬಿಟ್ಟರು. 

"1844ರಲ್ಲಿಯೇ "ಮೈಸೂರು ಪ್ಲಾಂಟರ್ಸ್‌ ಗೋ ಸಿಯೇಷ್‌ i 
(‘Mysore Planters Association) ಒಂದು ಮನವಿ ಪತ್ರ ಸಲ್ಲಿಸಿತ್ತು. 
"ಹಾಲತ್‌ ಕಂದಾಯ ಬಹಳ ಜಾಸ್ತಿ. ಅದು ಎಕರೆಗೆ 6 ರೂಪಾಯಿ 
ಆದಂತಾಗುತ್ತೆ. ಆದುದರಿಂದ ಕಡಮೆ ಮಾಡಿ' ಎಂದು ಮನವಿಯಲ್ಲಿ ಕೇಳ 
ಲಾಗಿತ್ತು. ಆದರೆ “ಅದಕ್ಕೆ ಬದಲು ಭೂಕಂದಾಯ ಹಾಕಿ' ಸ ಹೇಳ 
ಲಿಲ್ಲ ಹಾಲತ್‌ ಕಂದಾಯವನ್ನು ನಾಲ್ಯಾಣೆಯಿಂದ ಮೂರಾಣೆಗೆ ಇ 
ಬೌರಿಂಗ್‌, ಒಪ್ಪಲಿಲ್ಲ. ನಾಲ್ಕಾಣೆ ಹೆಚ್ಚಲ್ಲವೆಂದೇ ಅವರ ಹ al 

, ಇಂಡಿಯಾ ಸರಕಾರಕ್ಕೆ ಈ ವರದಿ ಹೋಯಿತು. ಇಂಡಿಯಾ ಸರಕಾರ 
ಸುಂಕವನ್ನು ನಾಲ್ಕಾಣೆಯಿಂದ ಮೂರಾಣೆಗೆ ಇಳಿಸಿ ಎಂದೂ, ಅದರ ಜೊತೆಗೆ 
ಎಕರೆಗೆ ಎಂಟಾಣೆ ಕಂದಾಯ ಹಾಕಿ ಎಂದೂ ಸಲಹೆಮಾಡಿತು. ಇದು 
ಪರಂಗಿ ಪ್ಲಾಂಟರುಗಳಿಗೇ ಆಗಲಿ ನೇಟಿವ್‌ ಪ್ಲಾಂಟರುಗಳಿಗೇ ಆಗಲಿ ಒಪ್ಪಿಗೆ 
ಆಗುವುದಿಲ್ಲ ಭೂಕಂದಾಯ ಹಾಕಬೇಕಾದರೆ ಜಮಿನು ಆಳತೆಯಾಗಬೇಕು- 


. ಆದರೆ ಅಳತೆ ಮಾಡುವುದು ಬಹಳ ಕಷ್ಟ ಎಂದು ತಿಳಿಸಲಾಗಿತ್ತು. ಕೊನೆಗೆ 


ಈ ಸಲಹೆಯನ್ನು ವಾಪಸು ಪಡೆಯಲಾಯಿತು. ಆದರೆ ಹಾಲಶ್‌ ಸಕ 
ವನ್ನು ಕಡಮೆ ಮಾಡಲಿಲ್ಲ. 





1 Eastern Experiences-by Bowring. 


CC-0. Jangamwadi Math Collection. Digitized by eGangotri 


ಕಾಫಿ ಕೆಯಾಯ-ಅದರ ಉಪಕಥೆ 103 


ಇದರಿಂದ ಅತೃಪ್ತಿಗೊಂಡ ಅಸೋಸಿಯೇಷನ್‌, ಸೆಕ್ರಿಟರಿ ಆಫ್‌ 
ಸ್ಟೇಟ್‌ ಅವರಿಗೆ ಒಂದು ಮನವಿಪತ್ರ ಕಳುಹಿಸಿತು. ಹಾಲತ್‌ ಪ್ರಕಾರ 
ಎಕರೆಗೆ ಆರು ರೂಪಾಯಿ ಕಂದಾಯ ಬಿದ್ದಹಾಗೆ ಆಗುತ್ತೆ ಎಂದು ಅದು 
ತನ್ನ ಮನವಿಯಲ್ಲಿ ವಾದಿಸಿತು. ಆದರೆ ಸೆಕ್ರೆಟರಿ ಆಫ್‌ ಸ್ಥೆ ಸ್ಟ್ರೀಟ್‌ ಅವರು 
ಬೌರಿಂಗ್‌ ಅವರ ಆರ್ಡರನ್ನು ಬದಲಾಯಿಸಲು ಸಾಧ್ಯವಿಲ್ಲ ಎಂದರು. 
ಶೇಕಡಾ 5ರಷ್ಟು ತೆರಿಗೆ. `ಪೀಡೆಯೂ ಅಲ್ಲ, ನಿಗ್ರಹವೂ ಅಲ್ಲ” (neither 
oppressive nor 7೮0೧೯೮561೪0) ಎಂದರು ಸೆಕ್ರೆಟರಿ ಆಫ್‌ ಸ್ಟೇಟ್‌. 

1872ರಲ್ಲಿ ಪ್ಲಾಂಟರುಗಳ ಪಟ್ಟಾ ಬಗ್ಗೆ ಅಸೋಸಿಯೇಷನ್‌ ಒಂದು 
ಪ್ರಶ್ನೆ ಎತ್ತಿತು. 1868ರಲ್ಲಿ ಇಂಡಿಯಾ ಸರ್ಕಾರವು "ಮೈಸೂರು ಸರ್ಕಾರವು 
ಪುನಃ ಅಸ್ಥಿತ್ವಕ್ಕೆ ಬಂದಮೇಲೂ ಪರಂಗಿ ಪ್ಲಾಂಟರುಗಳ ಪಟ್ಟಾಗಳನ್ನು 
ಮುಂದುವರಿಸಿಕೊಂಡು ಹೋಗಲಾಗುವುದು' ಎಂದು ಹೇಳಿತ್ತು. ಈ 
ವಾಗ್ದಾನವನ್ನು ಪಟ್ಟಾಗಳ ಮೇಲೆ ಬರೆದುಕೊಡಬೇಕು ಎಂದು ಪರಂಗಿ 
ಪ್ಲಾಂಟರುಗಳು ಕೇಳಿದರು. ನೇಟಿವ್‌ ಪ್ಲಾಂಟರುಗಳಿಗೆ ಕೊಡಲಾಗದ 
ಭರವಸೆಯನ್ನು ಪರಂಗಿಯವರಿಗೆ ಕೊಡುವುದು ಸೂಕ್ತವಲ್ಲ ಎಂದು 
ಇಂಡಿಯಾ ಸರ್ಕಾರ ಅವರ ಬೇಡಿಕೆಯನ್ನು ತಿರಸ್ಕರಿಸಿತು. ಆದರೆ ಒಂದು 
ಭರವಸೆ ಕೊಟ್ಟಿತು : ಏನೆಂದರೆ, ಆಡಳಿತ ಬದಲಾವಣೆಯಾದರೂ ಹಿಂದೆ 
ಮಾಡಿದ ವಾಗ್ದಾನ ಬದಲಾವಣೆಯಾಗುವುದಿಲ್ಲ ಮತ್ತು ನೇಟಿವ್‌ ಮತ್ತು 
ಪರಂಗಿಗಳಿಬ್ಬರ ಗುತ್ತಿಗೆ (lease) ಗಳು ಮುಂದುವರಿಯುವುವು ಎಂದು. 

ಪಟ್ಟಾ ಪ್ರಕಾರ ಎಕರೆಗೆ 500 ಕಾಫಿ ಗಿಡಗಳನ್ನು ಹಾಕಬೇಕೆಂದೂ, 
ಹಾಗೆ ಮಾಡದಿದ್ದರೆ ಜಮಾನು ವಾಪಸು ಪಡೆಯಲಾಗುವುದೆಂದೂ 
ಷರತ್ತಿತ್ತು. ಮೊದಲು 500 ಗಿಡಗಳಂತೆ ನೆಟ್ಟು ಹಕು ಪಡೆದು, ಆಮೇಲೆ 
ತೋಟದ ಕಡೆಗೆ ಗಮನಕೊಡದೆ ಹೋದರೆ ಏನು ಮಾಡಬೇಕು ? ಪಟಾ x 
ದಾರ ಏನು ಮಾಡಬೇಕು ? ಪಟ್ಟಾದಾರ ಭೂಕಂದಾಯವನ್ನೂ ಕೊಡು 
ವುದಿಲ್ಲ, ಸುಂಕವನ್ನೂ ಕೊಡುವುದಿಲ್ಲ. ಏಕೆಂದರೆ, ಬೆಳೆದರೆ ತಾನೆ ಸುಂಕ? 
ಕಾಡುಮನೆ ಎಂಬ o3 ಸೀಟಿನ ವಿಸ್ತೀರ್ಣ 6,000 ಎಕರೆಗಳಿಗಿಂತ ಹೆಚ್ಚಾ 
ಗಿತ್ತು. ಅದಕ್ಕೆ ಬಹಳ ಹಣ ವೆಚ್ಚಮಾಡಿದ್ದಾರೆಂಬ ಕಾರಣ ವಿಶೇಷ 
ಸೌಲಭ್ಯಗಳನ್ನು ಒದಗಿಸಲಾಗಿತ್ತು. ಎಕರೆಗೆ 1,000 ಗಿಡ ಹಾಕಬಹು 


CC-0. Jangamwadi Math Collection. Digitized by eGangotri 


104 ಬೆಟ್ಟದಿಂದ ಬಟ್ಟಲಿಗೆ 


ದೆಂಬ ರಿಯಾಯ್ತಿ ಕೊಡಲಾಗಿತ್ತು, ಕಾಫಿಯ ಬದಲು ಏಲಕ್ಕಿಯನ್ನೂ 
ಬೆಳೆಯಬಹುದೆಂದು ಅನುಮತಿ ಕೊಟ್ಟಿದ್ದರು, 1875ಕ್ಕೆ ಕಾಡುಮನೆ 
ಎಸ್ಟೇಟು ಮಾಡಿ 18 ವರ್ಷಗಳಾಗಿದ್ದುವು. 

ಕಾಫಿ ತೋಟಗಳನ್ನು ಸರಿಯಾದ ಸ್ಥಿತಿಯಲ್ಲಿ ಇಟ್ಟುಕೊಳ್ಳಬೇಕೆಂಬ 
ಮೈಸೂರು ಸರಕಾರದ ಆಜ್ಞೆಯನ್ನು ಮೈಸೂರು ಪ್ಲಾಂಟರ್‌ ಅಸೋಸಿ 
ಯೇಷನ್‌ ತೀವ್ರವಾಗಿ ಪ್ರತಿಭಟಿಸಿತು. ಕಾಂಡ ಕೊರೆಯುವ ರೋಗ 
ಮುಂತಾದ ರೋಗಗಳು ಬಂದರೆ ಆಗೇನು ಮಾಡಬೇಕು ? ಯಾರೂ 
ತಮ್ಮ ತೋಟವನ್ನು ತಾವೇ ಹಾಳುಮಾಡುವುದಿಲ್ಲ ಎಂದು ಅದು ವಾದಿಸಿತು. ' 
ಆದರೆ ಸರಕಾರ "ಇವನ್ನೆಲ್ಲಾ ಗಮನಿಸಲಾಗುವುದು' ಎಂದಿಷ್ಟೇ ಉತ್ತರ 
ಕೊಟ್ಟಿತು, 

ಮಿಸ್ಟರ್‌ ಡಾಲಿಯೇಲ್‌ (Mr. Dalyell) ಎಂಬುವನು (ಮೇಲೆ 
ತಿಳಿಸಿದ ಕಾಲದಲ್ಲಿದ್ದ ಹಂಗಾಮಿ ಚೀಫ್‌ ಕಮಿಷನರ್‌) ಹಾಲತ್‌ ಸುಂಕಕ್ಕೆ 
ಬದಲು ಭೂಕಂದಾಯ ಹಾಕಬೇಕು ಎಂಬ ಒಂದು ಸಲಹೆ ಮಾಡಿದ. ಸ್ಥಳೀ 
ಯರಿಗೆ ಇದು ಒಪ್ಪಿಗೆಯಾಗದಿದ್ದರೂ ಸರ್ಕಾರದ ದೃಷ್ಟಿಯಿಂದ ಒಳ್ಳೆಯ 
ದಿತ್ತು. ಹಾಲತ್‌ ಸುಂಕದಿಂದ ಹೆಚ್ಚು ಬೆಳೆದವನಿಗೆ ತೊಂದರೆ ; ಸೋಮಾರಿ 
ತಪ್ಪಿಸಿಕೊಳ್ಳುತ್ತಾನೆ. , ಹೀಗಾಗಿ ಸೋಮಾರಿತನಕ್ಕೆ ಬೆಲೆ ಕೊಟ್ಟಂತಾಗು 
ತ್ತದೆ ; ಎಷ್ಟೋ ಕಾಫಿ ಸುಂಕ ಕೊಡದೆ ದೇಶದಿಂದ ಹೊರಗೆ ಹೋಗು 
ತ್ತಿದೆ; ಭೂಕಂದಾಯ ಹಾಕಿದರೆ ಅದನ್ನು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ; 
ಯಾರು ಎಷ್ಟು ಬೇಕೋ ಅಷ್ಟು ಜಮಾನು ಇಟ್ಟುಕೊಳ್ಳುತ್ತಾರೆ ಎಂಬ 
ವಾದಗಳನ್ನು ಆತ ಮಾಡಿದ್ದ. 

ಹಾಗಿದ್ದರೆ ಎಷ್ಟು ಕಂದಾಯ ಹಾಕಬೇಕು: ? ಮೈಸೂರಿನ ಭೂಮಿ 
ಕೊಡಗಿನಷ್ಟು ಫಲವತ್ತಾಗಿಲ್ಲ. ಅಲ್ಲಿರುವ ಎಕರೆಗೆ ಎರಡು ರೂಪಾಯಿ 
ಕಂದಾಯ ಇಲ್ಲಿ ಜಾಸ್ತಿ. 1849ರಲ್ಲಿ ಕ್ಯಾನನ್‌ ಎಂಬುವನು ಕೊಟ್ಟಿ ಅಂಕಿಗಳ 
ಪ್ರಕಾರ ಪರಂಗಿಯವರ ತೋಟಗಳಲ್ಲಿ ಎಕರೆಗೆ 4 ಹಂ.ವೇ. ಕಾಫಿ ಬೆಳೆದರೆ 
ಸ್ಥಳದವರ ತೋಟಗಳಲ್ಲಿ ಅದರ ಕಾಲುಭಾಗ ಮಾತ್ರ ಆಗುತ್ತೆ ; ಅಸೋಸಿ 
ಯೇಷನ್‌ ಎಕರೆಗೆ ಆರು ರೂಪಾಯಿ ಹಾಲತ್‌ ಕೊಡುತ್ತೇವೆಂದು ಹೇಳಿದಾಗ 
ಉತ್ಪತ್ತಿ ಎಕರೆಗೆ ಆರು ಹಂ,ವೇ, ಎಂದಾಯಿತು, ಅಂತೂ ಎಕರೆಗೆ ಒಂದೂವರೆ 


CC-0. Jangamwadi Math Collection. Digitized by eGangotri* 


ಕಾಫಿ ಕಂದಾಯ-ಅದರ ಉಪಕಥೆ 105 


ರೂಪಾಯಿ ಕಂದಾಯದ ಪರಿಮಿತಿ ಸೂಕ್ತ; ಹೊಸೆ ಜಮಾನುಗಳಿಗೆ ಮಾತ್ರ 
ಮೊದಲು ಮನ್ನಾ ಇದ್ದ ಎಂಟು ವರ್ಷಗಳಲ್ಲೇ ಪೂರ್ತ ಹಾಕಬೇಕು-- 
ಎಂಬ ಸಲಹೆಗಳು ಬಂದುವು. 

ಇದಕ್ಕೆ ಅಸೋಸಿಯೇಷನ್‌ ಪೂರ್ತ ಒಪ್ಪಲಿಲ್ಲ. ಬೇರೊಂದು ಸಲಹೆ 
ಮಾಡಿತು. ಅದೇನೆಂದರೆ : ಹಳೇ ಎಸ್ಟೇಟುಗಳಿಗೆ ಒಂದು ರೂಪಾಯಿ, 
ಸಾಗುವಳಿ ಮಾಡದ ಅಥವಾ ಬೋರರ್‌ ಮುಂತಾದ ರೋಗಗಳಿಂದ 
ಕೈಬಿಟ್ಟ ಕಾಡಿಗೆ ಎಂಟಾಣೆ ಮತ್ತು ಕಲ್ಲುಭೂಮಿಗೆ ಎರಡಾಣೆ ಹಾಕಬೇಕು 
ಎಂದು. 

1878ರಲ್ಲಿ ಹಾಸನ ಮತ್ತು ಕಡೂರು (ಚಿಕ್ಕಮಗಳೂರು) ಜಿಲ್ಲೆಗಳಲ್ಲಿ 
300 ಎಸ್ಟೇಟುಗಳಿದ್ದುವು. ಅವುಗಳಲ್ಲಿ 32,000 ಎಕರೆಗಳಷ್ಟು ತೋಟಗಳು 
ಪರಂಗಿ ತೋಟಗಾರರ ಕೈಯಲ್ಲಿದ್ದುವು. . 24,000 ಸ್ಥಳೀಯ ತೋಟ 
ಗಾರರಿಗೆ ಇದ್ದದ್ದು ಕೇವಲ 80,000 ಎಕರೆಗಳು ಮಾತ್ರ. ಅಂದರೆ ಪರಂಗಿ 
ಯವರಿಗೆ ಸರಾಸರಿ 100 ಎಕರೆ ಇದ್ದರೆ ಸ್ಥಳದವರಿಗೆ ಕೇವಲ ಸರಾಸರಿ 3 
ಎಕರೆ ಇದ್ದಹಾಗಾಯಿತು. ಸ್ಥಳದ ಜನ ಸುಮಾರು ಒಂದು ಎಕರೆಯಷ್ಟು 
ಹಿಡುವಳಿಯಲ್ಲಿ ಹಿತ್ತಲಿನಲ್ಲಿ ಕಾಫಿ ಬೆಳೆಯುತ್ತಿದ್ದರು. ಅದಕ್ಕೆ 'ಹಸುರು 
ವಾಣಿ ಕಂದಾಯ' ಹಾಕಲಾಗುತ್ತಿತ್ತು. ಹಾಲತ್‌ ಪದ್ಧತಿ ಬಂದ ಮೇಲೆ 
ಅದು ತಪ್ಪಿತು ; ಭೂಕಂದಾಯ ಇರಲಿಲ್ಲ. . 

1868ರಲ್ಲಿ ಎಕರೆಗೆ ಒಂದು ರೂಪಾಯಿಗಿಂತ ಹೆಚ್ಚು ಆದಾಯ 
ಹಾಲತ್‌ನಿಂದ ಬರುತ್ತಿತ್ತು. ಹೆಚ್ಚು ಕಾಫಿಭೂಮಿ ಸಾಗುವಳಿಯಾದರೂ 
1877ರಲ್ಲಿ ವಸೂಲಿಯಾದದ್ದು 52,000 ರೂಪಾಯಿ ಮಾತ್ರ. ಮಾರನೆಯ 
'ವರ್ಷ ಅಂದರೆ 1878ರಲ್ಲಿ ದಕ್ಷಿಣ ಇಂಡಿಯಾದಿಂದ ರಫ್ತಾದ ಕಾಫಿ ವಿವರ 
ಹೀಗಿತ್ತು : 


ಮದ್ರಾಸಿನಿಂದ 50,000 ಹಂ.ವೇ. 
ಕೊಡಗಿನಿಂದ 85,000 ಹಂ.ವೇ. 
ಮೈಸೂರಿನಿಂದ 1,15,090 ಹಂ.ವೇ. 


ಒಟ್ಟು ಕಾಫಿ ವಿಸ್ತೀರ್ಣ 2,50,000 ಎಕರೆಗಳು, ಅಂದರೆ ಎಕರೆಗೆ ಕೇವಲ 


13 ಹಂ.ವೇ. ಉತ್ಪತ್ತಿ ಇದ್ದಹಾಗಾಯ್ತು. 


CC-0. Jangamwadi Math Collection. Digitized by eGangotri 


p 


sea. 


eed 





106 "ಬೆಟ್ಟದಿಂದ ಬಟ್ಟಲಿಗೆ. 


1878ರಲ್ಲಿ ತಿರುವಾಂಕೂರಿನಲ್ಲಿ ಎಕರೆಗೆ 12 ಆಣೆ ಕಂದಾಯ ಇದ್ದರೆ 
ಕೊಡಗಿನಲ್ಲಿ ಎಕರೆಗೆ ಎರಡು ರೂಪಾಯಿ ಇತ್ತು. ಅಲ್ಲದೆ, ಇದರ ಮೇಲೆ 
ರಫ್ತಾಗುವ ಕಾಫಿಯ ಮೇಲೆ ಮಣಕ್ಕೆ ನಾಲ್ಕಾಣೆ ಸುಂಕ ಕೊಡಬೇಕಾಗಿತ್ತು, 
ಮೈಸೂರಿನಲ್ಲಿ ಈ ಸುಂಕ ವಸೂಲು ಮಾಡುವುದು ಕಷ್ಟವೆಂದೂ, ಎಕರೆಗೆ 
QOL TON ರೂಪಾಯಿ ಕಂದಾಯ ಸೂಕ್ತವೆಂದೂ, ಇದರ ಜೊತೆಗೆ 
ಸ್ಥಳದ ಸೆಸ್ಸುಗಳನ್ನು ಕೊಡಬೇಕೆಂದೂ ಸರ್ವೆ ಕಮಿಷನರು ಸಲಹೆ 
ಮಾಡಿದರು. 

ಇಷ್ಟೆಲ್ಲಾ ಜಿಜ್ಞಾಸೆಗಳಾದ ಮೇಲೆ ಕೊನೆಗೆ 1881ನೆಯ ಆಗಸ್ಟ್‌ 
2ನೆಯ ತಾರೀಕಿನಂದು ಈ ಕೆಳಗೆ ಕಂಡಂತೆ ಸರ್ಕಾರದ ಆರ್ಡರಾಯಿತು. 

1) ಹಳೆಯ ತೋಟಗಳ ಮೇಲೆ ಎಕರೆಗೆ ಒಂದು ರೂಪಾಯಿ 
ಕಂದಾಯ. 30 ವರ್ಷಗಳ ಕಾಲ ಈ ಕಂದಾಯವನ್ನು ಬದಲಾಯಿಸುವುದಿಲ್ಲ. 

2) ಖಾಯಂ ಕಂದಾಯಕ್ಕೆ ಒಪ್ಪುವುದಾದರೆ ಎಕರೆಗೆ ಒಂದೂವರೆ 
ರೂಪಾಯಿ. ಬೇಕಾದವರು ಹೀಗೆ. ಮಾಡಿಕೊಳ ಬಹುದು. 

3) ನಿಸ್ಸಾರವಾದ ಜಮಿನುಗಳಿಗೆ ಎಂಟಾಣೆ ಕಂದಾಯ. 

4) ಹುಲ್ಲುಬನ್ನಿಗೆ ಎಕರೆಗೆ ನಾಲ್ಕಾಣೆ ಕಂದಾಯ. 


3) ಹೊಸದಾಗಿ ಪಡೆದ ಜಮಿನಂಗಳಿಗೆ ಮೂರು ವರ್ಷ ಕಂದಾಯ 
ಇಲ್ಲ. ಆಮೇಲೆ ಎರಡು ವರ್ಷ ಆರ್ಧ ಕಂದಾಯ. ಆರನೆಯ ವರ್ಷದಿಂದ 
ಪೂರ್ತ ಕಂದಾಯ. 

6) ಖನಿಜ, ರತ್ನ ಮತ್ತು ಗಂಧ- ಇವುಗಳು ಸರಕಾರದ ಅಧೀನ. 

1880-81ರಲ್ಲಿ ಕಾಫಿ ಕಂದಾಯ ನಿಗದಿ ಆಯಿತಷ್ಟೆ. ಇದರ ಪ್ರಕಾರ 
1882ರಲ್ಲಿ ಕಡೂರು (ಚಿಕ್ಕಮಗಳೂರು) ಜಿಲ್ಲೆಯಲ್ಲಿ ಕಾಫಿಯಿಂದ ಬರಬೇಕಾದ 
ಆದಾಯ ಹೀಗಿತ್ತು ; 


CC-0. Jangamwadi Math Collection. Digitized by eGangotri 





ಕಾಫಿ ಕಂದಾಯ-ಅದರ ಉಪಕಥೆ 107 
ತಾಲೂಕು ಎಕರೆ ಟೆನ್ಯೊರ್‌ ಹಂಗಾಮಿ ಜುಮ್ಲಾ 
ರೂ ರೂ ರೂ 
ತರೀಕೆರೆ 4,770 2,208 1,204 4,412 
ಲಕ್ಕವಳ್ಳಿ. 16,224 3,312 6,760 10,072 
ಕೊಪ್ಪೆ 15,582 7, 308 13150 8,458 
ಚಿತ್ಕಮೆಗಳೊರು 22,194 2,285 10,80 12765 
ಬಾಣಾವರ 209 ^ 129 129 
ಮೂಡಿಸೆರೆ 31,351 6,886 11518 18,404 
90,930 21,989 30941 52,930 
ಇದಕ್ಕೆ ಎಕರೆಗೆ ನಾಲ್ಕಾಣೆಯಂತೆ ಹುಲ್ಲುಬನ್ನಿ 1,118 


ee ES 


ಒಟ್ಟು ಜುಮ್ಲಾ 54,048 


1880-81ರಲ್ಲಿ ಹಾಲತ್‌ನಿಂದ ಬರುತ್ತಿ ದ್ದು ದು 22,322 
ಆಂದರೆ ಜಮಾಮೆ ಕಂದಾಯ ಹಾಕಿದ್ದ ರಿಂದ ವರ್ಷಕ್ಕೆ ಆದಾಯ ಸುಮಾರು 
33.600 ರೊಪಾಯಿ ಹೆಚ್ಚಿದಂತಾಯಿತು. ಇದೇ ಕಂದಾಯ ಈಗಲೂ 


ಸಿಂಕೋವಾ ಬೆಳೆಗೂ ಕಾಫಿ ನಿಬಂಧನೆಗಳನ್ನು ಅನ್ವ ಯಮಾಡಿದರು. 
ಹಳೆಯ ಪಟ್ಟಾ ವಾಪಸು ತೆಗೆದುಕೊಂಡು ಹೊಸ ಪಟ್ಟಾ ಕೊಟ್ಟ jo. ಆಗ್ಗೆ 
ದಿವಾನಶಾಗಿದ್ದೆವೆರು ರಂಗಾಚಾರ್ಲು ಅವರು. 

ಮೇಲೆ ಹೇಳಿದ್ದೆಲ್ಲಾ ಹಿಂದಿನ ಮೈಸೂರಿನ ಅಂದರೆ ಈಗಿನ ಚಿಕ್ಕಮಗ 
ಳೂರು ಮತ್ತು ಹಾಸನ ಜಿಲ್ಲೆಗಳಲ್ಲಿ ಕಾಫಿ ಕಂದಾಯ ಕುರಿತ ಮಾತಾಗಿದೆ. 
ಈಗೆ ಕೊಡಗಿನ ಜಿಲ್ಲೆಯ ಕಾಫಿ ಕಂದಾಯ ಕುರಿತು ನಾಲ್ಕು ಮಾತು. 
ವಮಗೆ ಸಿಕ್ಕಿರುವ ದಾಖಲೆಗಳ ಪ್ರಕಾರ ಕೊಡಗಿನಲ್ಲಿ ಭೂಕಂದಾಯ ನಿಗದಿ 
ಯಾದದ್ದು ಅಲ್ಲಿಯ ಆಳರಸರ ಕಾಲದಲ್ಲಿ. 180906 ಕಾಲವಾದ ದೊಡ್ಡ 
ವೀರರಾಜೇಂದ್ರ; ಮತ್ತು 1820ರಲ್ಲಿ ಕಾಲವಾದ ಲಿಂಗರಾಜ-ಇವರ ಕಾಲ 


CC-0. Jangamwadi Math Collection. Digitized by 9087601 


108 ಬೆಟ ದಿಂದ ಬಟ್ಟಲಿಗೆ 


ಗಳಲ್ಲಿ ಜಮೀನುಗಳನ್ನು 16 ಅಡಿ ಕೋಲಿನಿಂದ ಅಳತೆಮಾಡಿ, ಭೂಗುಣದ 
ಮೇಲೆ ಕಂದಾಯ ನಿಗದಿಮಾಡಿದರು.: 16 ಅಡಿ ಚದರದ ಒಂದು ತಾಕಿಗೆ 
"ಸಲೆಕೋಲು' ಎಂದು ಕರೆಯುತ್ತಿದ್ದರು. `ಇದು ಸುಮಾರು ,ತ್ಲ್ಯ ಎಕರೆ 
ಯಷ್ಟಾಗುತ್ತದೆ. ಈ ರೀತಿ ಕಂದಾಯ ನಿಗದಿ ಮಾಡಿದ್ದನ್ನು "ರಾಜರ ಶಿಸ್ತು? 
ಎಂದು ಕರೆದರು "ಶಿವಪ್ಪನಾಯಕನ ಶಿಸ್ತು' ಎಂದು ಕರೆದಂತೆ. ಪ್ರತಿ 
ಗ್ರಾಮಕ್ಕೂ ತಯಾರಾದ ಈ ಕಂದಾಯದ ಲೆಕ್ಕಗಳಿಗೆ ರಾಜರೇ ಸ್ವಹಸ್ತ 
ದಿಂದ ರುಜು ಮಾಡಿದ್ದಾರೆ. 
ಮೇಲೆ ಹೇಳಿದ ಇಬ್ಬರು ERR ಪಟ್ಟಕ್ಕೆ ಬಂದ ವೀರ 

ರಾಜನನ್ನ್ನಿ ಬ್ರಿಟಿಷ್‌ ಸರ್ಕಾರ 1834ರಲ್ಲಿ ಸಿಂಹಾಸನದಿಂದ ಇಳಿಸಿ, ತಾನೇ 
ಕೊಡಗಿನ ಆಡಳಿತವನ್ನು ನೇರವಾಗಿ ನಡೆಸಲಾರಂಭಿಸಿತು. ಆಗ್ಲೆ 
reu ಏಜೆಂಟರಾಗಿದ್ದ ಕರ್ನಲ್‌ ಜೆ. ಎಸ್‌. ಫ್ರೇಜರ್‌ (Colonel 
J. S. Fraser) ಎಂಬುವರನ್ನು ಕೊಡಗಿನ ಮೊದಲನೆಯ ಕಮಿಷೆನರ್‌ 
ಆಗಿ ನೇನಂಸಿನರು.: ಬ್ರಿಟಿಷರು ನೇರ ಆಡಳಿತ ವಹಿಸಿಕೊಂಡ 1891ರ 
ವರೆಗೆ ಹಿಂದೆ ಅರಸರ ಕಾಲದಲ್ಲಿ ಇದ್ದ ಕಂದಾಯ ಪದ್ಧತಿಯನ್ನೇ ಅನುಸರಿಸಿ 
ಕೊಂಡು ಬರಲಾಯಿತು. ಆಮೇಲೆ. 1896ರಲ್ಲಿ en ಇದ್ದ ಕಂದಾಯದ 
ಮೇಲೆ ಇಂತಿಷ್ಟು ಎಂದು ಹೆಚ್ಚು ಮಾಡಲಾಯ್ತೆ ವಿನಃ ಜಮೀನುಗಳನ್ನು 
ಪುನಃ ಅಳೆದು E ಪರಾಮರ್ಶಿಸಿ, ಕಂದಾಯ ವಿಧಿಸುವ ಕೆಲಸ ಮಾಡ 
ಲಿಲ್ಲ. ಇಷ್ಟು ಕಾಲಕ್ಕಾಗಲೇ ಕಾಫಿ ಕೊಡಗಿಗೆ ಕಾಲಿಟ್ಟು ಅನೇಕ ವರ್ಷ 
ಗಳಾಗಿದ್ದುವು. 1854ರಲ್ಲಿ ಮಡಿಕೇರಿಯ ಬಳಿ ಮೊಟ್ಟಮೊದಲನೆಯ 
ಪರಂಗಿ ತೋಟ ಆದ ಮತ್ತು ಅದಕ್ಕೂ ಮುನ್ನ ನಾಲ್ಕು ನಾಡಿನಲ್ಲಿ ಮಾಪಿಳ್ಳೆ 
ಯವರು ಗುಟ್ಟಾಗಿ ಕಾಫಿ ಬೆಳೆಯುತ್ತಿದ್ದ ವಿಷಯಗಳನ್ನು ಆಗಲೇ ಹೇಳಿದೆ. 
ಹೀಗೆ ಬೆಳೆಯುತ್ತಿದ್ದ ಕಾಫಿಯ ಮೇಲೆ ಭೂಕಂದಾಯ ವಿಧಿಸದೆ ಒಂದು 
ಮಣ ಕಾಫಿಗೆ ನಾಲ್ಕಾಣೆಯಂತೆ “ಕಾಫಿ ಹಾಲತ್‌* ಎಂಬ ಅಬ್ಕಾರಿ ಸುಂಕ 

1 ಈ ಕಮಿಷನರ್‌ ಹುದ್ದೆಯನ್ನು 1869ರಲ್ಲಿ ಚೀಫ್‌ ಕಮಿಷನರ್‌ ಎಂತಲೂ 
ಕಮಿಷನರ ಕೈಕೆಳಗೆ ಇದ್ದ ಸೂಪರ್ರಿಟೆಂಡೆಂಟ್‌ ಹುದ್ದೆಯನ್ನು ಕಮಿಷನರ್‌ ಎಂತಲೂ 
ಕರೆಯಲಾಯ್ತು. 


CC-0. Jangamwadi Math Collection. Digitized by eGangotri 


ಕಾಫಿ ಕಂದಾಯೆ-ಅದರ ಉಪಕಥೆ 109 


ವಿಧಿಸಲಾಗುತ್ತಿತ್ತು. ಈ ಕ್ರಮ 1866ರವರೆಗೆ ಇದ್ದು, ಅಲ್ಲಿಂದ ಕಾಫಿ 
ಬೆಳೆಯುವ ಭೂಮಿಯ ಮೇಲೆ ಎಕರೆಗೆ ಎರಡು ರೂಪಾಯಿ ಕೆಂದಾಯ 
ವಿಧಿಸಲಾಯ್ತು. ಇವುಗಳಲ್ಲಿ ಅತ್ಯಂತ ಫಲನತ್ತಾದ ಕಾಫಿ ತೋಟಗಳಿಗೆ 
ಎರಡು ರೂಪಾಯಿ ಇದ್ದ ಕಂದಾಯವನ್ನು ಎರಡೂವರೆ ರೂಪಾಯಿಗಳಿಗೆ 
ಏರಿಸಲಾಯ್ತು. 

1896ರಿಂದ ಹತ್ತು ವರ್ಷಗಳವರೆಗೆ ಮೇಲೆ ಹೇಳಿದ ಕಂದಾಯ 
ಪದ್ಧತಿಯೇ ಇತ್ತು. ಆಗ ಜಮಾನುಗಳನ್ನು ಒಂದು ಕಡೆಯಿಂದ ಅಳೆದು 
ಕಂದಾಯ ನಿಗದಿ ಮಾಡಬೇಕೆಂಬ ನಿರ್ಧಾರವನ್ನು ಇಂಡಿಯಾ ಸರ್ಕಾರ 
ಕೈಗೊಂಡಿತು. 191009 ಮೋಜಿನಿ ಕೆಲಸ ಮುಗಿಯಿತು. ಅಳತೆ ಆಗ 
ಬೇಕೆಂದು ಮಾಡಿದ ಆಜ್ಞೆ ಯ ವೇಳೆ ಕಾಫಿ ಭೂಮಿಯ ಮೇಲೆ ಇರುವ 
ಕಂದಾಯವನ್ನು ಹೆಚ್ಚಿಸಬಾರದೆಂದು ಇಂಡಿಯಾ ಸರ್ಕಾರ ತಿಳಿಸಿತ್ತು. ಈ. 
ನಿರ್ದೇಶದ ಪ್ರಕಾರ ಬೇರೆ ಜಮಾನುಗಳಿಗೆ ಹೊಸ ಕಂದಾಯ ಹಾಕಿದರೂ 
ಕಾಫಿ ಕಂದಾಯವನ್ನು ಮಾತ್ರೆ ಹೆಚ್ಚಿಸಲಿಲ್ಲ. ಮೊದಲಿದ್ದ ಎಕರೆಗೆ 
ಎರಡು ರೂಪಾಯಿ ಮತ್ತು ಕಾಲು ರೂಪಾಯಿಯೇ ಉಳಿಯಿತು. ಆದರೆ 
ಲೆಕ್ಕಗಳಲ್ಲಿ ತೋಟ ಮಾಡಿರುವವರು ಪರಂಗಿಯವರೇ ಅಥವಾ ಸ್ಥಳದವರೇ 
ಎಂಬುದನ್ನು ಸ್ಪಷ್ಟವಾಗಿ ನಮೂದಿಸಿದರು. 

ಕಾಫಿ ಕಂದಾಯ ಹೆಚ್ಚಿಸದಿರಲು ಕಾರಣಗಳೇನು ಎಂದು ಗೊತ್ತಾಗು 
BOO. ಬಹುಶಃ ಕಾಫಿ ಬೆಳೆಗೆ ಪ್ರೋತ್ಸಾಹ ಕೊಡಬೇಕೆಂಬ ಮೂಲ 
ಉದ್ದೇಶ ಇರಬೇಕು. ಪರಂಗಿಯವರು ಕಾಫಿ ತೋಟ ಏಕಾಡಲು ಆರಂಭಿ 
ಸಿದ್ದೂ ಇದಕ್ಕೆ ಕಾರಣವಿರಬೇಕು. ಅವರ ಸರಕಾರ ಅವರಿಗೇ ತೊಂದರೆ 
ಮಾಡುವುದು ಸರಿಯಲ್ಲವೆಂದೂ ಕಂಡಿರಬೇಕು. ಅಲ್ಲದೆ ಕಾಫಿಯ ಬೆಳೆ 
ಆಗಿನ್ನೂ ಒಂದು ಸ್ಥಿಮಿತಕ್ಕೆ ಬಂದಿರಲಿಲ್ಲ. ರೋಗರುಜಿನಗಳನ್ನು ಅದು 
ಜಯಿಸಿ ಗೆದ್ದೆ ಎನ್ನುವ ಸ್ಥಾನವನ್ನು ಮುಟ್ಟಿರಲಿಲ್ಲ. ಇವೆಲ್ಲವನ್ನೂ ಗಮನಿಸಿ 
ಕಾಫಿ ತೋಟಗಳಿಗೆ ಕಂದಾಯ ಹೆಚ್ಚಿಸಲಿಲ್ಲ ಎಂದು ಇಟ್ಟುಕೊಳ್ಳಬಹುದು, 

ಅಲ್ಲದೆ ಇನ್ನೂ ಒಂದು ಕಾರಣ ಹೇಳಿದರೂ ಹೇಳಬಹುದು. ಕೊಡಗರು 
ಕಾಫಿ ತೋಟ ಮಾಡಲಾರಂಭಿಸಿದ ಮೇಲೆ ತಮ್ಮ ಸ್ಥಾನಮಾನ ಬಲದಿಂದ 
ಕಂದಾಯ ಏರಿಸುವುದಕ್ಕೆ ಅಡ್ಡಿಬಂದಿರಬೇಕು. ಕಾಫಿ ತೋಟ ಮಾಡುವ 


CC-0. Jangamwadi Math Collection. Digitized by eGangotri 





110 ಬೆಟ್ಟದಿಂದೆ ಬಟ್ಟಲಿಗೆ 


a 


ಕೊಡಗರು ದೊಡ್ಡ ಮನುಷ್ಯರೆಂಬ ಭಾವನೆ ಕೊಡಗಿನಲ್ಲಿ ಕಳೆದ Dii» 
ದಲ್ಲಿಯೇ ಬಂದಿತ್ತು ; ಕಾಫಿ ಶೋಟದವರ ಜೀವನೆ ರೀತಿಯೇ ಬದೆಶಾವಣೆ 


ಯಾಗಿತ್ತು. ಸರ್‌ ಡೊನಾಲ್ಡ್‌ ರಾಬರ್ಟ್‌ಸನ್‌ ಎಯಿ ಕೊಡಗಿನ ಜೀಫ್‌ 


ಕಮಿಷನರ್‌ ತನ್ನ 1898-189ನೆಯ ವರ್ಷದ ವರದಿಯೆಲ್ಲಿ ಹೀಗೆ ಹೇಳು 
ತ್ತಾನೆ : ಸುಲಭವಾದ ಹಣಮಾಡುವ ಕಾಫಿ ಸಾಗುವಳಿ ಕೊಡಗಿಗೆ ಬಂದದ್ದೆ 
ರಿಂದ ಕೊಡಗರೂ ದಿವಾಳಿಯಾಗುವ ಸ್ಥಿ ತಿಗೆ ಬಂದಿದ್ದಾರೆ. ಶಾಫಿ ತೋಟ 
ಮಾಡುವುದು ಎಂದರೆ ಬಹಳ ಮೇಲ್ತರಗತಿಯ ಬಾಳುವೆ ಮಾಡುವುದು 
ಎಂಬ ಭಾವನೆ ಕೊಡಗರಲ್ಲಿ ಬೇರೂರಿಬಿಟ್ಟಿದೆ. ಸುಲಭವಾಗಿ ಸಾಲಖೋ 
ಗಳು ದೊರೆಯುತ್ತಿದ್ದುದೂ ಈ ಬಾಳುವೆಗೆ ಕಾರಣವಾಯಿತು. ಆದರೆ 
ಈಗ ಸಾಲ ದೊರೆಯುವುದು ಬಹಳ ಕಷ್ಟವಾಗಿದೆ. ಸಾಲಕ್ಕೆ ಆಧಾರೆ 
ಮಾಡಲು ಬೇರೆ ಜಮೀನುಗಳಿಲ್ಲ. ಬತ್ತ ಬೆಳೆಯುವ ಮತ್ತು "ಜಮ್ಮಾ 
ಜಮೀನು”*ಗಳನ್ನು ಆಧಾರಮಾಡುವಂತಿಲ್ಲ. ಅಂತೂ ಪರಿಸ್ಥಿತಿ ಕಠ 

ವಾಗಿದೆ. ಹಾಸಿಗೆ ಇದ್ದಷ್ಟು ಕಾಲುಚಾಚಬೇಕೆಂಬ ಬು: 2 ಈಾಗಿೀಗ ಕೊಡಗರಿಗೆ 
ಬರುತ್ತಿದೆ. "ಸರ್ಕಾರಿ ನೌಕರಿ ಕೀಳು' ಎಂಬ ಕೊಡಗರೆ ಒಣಜಂಭ (foolish 


pride) ಹೋಗುತ್ತಿದೆ'. 


a a ew? 3 v3 -— ನ್‌ 

. ಈಗ ಕಾಫಿ ತೋಟ ಮಾಡುವ ಕೊಡ! ಸ್ಥಾನ ಮಾಲೆ ಹೇಳಿದಂತೆ 

ಇರಲಾರದು. ಅನೇಕರು ತಮ್ಮ ಸ್ಥಿತಿಗಳನ್ನು ಬಹಳೆ ಉತ್ತಮಪಡಿಸಿ 

o ಇಸ್ಟ pm — r ರಾ a ade rod 

ಕೊಂಡಿದ್ದಾರೆ. ಸರ್ಕಾರಿ ನೌಕರಿಗಳಲ್ಲೂ ಸೈನ್ಯಪಡಗಳೆಲ್ಲೂ ಕೊಡೆಗರು 
ತ್‌ಾ mods ats e d ^ ಇತಿ 
Neos Ce, ದರಿ. 


ಚಿಕ್ಕಮಗಳೂರು ಜಿಲ್ಲೆಯ ಹಂದಿನೆ ಕಾಲದ ದಾಖಲೆಗಳವ 
ನೋಡಿದಲ್ಲಿ ಈ ಕೆಳಗೆ ಕಂಡ ಕೆಲವು ಸ್ವಾರಕ್ಕ ವಿಷಯಗಳು ಸಿಗುತ್ತವೆ : 

ಹೊಲೆಯರ ಮನೆಗಳು ಗೌಡರ ಪಟ್ಟಾ ಭೂವಿಯಲಫ್ಸ್‌ ಸೆಐಿ 

ಹೋಗಿದ್ದು ವು. ಇದು ತಪ್ಪ ಎಂದು ಅವುಗಳಿಗೆ ಬೇರೆ ಪಟ್ಟಾ ಮಾದಿದರು. 


SS eg Sl 
- 


1 ಜಮ್ಮಾ ಜಮೀನು : ಬೇಕೆಂದ-ಗೆ ಸೈನಿಕಸೇವೆಯನ್ನು ಸಲ್ಲಿಸಬೇಕೆಂದು 
ರಾಜರುಗಳು ಕೊಡಗರಿಗೆ ಅರ್ಧ ಕಂದಾಯದ ಮೇಲೆ ಕೊಟ್ಟ ಭೂಮಿ. ಈ ರೀತಿ 
ಭೂಮಿ ಕೊಡುವುದನ್ನು ಬ್ರಿಟಿಷ್‌ ಸರ್ಕಾರ 1895ರನ್ಲಿ ನಿಕ್ಲಿಸಿತು. 


CC-0. Jangamwadi Math Collection. Digitized by eGangotri 


5 
| 
z^ 
Ys 
ib 
) 
) 
4 
(6 
tL 
a 
£L 


ನಾರುವ ಅಥವಾ ಗುತ್ತಿಗೆಗೆ ಕೊಡುವ 
ಕಸಬು ಮಾಡಿಕೊಂಡಿದ್ದರು. ಗುತ್ತಿಗೆ ಎಷ್ಟು ಬಬ ಎಕರೆಗೆ ಮೂರು 
ಸೇರು Ape. ಕೂರು ra ಕಮಿಷನರು 18825 ಯು ಏಪ್ರಿಲ್‌ 13ರಂದು 
ದವ ರದಿಯನ್ಲಿ ಬರುವ ಈ Wi Ale, ois CJ ಮಾ ತುಗಳನು 
uo. : “It is not saying too much to state Scarcely anyone 
picks his own coffee. Each trys to pick his neighbours? 
crop claiming as his own.’ 
ವಿಡ್‌ = "2 aga . Š 

ಕಡೂರು ಡೆ ಪ್ಯಟಿ ಕಮಾಷನರ್‌ ವೆ Wes, ಜುನ್‌ (Meikly John) 

ಅವರ 1886ನೆಯ ವರದಿ ಪ್ರಕಾರ ಆಗ ಕಾಫಿಗೆ A ಸಿಕ್ಕಾಬಟ್ಟೆ ಜಮಾನು ಕೇಳು 


ಈ, ~J - = = - - aw e ಇನ್‌ 
ತ್ತಿದ್ದರು ಎಂದು ಗೊತ್ತಾಗುತ್ತದೆ.."ಸಿತ್ಕಿದವರಿಗೆ ಸೀರುಂಡೆ' ಎಂಬಂತೆ. 
ಯಾರ್ಯಾರು ಎಪ್ಪೆಷ್ಟು ಕೇಳಿದರೆಂಬುದನ್ನು ನೋಡಿ : ಚೇಸ್‌ (Chase) 


715 ಎಕರೆ, ^. ಕ್‌ಲ್ಯಾಂಡ್‌ (Strickland) 496 ಎಕರೆ, ಬ ನ್ರಾಡೂ (Bradu) 
873 ಎಕರೆ, ಮಲ್ಲಪ್ಪ ಯ್ಯ -ರೇಕ್ಸ್‌ (Raikes) ಎಂಬುವರ ಪರ 730 ಎಕರೆ, 
ಮತ್ತು ನರಸಿಂಹಾಚಾರ್‌ (ನನಗ ಗೂ ಜಾಗರಾ ಕಣಿವೆಯಲ್ಲಿ 
879 ಎಕರೆ, ^ 

ಆಗ ಭೂಮಿಗೂ ಬೆಲೆ ಇರಲಿಲ್ಲ. ಕಾಸಿಗೊಂದು ಎಕರೆ, ಕೊಸರಿಗೆ 
ಎರಡು ಎಕರೆ. 1886ರಲ್ಲಿ ಎರಡು ಕಾಫಿ ಕಾಡುಗಳನ್ನು ಕಂದಾಯದ ಬಾಕಿಗೆ 
ಹರಾಜ:ವಕಾಡಿಷದಾಗ ಸಕಾ FUS, AST ಬೆಲೆ ಎಕರೆಗೆ 6 ಕಸುಗಳು 
ಕಲ್ಲತ್ತಿಯ CONS? (Oliver) ಎಂಬುವರಿಗೆ ಸೇರಿದ 759 ಎಕರೆ 1। ಗುಂಟೆ 
ತೋಟವನ್ನು 189623 } 2557 XSI 2 ಆಣ್‌ 11 ಕಾಸು ಕಂದಾಯದ 
ಬಾಕಿಗೆ ಡೆಪ್ಪಟಿ ee ಸರಂರಕ್ಕೆ DIEA ಪಚಿಯುಕೊಂಡರು. ಆಗ 
ರಸ್ತೆಸೌತರ್ಯಗಳಿರಲಿಐ್ಲ. ಆ. PAFS ಚಿಕ್ಕಮಗಳೂರಿನಿಂದ 
ಬಾಬಾಬಹನ್‌ಗಿರಿ ಮೂಲಕ ತರೀಕೆರೆಗೆ ಹೋಗುವ ಸಯ ಯೋಚನೆ 


ನ್‌ mmh ಇ, SAS ಎ etim. — — ~ p 

ಮಾಡಿದ್ದ Ve. ರಂಭ CIOS ಮಾಡಲ ಆಗ ಎಷ್ಟು ಕಷ್ಟ ವಾಗಿತ್ತು 
ಎಂಬಿ 7. -— ರ್‌ ; ಇನೆ “ಎ — ಕ a D." 

Ody ನದು ಇದರಿಂದ ಸ XE wat! wo, t4. ENS SUE) ಅನೇಕ ತೋ 


e ೧ ಕೆ = ಅ Qoa - 9 ~J e$ ತ eo ತಾಲಿ 
ಗಾರರು ಜರಿ ಬುಂಯಿಮಾುತಿನ ಬೇತೆ Jaani ರು. ಆಂದೆ 


CC-0. Jangamwadi Math Collection. Digitized by eGangotri 


112 ಬೆಟ್ಟದಿಂದ ಬಟ್ಟಲಿಗೆ 


ಅವರಿಗೆ ಸರಕಾರವೂ ನಾನಾ ರೀತಿಯಲ್ಲಿ ಸಹಾಯ ಮುಡುತ್ತಿತ್ತು. 


ಪರಂಗಿಯವರು ಸಾಹಸಿಗಳು. ಏನೇ ಕಷ್ಟ ನಪ್ಪಗಳಾದರೂ 
ಅವನ್ನೆಲ್ಲಾ ಸಹಿಸಿಕೊಂಡು ಮುನ್ನಡೆಯುವ ಜನ. ನೊರಾರು ಜನರು 
. ಬಂದು ಗುಡ್ಡಗಾಡುಗಳಲ್ಲಿ ನೆಲಸಿ ತೋಟಮಾಡಿದರು. 1875ರಲ್ಲಿದ್ದ 
ಕೆಲವು ಇಂಗ್ಲಿಷ್‌ ತೋಟಗಾರರ ಹೆಸರು ಹೇಳಿದರೆ ಅಪ್ರಸ್ತುತವಾಗಲಾರ 
ದಷ್ಟೆ z ಮೈಲಿಮನೆ : ಡಬ್ಲ್ಯು.ಎ. ಅಲ್ಲಾಂಡೀಸ್‌ (W. Allandice) : 
ಬಾಳೂರು (ಇದು ಆಗ್ಗೆ, ಈಗ ಚಿಕ್ಕಮಗಳೂರು ತಾಲೂಕಿಗೆ ಸೇರಿರುವ 
ವಸ್ತಾರ ಎಂಬ ತಾಲೂಕೆಗೆ ಸೇರಿತ್ತು) : ಆರ್‌.ಜಿ. ಅಲ್ಲಾಂಡೀಸ್‌ (R.G: 
Allindies) ; ಕೊಪ್ಪ : ಜೆರಾಲ್ಡ್‌ ಎಂ. ಪೋರ್ಟರ್‌ (Gerald M- 
Porter); ಮತ್ತು ಕೆಳಗೂರು: ಎಫ್‌.ಡಿ, ಮೆಪ್‌ಪೆನ್‌ (F.D. Meppen): 
ಕಾಫಿ ಶೋಟಮಾಡಲು ಮೈಸೂರಿಗೆ ಬಂದವರೆಲ್ಲ ಚೆನ್ನಾಗಿ ಸಂಪಾದನೆ 
ಮಾಡಿದರೆಂದು ಹೇಳುವಂತಿಲ್ಲ. ಕೆಲವು ಶಕ್ತಿವಂತ ಪರಂಗಿ ತೋಟಗಾರರು 
ಬುದ್ಧಿ ವಂತರಾಗಿ, ಆದರೆ ಎಲ್ಲವನ್ನೂ ಕಳೆದುಕೊಂಡು ಸ್ವದೇಶಕ್ಕೆ ಹಿಂದಿರುಗಿ 
ದರು. ಕೆಲವರು ಪರಂಗಿಯವರ ಸಲಹೆಯಂತೆ ಹೋಗದೆ ಸ್ಥಳದವರ 
ಸಲಹೆಗಳನ್ನು ಅನುಸರಿಸಿಯೋ ಅಥವಾ ಕೈತುಂಬ ಬಂಡವಾಳದ ಹಣ 
ಇದ್ದೋ ಗೆದ್ದು ಉಳಿದರು. ಪರಂಗಿಯವರು ಮೊದಮೊದಲಿಗೆ ಒಂದು 
ದೊಡ್ಡ ತಪ್ಪುಮಾಡಿದರು. ಅದೇನೆಂದರೆ, ಕಾಡು ಕಡಿದು ಭೂಮಿ ಬರಿದು 
ಮಾಡಿ ಕಾಫಿ ನೆಡುವ ಕ್ರಮ ಅನುಸರಿಸಿದುದು. ಆದರೆ ಸ್ಥಳದವರು ಪರಂಗಿ 
ಯವರು ಮಾಡುತ್ತಿದ್ದುದನ್ನೆಲ್ಲಾ ದೂರದಿಂದ ನೋಡುತ್ತಿದ್ದು ಅವರ 
ತಪ್ಪಿನಿಂದ ಇವರು ಬುದ್ಧಿವಂತರಾದರು. ಕಾಫಿಗೆ ನೆರಳು ಆವಶ್ಯಕ ಎಂದು 
ಬುದ್ಧಿ ಕಲಿತದ್ದು ಆಮೇಲೆ-"ಅಟ್ಟ' ಮೇಲೆ ಒಲೆ ಉರಿಯಿತು. ಕೆಟ್ಟ ಮೇಲೆ 
ಬುದ್ದಿ ಬಂತು' ಎಂಬಂತೆ. ಆದರೆ ಸಾಹಸಕ್ಕೆ ಹೆಸರಾದ ಪರಂಗಿಯವರು 
ಹೇಗಾದರೂ ಮಾಡಿ ಜಯಶೀಲರಾಗಬೇಕೆನ್ನುವ ತಮ್ಮ ಉದ್ದೇಶವನ್ನು 
ಎಷ್ಟೇ ಖರ್ಚಾದರೂ ಸಾಧಿಸಿಕೊಳ್ಳ ಬೇಕೆಂದು ಹಟಹಿಡಿದರು. ಆ ಹುಟ್ಟು 
ಗುಣದ ಕಾರಣವೇ ಅವರು 6,000 ಮೈಲಿಗಳಾಚೆಯಿಂದ ಬಂದು, ಎಷ್ಟೆ je 
ಕಷ್ಟಗಳಾದರೂ ಸಹಿಸಿಕೊಂಡು, ಸುಖಪಡುವುದನ್ನು ಕಲಿತು, ಸಾಹಸಕ್ಕೆ 
ಮೇಲ್ಪಂಕ್ತಿಯಾಗಿ ಉಳಿದಿದ್ದಾರೆ. 


CC-0. Jangamwadi Math Collection. Digitized by eGangotri 


» 


ಕಾಫಿ ಕಂದಾಯ-ಅದರ ಉಪಕಥೆ 113 


ಈಗ - ಪರಂಗಿಯವರು ಇಲ್ಲವೇ ಇಲ್ಲ, ಕೈಬೆರಳುಗಳಲ್ಲಿ ಎಣಿಸಬಹು 
ದಾದಷ್ಟು ಜನ ಮಾತ್ರ ಇದ್ದಾರೆ. "ನೇಟಿವ್‌'ಗಳೆಂದು ಕರೆಯುತ್ತಿದ್ದವರೇ 
ಈಗ ಕಾಫಿ ತೋಟಗಾರರಾಗಿದ್ದಾರೆ. ಆದರೆ ಅವರು ಮೊದಲಿನ ಸಾಹಸಿ 
ಗಳಾದ ಪರಂಗಿಯವರಿಗೆ ಸಲ್ಲಿಸಬೇಕಾದ ಕೃತಜ್ಞ ತೆ ಬಹಳ ಇದೆ. 

ಈಗ ಸ್ಥಳೀಯ ತೋಟಗಾರರು ಹೊಸ ಸಮಸೆ ಗಳನ್ನು ಎದುರಿಸ 
ಬೇಕಾಗಿದೆ. ಕಾಫಿಗೆ ಲಾಯಖಾದ ಭೂಮಿ ದಿನೇ ದಿನೇ ಕಡಮೆ ಯಾಗುತ್ತಿ ದೆ. 
ಸರಕಾರದ ಕಾಯಿದೆ ಕಟ್ಟಳೆಗಳು ದಿನೇ ದಿನೇ ಹೆಚ್ಚುತ್ತಿವೆ. ತಮ್ಮ ತೋಟ 
ದಲ್ಲಿ ಹೇಗೆಂದರೆ ಹಾಗೆ ಇರಲು ಸಾಧ್ಯವಿಲ್ಲ. ಕಾಫಿ ತೋಟಕ್ಕೆ ಬೇಕಾದ 
ಭೂಮಿಯನ್ನು ಪಡೆಯಲೂ ಕಷ್ಟವಾಗಿದೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ 
ಹಲವಾರು ನಿಯಮಗಳುಂಟು, ಭೂಮಿಯ ಬೆಲೆ ಹೆಚ್ಚುತ್ತಿದೆ. ಭೂಮಿಯ 
ಮೇಲಿರುವ ಮರಗಳನ್ನು ಸರಕಾರ ತೆಗೆದುಹಾಕಿಯೇ ಭೂಮಿಯನ್ನು 
ದರ್ಬಾಸ್ತಿನಲ್ಲಿ ಕೊಡುವ ಹೊಸ ಕ್ರಮ ಅವರ ತೋಟಗಾರಿಕೆಗೆ ಒಂದು 
ಂದರೆಯನ್ನುಂಟುಮಾಡಿದೆ. 
ಸುಧಾರಣೆ ನೀತಿಯಲ್ಲಿ ಸರ್ಕಾರ ಮುಂಡೆ ಯಾವ ಧೋರಣೆ 
ಯನು ಅನುಸರಿಸಬಹುದು ಎಂದು EOE ಸದ್ಯ ಜಾರಿಯಲ್ಲಿರುವ 
ಭೂಸುಧಾರಣೆ ಕಾ scone ಕಾಫಿ ತೋಟಗಳು ವಿನಾಯ್ತಿ ಪಡೆದಿವೆ. 
ಕಾಫಿಭೂಮಿಗೆ ಹೆಚ್ಚು ಕಂದಾಂ ದ ಎಂದು ಸರ್ಕಾರ 
ಹೇಳುತ್ತಿದೆ. ಈಗ ಇರುವ ಮತ್ತು ಮುಂದೆ ಕಾಫಿಗೆ ಸಿಕ್ಕಬಹುದಾದ 
ಬೆಲೆಯನ್ನು ಗಮನಿಸಿದರೆ ಮತ್ತು ಬೇರೆ ತರಹ ಖುಷ್ಕಿ ಅಥವಾ 
ಬಾಗಾಯ್ತು ಭೂಮಿಗಳಿಗೆ ವಿಧಿಸಿರುವ ಕಂದಾಯಕ್ಕೆ ಹೋಲಿಸಿದರೆ ಕಾಫಿ 
ತೋಟಗಳಿಗೆ ಈಗಿರುವ ಕಂದಾಯವನ್ನು Caio, ಇಷೆ ಷ್ಟೂ ಏರಿಸಬೇಕೆ 
ತೋರುತ್ತದೆ. ಆದರೆ ಎಷ್ಟು ಏರಿಸಬೇಕೆಂಬುದೇ ಮುಖ್ಯ ವಿಷಯ. ಹಾಗೆ 
ಮಾಡುವಾಗ ಕಾಫಿ ತೋಟಗಳಿಗೆ ವಿಧಿಸಿರುವ ವ m ತೆರಿಗೆಯನ್ನೂ 
ಗಮನಿಸಬೇಕಾಗುತ್ತದೆ. ಇಂಡಿಯಾದ muss ACD ಇತರ ದೇಶ 
ಗಳ ಕಾಫಿಯೊಸನೆ ಸ್ಪರ್ಧೆ ನಡೆಕಬೇಕಾಗಿದೆ. ಸ್ಪರ್ಧೆಯಲ್ಲಿ ಗೆದ್ದು 
ಉಳಿಯೆಬೇಕಾದರೆ ಉತ್ಪನ್ನದ ಖರ್ಚು ತಯ ಬರ. ಈ ಬಗ್ಗೆ 
ಆರ್‌. ರ್ಯೂಡ್‌ಕ್ಲಿಫ € (R. Radcliffe) ಎಂಬುವರು T vá ಮಾತು 

8 


CC-0. Jangamwadi Math Collection. Digitized by eGangotri 


114 ಬೆಟ್ಟದಿಂದ ಬಟ್ಟಲಿಗೆ 


ಗಳು ಗಮನಾರ್ಹ : “ಕಾಫಿ ಕಂದಾಯ ಕವಳಿಗೆಗಳ ಬಗ್ಗೆ ಹೇಳುವುದಾದರೆ ಅವು 
ಗಳನ್ನು ಮುಗಿಲು ಮುಟ್ಟುವಷ್ಟು ಹಾಕುವುದು ಸರಿಯಲ್ಲ. ಈಗ ಹಾಕುತ್ತಿರುವ 
ವ್ಯವಸಾಯ ತೆರಿಗೆ Bc) income tax) ಮತ್ತು "ಸೂಪರ್‌ ಟ್ಯಾಕ್ಸ್‌? 
ಜೀ tax) ಬಹಳ ಹೆಚ್ಚು. ಪನಿಗಳು ಎಷ್ಟು ತೆರಿಗೆ ಬೇಕಾದರೂ ಕೊಡಬಲ್ಲ 
ವೆಂಬ ತಪ್ಪು ಅಭಿಪ್ರಾಯವಿದೆ Dm ಆದ್ದ ರಿಂದ. ಈ ತೆರಿಗೆ ಕಡಮೆಯಾಗಬೆಕು. 
ಕಾಫಿಯ ಬಳಿ ಒಂದೇ ಸಮನಾಗಿರುವುದಿಲ್ಲ ; ಅದರಲ್ಲಿ ಏರುಪೇರುಗಳುಂಟು. ಐದು 
ವರ್ಷಗಳ ಗಡುವಿನಲ್ಲಿ (period) ಒಂದು ವರ್ಷ ಬಹಳ ಒಳ್ಳೆ ಕೈಯ ಬೆಳೆಯಾಗುತ್ತದೆ ; 
ಇನ್ನೊಂದು ವಷ ನ ಬಹಳ ಕಡಮೆ ಬೆಳೆಯಾಗುತ್ತದೆ. ಕ ತೋಟಗಳನ್ನು ಆರು 
ತಿಂಗಳು ನೋಡವೆಹೋದರೆ ಆದರ ಗತಿ ಮುಗಿಯಿತು. ಆಮೇಲೆ ಐದು ವರ್ಷಗಳ 
ವರೆಗೆ ಅದರಲ್ಲಿ ಬೆಳೆ ಇರುವುದಿಲ್ಲ. ಬೋರರ್‌ ರೋಗ ಕಾಃ ಣಿಸಿಕೊಳ್ಳು ತ್ರದೆ. ಈ 
ಕಾರಣ ಯಾವುದೋ ಒಂದು ವರ್ಷದಲ್ಲಿ ಅತ್ಮ ಂತ ಹೆಚ್ಚಿಗೆ ಆದ ಬೆಳೆಯ ಲೆಕ್ಕ ಹಿಡಿದು 
ವ್ಯವಸಾಯ ತೆರಿಗೆ ಹಾಕುವುದು ಸರಿಯಲ್ಲ. ಇದರ “ಜೊತೆಗೆ ಹೆಚ್ಚಿ ಗೆ ಬೂ ಕಂದಾಯ 
ಹಾಕಬೇಕೆನ್ನುವ ಆಲೋಚನೆಯಂತೂ'ಣನ್ನೂ ಸರಿಯಲ್ಲ. ರಾಜಕಾರಣಿಗಳಿಗೆ ಒಂದು 
dz), ಅಭಿಪ್ರಾಯವಿದೆ : ಕಾಫಿ ತೋಟವೆಂದರೆ : ಕಾರ್ಬಾನೆ (Factory) ಎಂದು. 

ಕಾಫಿ E d 82509F 0729) ; ಕಾರ್ಯಾನೆಯಾಗಲಾರದು. ಹಾಗೆ ಭಾವಿಶು 
ವುದು ಶುದ್ಧ ತಪ್ಪು. ಕಾಫಿತೋಟಗಳಿಗೆ ಸಂಬಂಧಿಸಿದ ವಿಷಯಗಳನ್ನು ಈಗಿರುವಂತೆ 
ಕ್ಷೆ ೈಗಾರಿಕಾ ಸಚಿವಖಾತೆಯಿಂದ ತಪ್ಪಿಸಿ ವ್ಯ ವಸಾಯ ಸಚಿವಖಾತೆಗೆ ಸೇರಿಸುವುದು ಬಹಳ 
ಅಗತ್ಯ. ೫ 

ಕಾಫ ತೋಟ ಮಾಡುವವರು ಜವಿಸಾನು ಕಂದಾಯ, ವ್ಯವಸಾಯ 
ತೆರಿಗೆಗಳಲ್ಲದೆ ಅವರು ತೋಟಕ್ಕಾಗಿ ತರಿಸುವ ಸಾಮಾನುಗಳ ಮೇಲೆ 
"ಆಕ್ಟ್ರಾಯಿ'ಮತ್ತು ತೋಟದಲ್ಲಿ ಸ್ವಂತಕ್ಕಾಗಿ ಮತ್ತು ಆಳುಕಾಳುಗಳಿಗೆ ಕಟ್ಟಿದ 
ಮನೆಗಳಿಗೆ ಪಂಚಾಯ್ತಿಯವರು ಹಾಕುವ ಮನೆಗಂದಾಯ ಕೊಡಬೇಕು. 
ಆದ್ದರಿಂದ ಕಾಫಿಭೂಮಿಯ ಮೇಲೆ ಕಂದಾಯ ಏರಿಸುವಾಗ ಇವುಗಳನ್ನೆಲ್ಲಾ 


ಗಮನದಲ್ಲಿಟ್ಟುಕೊಳ್ಳಬೇಕಾಗುತ್ತದೆ. 


CC-0. Jangamwadi Math Collection. Digitized by eGangotri 


| 8. ಹಳಬರ ಹಲವು ಅನುಭವಗಳು 


Ons ಹೊಸ ಉದ್ಯಮವೇ ಆಗಲಿ, ಅದರ ಆರಂಭ ಅನೇಕ 
ಕಷ್ಟನಷ್ಟಗಳಿಂದ ಕೂಡಿರುತ್ತದೆ. ಈಗ, ಇಪ್ಪತ್ತನೆಯ ಶತಮಾನದ 
ಉತ್ತರಾರ್ಧದ ಆರಂಭದಲ್ಲಿ, ಚಂದ್ರನ ಮೇಲೆ ಮಾನವ ಕಾಲಿಟ್ಟು ವೆ ಜ್ಞಾ ನಿಕ 
ಹಾಗೂ ತಾಂತ್ರಿಕ ಸಾಧನೆಗಳ ಪರಾಕಾಷ್ಠೆಯ ಕಾಲದಲ್ಲಿ ಎಲ್ಲವೂ ಸುಲಭ 
ವಾಗಿ ತೋರಬಹುದು ಏಕೆಂದರೆ, ಎಲ್ಲಾ ಸೌಕರ್ಯಗಳೂ ನಮ್ಮ ಮನೆಯ 

SNe ಬೇಡಿಕೊಂಡು ಬರುತ್ತವೆ. ಮಾಡುವ ಮನಸ್ಸು ಒಂದೇ 
ಬ್‌ ಆದರೆ ಒಂದು ಶತಕದ ಹಿಂದೆ, ಇಂದಿನ ಸೌಲಭ್ಯ 
ಸೌಕರ್ಯಗಳಿಲ್ಲದ ವೇಳೆ ಆರೇಳು ಸಾವಿರ ಮೆ ಕಲುಗಳಾಚೆಯಿಂದ ಇಲ್ಲಿಗ 
ಬಂದು, ಕಾಫಿ ತೋಟಗಳಂಥ ಉದ್ಯಮಗಳನ್ನು ಆರಂಭಿಸಿದವರ ಸಾಹಸ 
cx s 4 20,0, € ಸರಿ. ಸಾಹ ಸವೆಸಗಿದವರು ಪಟ್ಟ ಪಾಡು ಗಮನಾರ್ಹ 
. ವಾದುದು ; ಅಮ ಇಂದಿನ ಉದ್ದಿಮೆದಾರರಿಗೆ euer 

ಪರಂಗಿ ತೋಟಗಾರರು ತಮ್ಮ ಅನುಭವಗಳನ್ನು ಪುಸ್ತಕರೂಪದಲ್ಲಿ 
ಬರೆದಿಟ್ಟದ್ದು ಬಹಳ ಕಡಮೆ. ಅವರು ತಮ್ಮ ಕಾರ್ಯಕ್ಷೇತ್ರವಾದ ಕಾಫಿ 
, ತೋಟ ಬಿಟ್ಟು ಮತ್ತು ಕಾಲಕಳೆಯಲು ಬೇಟೆ, ಕುದುರೆ ಸವಾರಿ ಮುಂತಾದ 
ಹವ್ಕಾ ಸಗಳಲ್ಲದೆ ಬೇರೆ ವಿಚಾರಗಳಲ್ಲಿ ಕೈಹಾಕಿದಂತೆ ಕಾಣುವುದಿಲ್ಲ. ತಮ್ಮ 
ಮಾತ್ರ ದೇಶದಲ್ಲಿದ್ದ ತಂದೆ ತಾಯಿಯರಿಗೆ, ಅಕ್ಕತಂಗಿಯರಿಗೆ ಹಾಗೂ 
ಮತ್ತಿತರ ಇಷ್ಟ. ಬಂಧುಮಿತ್ರ ರಿಗೆ ಕಾಗದ ಪತ್ರಗಳನ್ನು ಕಾಲಕಾಲಕ್ಕೆ 
ಬರೆದುಕೊಂಡು ಬಂದಿರಬೇಕು. ಆದರೆ ಆ ಪತ aN ನಮಗೆ ದೊರೆತಿಲ್ಲ. 
ದೊರೆಯುವ ಸಂಭವವೂ ಇಲ್ಲ. ಆ ಪತ್ರಗಳು ದೊರಕಿದಲ್ಲಿ ಬಹು 
ಸ್ವಾರಸ್ಯವಾದ ವಿಷಯಗಳ ಅರಿವು ನಮಗಾಗುತ್ತಿತ್ತು. ಕೇವಲ ಒಬ್ಬಿ ಬ್ಬರು 
ತೋರ ಮಾತ್ರ ತಮ್ಮ ಅನುಭವಗಳನ್ನು ಬರೆದಿಟ್ಟ ರು. eae 
ಬರೆವಣಿಗೆಗಳಿಂದಲೂ ಮತ್ತು "ಕೆಲವರನ್ನು ಕಂಡು rumes ರಿಂದಲೂ 
ಬಂದೆ ವಿಷಯಗಳ ಆಧಾರದ ಮೇಲೆ ಕಾಫಿ ನಡೆದುಬಂದ ದಾರಿಯ 

ಸೂಕ್ಷ್ಮ: ಪರಿಚಯ ಇಲ್ಲಿ ಮಾಡಿಕೊಡಲಾಗಿದೆ. 


CC-0. Jangamwadi Math Collection. Digitized by eGangotri 


114 ಬೆಟ್ಟದಿಂದ ಬಟ್ಟಲಿಗೆ 


ಗಳು ಗಮನಾರ್ಹ : “ಕಾಫಿ ಕಂದಾಯ ಕವಳಿಗೆಗಳ ಬಗ್ಗೆ ಹೇಳುವುದಾದರೆ ಅವು 
ಗಳನ್ನು ಮುಗಿಲು ಮುಟ್ಟುವಷ್ಟು ಹಾಕುವುದು ಸರಿಯಲ್ಲ. ಈಗ ಹಾಕುತ್ತಿರುವ 
ವ್ಯ ವಸಾಯ ತೆರಿಗೆ se income tax) ಮತ್ತು "ಸೂಫರ್‌ ಟ್ಯಾಕ್ಸ್‌' 
(super tax) ಬಹಳ ಹೆಚ್ಚು. ಕಂ ಪನಿಗಳು ಎಷ್ಟು ತೆರಿಗೆ ಬೇಕಾದರೂ ಕೊಡಬಲ್ಲ 
ವೆಂಬ ತಪ್ಪು ಅಭಿಪ್ರಾಯವಿದೆ cent. ಆದ್ದ ರಿಂದ. ಈ ತೆರಿಗೆ ಕಡಮೆಯಾಗಬೆತು. 
ಕಾಫಿಯ ಬಳೆ ಒಂದೇ ಸಮನಾಗಿರುವುದಿಲ್ಲ ; ಅದರಲ್ಲಿ ಏರುಪೇರುಗಳುಂಟು. ಐದು 
ವರ್ಷಗಳ ಗಡುವಿನಲ್ಲಿ (period) ಒಂದು ವರ್ಷ ಬಹಳ ಒಳ್ಳೆಯ ಬೆಳೆಯಾಗುತ್ತದೆ ; 
ಇನ್ನೊಂದು ವರ್ಷ ಬಹಳ ಕಡಮೆ ಬೆಳೆಯಾಗುತ್ತ ದೆ, ಕಾಫಿ ತೋಟಗಳನ್ನು ಆರು 
ತಿಂಗಳು ನೋೊಡವೆಹೋದತೆ ಆದರ ಗತಿ ಮುಗಿಯಿತು. ಆಮೇಲೆ ಐದು ವರ್ಷಗಳ 
ವರೆಗೆ ಅದರಲ್ಲಿ ಬೆಳೆ ಇರುವುದಿಲ್ಲ. ಬೋರರ್‌ ರೋಗ ಕಾಣಿಸಿಕೊಳ್ಳುತ್ತದೆ. ಈ 
ಕಾರಣ ಯಾವುದೋ ಒಂದು ವರ್ಷದಲ್ಲಿ ಅತ್ಮಂತ ಹೆಚ್ಚಿಗೆ ಆದ ಬೆಳೆಯ ಲೆಕ್ಕ ಹಿಡಿದು 
ವ್ಯವಸಾಯ ತೆರಿಗೆ ಹಾಕುವುದು ಸರಿಯಲ್ಲ. ಇದರ “ಜೊತೆಗೆ ಹೆಚ್ಚಿ ಗೆ 53 ಕಂದಾಯ 
ಹಾಕಬೇಕೆನ್ನುವ ಆಲೋಚನೆಯಂತೂಸಇನ್ನೂ ಸರಿಯಲ್ಲ. ರಾಜಕಾರಣಿಗಳಿಗೆ ಒಂದು 
ತಪ್ಪ ಅಭಿಪ್ರಾಯವಿದೆ : ಕಾಪಿ ತೋ ವೆಂದರೆ" ಕಾರ್ಬಾನೆ (Factory) ಎಂದು. 
ಕಾಫಿ ತೋಟಗಾರಿಕೆ ಕಾರ್ಬಾನೆಯಲ್ಲ ; ಕಾರ್ಯಾನೆಯಾಗಲಾರದು. ಹಾಗೆ ಭಾವಿಶು 
ವುದು ಶುದ್ಧ ತಪ್ಪು. ಕಾಫಿತೋಟಗಳಿಗೆ ಸಂಬಂಧಿಸಿದ ವಿಷಯಗಳನ್ನು ಈಗಿರುವಂತೆ 
ಕೈಗಾರಿಕಾ ಸಚಿವಖಾತೆಯಿಂದ ತಪ್ಪಿಸಿ ವ್ಯವಸಾಯ ಸಚಿಮಖಾತೆಗೆ ಸೇರಿಸುವುದು ಬಹಳ 
ಅಗತ್ಯ.” 
ಕಾಫಿ ತೋಟ ಮಾಡುವವರು ಜವಿಸಾನು ಕಂದಾಯ, ವ್ಯವಸಾಯ 
ತೆರಿಗೆಗಳಲ್ಲದೆ ಅವರು ತೋಟಕ್ಕಾಗಿ ತರಿಸುವ ಸಾಮಾನುಗಳ ಮೇಲೆ 
"ಆಕ್ಟ್ರಾಯಿ'ಮತ್ತು ತೋಟದಲ್ಲಿ ಸ್ವಂತಕ್ಕಾಗಿ ಮತ್ತು ಆಳುಕಾಳುಗಳಿಗೆ ಕಟ್ಟಿದ 
ಮನೆಗಳಿಗೆ ಪಂಚಾಯ್ತಿಯವರು ಗ ಮನೆಗಂದಾಯ ಕೊಡಬೇಕು. 
ಆದ್ದ ರಿಂದ ಕಾಫಿಭೂಮಿಯ ಮೇಲೆ ಕಂದಾಯ ಏರಿಸುವಾಗ ಇವುಗಳನ್ನೆಲ್ಲಾ 


ಗಮನದಲ್ಲಿಟ್ಟುಕೊಳ್ಳಬೇಕಾಗುತ್ತದೆ. 


CC-0. Jangamwadi Math Collection. Digitized by eGangotri 


8. ಹಳಬರ ಹಲವು ಅನುಭವಗಳು 


' ಯಾವ ಹೊಸ ಉದ್ಯಮವೇ ಆಗಲಿ, ಅದರ ಆರಂಭ ಅನೇಕ 
ಕಷ್ಟನಷ್ಟಗಳಿಂದ ಕೊಡಿರುತ್ತದೆ. ಈಗ, ಇಪ್ಪತ್ತನೆಯ ಶತಮಾನದ 
ಉತ್ತರಾರ್ಧದ ಆರಂಭದಲ್ಲಿ, ಚಂದ್ರನ ಮೇಲೆ ಮಾನವ ಕಾಲಿಟ್ಟು ವೆ NN 
ಹಾಗೂ ತಾಂತ್ರಿಕ ಸಾಧನೆಗಳ ಪರಾಕಾಷ್ಠೆಯ ಕಾಲದಲ್ಲಿ ಎಲ್ಲವೂ ಸುಲಭ 
ವಾಗಿ ತೋರಬಹುದು, ಏಕೆಂದರೆ, ಎಲ್ಲಾ ಸೌಕರ್ಯಗಳೂ ನಮ್ಮ ಮನೆಯ 
ಬಾಗಿಲಿಗೇ ಬೇಡಿಕೊಂಡು ಬರುತ್ತವೆ. ಮಾಡುವ ಮನಸ್ಸು ಒಂದೇ 
ಬೇಕಾಗಿರುವುದು. ಆದರೆ ಒಂದು ಶತಕದ ಹಿಂದೆ, ಇಂದಿನ ಸೌಲಭ್ಯ 
ಸೌಕರ್ಯಗಳಿಲ್ಲದ ವೇಳೆ, ಆರೇಳು ಸಾವಿರ ಮೈಲುಗಳಾಚೆಯಿಂದ ಇಲ್ಲಿಗೆ 
ಬಂದು, ಕಾಫಿ ಶೋಟಗಳಂಥ ಉದ್ಯಮಗಳನ್ನು ಆರಂಭಿಸಿದವರ ಸಾಹಸ 
ಮೆಚ್ಚತಕ್ಕದ್ದೇ ಸರಿ. ಸಾಸಸವೆಸಗಿದವರು ಪಟ್ಟ ಪಾಡು ಗಮನಾರ್ಹ 
. ವಾದುದು ; ಅದು ಇಂದಿನ ಉದ್ದಿಮೆದಾರರಿಗೆ ಮಾರ್ಗಸೂಚಕ. 

ಪರಂಗಿ ತೋಟಗಾರರು ತಮ್ಮ ಅನುಭವಗಳನ್ನು ಪುಸ್ತಕರೂಪದಲ್ಲಿ 
ಬರೆದಿಟ್ಟದ್ದು ಬಹಳ ಕಡಮೆ. ಅವರು ತಮ್ಮ ಕಾರ್ಯಕ್ಷೇತ್ರವಾದ ಕಾಫಿ 
. ತೋಟ ಬಿಟ್ಟು ಮತ್ತು ಕಾಲಕಳೆಯಲು ಬೇಟೆ, ಕುದುರೆ ಸವಾರಿ ಮುಂತಾದ 
ಹವ್ಯಾಸಗಳಲ್ಲದೆ ಬೇರೆ ವಿಚಾರಗಳಲ್ಲಿ ಕೈಹಾಕಿದಂತೆ ಕಾಣುವುದಿಲ್ಲ. ತಮ್ಮ 
ಮಾತೃದೇಶದಲ್ಲಿದ್ದ ತಂದೆ ತಾಯಿಯರಿಗೆ, ಅಕ್ಕತಂಗಿಯರಿಗೆ ಹಾಗೂ 
ಮತ್ತಿತರ ಇಷ್ಟಬಂಧುಮಿತ್ರರಿಗೆ ಕಾಗದ ಪತ್ರಗಳನ್ನು ಕಾಲಕಾಲಕ್ಕೆ 
ಬರೆದುಕೊಂಡು ಬಂದಿರಬೇಕು. ಆದರೆ ಆ ಪತ್ರಗಳೂ ನಮಗೆ ದೊರೆಶಿಲ್ಲ; 
ದೊರೆಯುವ ಸಂಭವವೂ ಇಲ್ಲ. ಆ ಪತ್ರಗಳು ದೊರಕಿದಲ್ಲಿ ಬಹು 
ಸ್ವಾರಸ್ಯವಾದ ವಿಷಯಗಳ ಅರಿವು ನಮಗಾಗುತ್ತಿತ್ತು. ಕೇವಲ ಒಬ್ಬಿಬ್ಬರು 
ತೋಟಗಾರರು ಮಾತ್ರ ತಮ್ಮ ಅನುಭವಗಳನ್ನು ಬರೆದಿಟ್ಟರು. ಅವರ 
ಬರೆವಣಿಗೆಗಳಿಂದಲೂ ಮತ್ತು ಕೆಲವರನ್ನು ಕಂಡು ಮಾತನಾಡಿದ್ದರಿಂದಲೂ 
ತಿಳಿದುಬಂದ ವಿಷಯಗಳ ಆಧಾರದ ಮೇಲೆ ಕಾಫಿ ನಡೆದುಬಂದ ದಾರಿಯ 
ಸೂಕ್ಷ್ಮಪರಿಚಯ ಇಲ್ಲಿ ಮಾಡಿಕೊಡಲಾಗಿದೆ. 


CC-0. Jangamwadi Math Collection. Digitized by eGangotri 


116 ಬೆಟ್ಟದಿಂದ ಬಟ್ಟಲಿಗೆ 


ಲೆನಿನ್‌ ಬಿ. ಬೌರಿಂಗ್‌ 


೧೮೬೨ ರಿಂದ ೧೮೭೦ರವರೆಗೆ (ಸರ್‌ ಮಾರ್ಕ್‌ ಕಬ ನರ ನಂತರ) 
ಮೈಸೂರು ಮತ್ತು ಕೊಡಗು ರಾಜ್ಯಗಳ ಜೀಫ್‌ ಕಮಿಶನರಾಗಿದ್ದ ಲೆವಿನ್‌ 
ಬಿ. ಬೌರಿಂಗ್‌ (Levin B. Bowring) ಅವರು ತಮ್ಮ ಅನುಭವಗಳನ್ನು 
ಕುರಿತು “Eastern Experiences ಎಂಬ ಪುಸ್ತಕ ಬರೆದರು. ಅವರು ಆ 
ಪುಸ್ತಕದಲ್ಲಿ ಕಾಫಿಯ ಬಗ್ಗೆ ಹೇಳಿರುವ ಕೆಲವು ವಿಷಯಗಳು 52, Ox, ವಾಗಿವೆ. 
ಅವೇನೆಂದರೆ : 

ಮಂಜರಾಬಾದಿನಲ್ಲಿ ಬೆಳೆದ ಕಾಫಿಯನ್ನು ಈಗ ಕೆನರಾಕ್ಕೆ (ಮಂಗಳೂರಿಗೆ) 
ಎತ್ತಿನ ಗಾಡಿಗಳ ಮೇಲೆ ಬಿಸ್ಸೇ ಘಾಟ್‌, ಮಂಜರಾಬಾದ್‌ ಘಾಟ್‌, ಕೊಡೆಕಲ್‌ ಅಂದರೆ 
ಬೂಂದ್‌ ಘಾಟ್‌-ಇವುಗಳ ಮೂಲಕ ಕಳುಹಿಸುತ್ತಿದ್ದಾರೆ....ಕಳೆದ ಒಂದು ತಲೆಮಾರಿ 
ನಿಂದ ಮಂಜರಾಬಾದಿನಲ್ಲಿ ಕಾಫಿ ಬೆಳೆಯಲಾರಂಭಿಸಿದ ಮೇಲೆ ಈ ಊರು (ಮಂಜರಾ 
ಬಾದ್‌) ಗಮನಾರ್ಹವಾದ ಸ್ಥಳವಾಗಿದೆ. ಯೂರೋಪಿನ ಮಾರುಕಟ್ಟೆಗಳಲ್ಲಿ ಈ 
ಊರಿನ ಹೆಸರು ಕೇಳಿಬರುತ್ತಿದೆ. ಇತ್ತೀಚಿನ ವರದಿಗಳ ಪ್ರಕಾರ ಮೈಸೂರಿನಲ್ಲಿ 
21,000 ಕ್ಕಿಂತಲೂ ಹೆಚ್ಚು ಕಾಫಿ ತೋಟಗಳಿವೆ. ಅವುಗಳಲ್ಲಿ 300 ತೋಟಗಳು 
ಪರಂಗಿಯವರಿಗೆ ಸೇರಿವೆ, “ ಆದರೆ ಈ 300 ತೋಟಗಳ ವಿಸ್ತೀರ್ಣ 33,000 ಎಕರೆ 
ಗಳಾದರೆ,. ಉಳಿದ ಎಲ್ಲಾ ತೋಟಗಳ ವಿಸ್ತೀರ್ಣ 78,000 ಎಕರೆಗಳು. ಹೊರಗಡೆ 
ಹ ಬಂದು ಈ ರೀತಿ ಶೋಟಮಾಡುತ್ತಿರುವುದು ಸ್ಥಳೀಯ ಜಮಾನುದಾರರಿಗೆ 

ಸುತ್ತಿಲ್ಲ್ಲ. ಆದರೂ ಪರಂಗಿಯವರು ACOSO ನಂ ಕೆ ಹಾಗೂ ವಿಶ್ವಾಸಗಳಿಗೆ 
x ಶ್ರೆರಾಗಿದ್ದಾರೆ. ಆದರೆ ಪರಂಗಿಯವರು ಯಾವ ಆಸೆ ಇಟ್ಟು ತಕೊಂಡು ಬಂದಿದ ಶರೋ 
ಅದು ಕೈಗೂಡಲಿಲ್ಲ. ಪರಂಗಿಯವರ ಕಾಫಿ ತೋಟಗಳಿಗೆ ಸ್ಥಳದ ಜನರು ತಮ್ಮ ದನ 
ಗಳನ್ನು ಸಲೀಸಾಗಿ ಬಿಡುತ್ತಾರೆ ; ಆದರೆ ತಮ್ಮ ತೋಟಗಳಿಗೆ ನುಗ್ಗದಂತೆ ನೋಡಿ 
ಕೊಳ್ಳುತ್ತಾ ರೆ. 

ಕೌಲೇದುರ್ಗದಲ್ಲಿ (ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನಲ್ಲಿದೆ) ಕಾಫಿ 
ಬೆಳೆ ಆರಂಭವಾಗಿದೆ. ಅಲ್ಲಿಂದ ಉತ್ತರದ ಕಡೆಗೆ ಕಾಫಿ ಬೆಳೆಯುವುದರ ಬಗ್ಗೆ ಒಂದು 
ಮೂಢ ನಂಬಿಕೆ ಇದೆ. "ಕಾಫಿ ಬೆಳೆದರೆ ಮನೆ ಹಾಳಾಗುತ್ತದೆ' ಎಂಬುದೇ ಆ ನಂಬಿಕೆ, 
ಕಾಫಿ ಬೆಳೆದವರ ಮನೆ ಹ ಹಾಳಾದ್ದು ಉಂಟು. ಇದಕ್ಕೆ ಕಾರಣ ಸರಿಯಾದ ಭೂಮಿ 
ಮತ್ತು ಹವೆ ಇಲ್ಲದ ಕಡೆ ಕಾಫಿ ಬೆಳೆದದ್ದೇ ಹೊರತು ಬೇರೆ ಅಲ್ಲ. ಕೌಲೇದುರ್ಗ 
ದಲ್ಲಿ ಕಾಫಿ ಬೆಳೆ ಅಷ್ಟು ಚೆನ್ನಾಗಿ ಬರುತ್ತಿಲ್ಲ. ಇದಕ್ಕೆ ಕಾರಣ ಒತ್ತಾದ ಕಾಡು ಹಾಗೂ 
ಹಿಂಗಾರು ಗಾಳಿಯ ಹೊಡೆತ, 


ಆನೂರು ಗ್ರಾಮದ ಬಳಿ ಒಂದು ಏಶಿಷ್ಟವಾದ ಬೆಟ್ಟವಿದೆ. ಇದರ ಹೆಸರು 
"ಮಡಕಲ್‌' ಅಥವಾ "ಮೂರಕಲ್‌' ಎಂದು ಈ ಗುಡದ ಒಂದು ಕಡೆ ವಿಚಿತ್ರ 


CC-0. Jangamwadi Math Collection. Digitized by eGangotri 





ಹಳಬರ ಹಲವು ಅನುಭವಗಳು 117 


ವಾದ ಉಬ್ಬಿದೆ. ಇದನ್ನು ಕೆಲವು ತಮಾಷೆಯ” ' ತೋಟಗಾರರು. "ಕ್ಯಾನನ್‌ ಮೂಗು? 
(Cannon Nose) ಎನ್ನುತ್ತಾರೆ. ಇದು ಕ್ಯಾನನರ ಮೂಗನ್ನು ಹೋಲುತ್ತದೆ 
ಯಂತೆ! ಕ್ಯಾನನ್‌ ವಸ್ತಾರ ಬಳಿ ಮೊದಲ ತೋಟ ಮಾಡಿದರು. ಇನ್ನೊಂದು ಸೊಗ 
ಸಾದ ತೋಟವನ್ನು ಬಾಳೂರು ಬಳಿ ಮಾಡಿದರು. 

ಬಾಬಾಬುಡನರ ಉತ್ತರಾಧಿಕಾರಿ ಗೌಸ್‌ ಷಾ ಖಾದಿರಿ ಅವರು ಪೀಠದ ಬಳಿ 
ವಾಸಿಸುತ್ತಾರೆ. ಇವರಿಗೆ ಬುಡನ್‌ನಗರದಲ್ಲಿಯೂ ಒಂದು ಒಳ್ಳೆಯ ಮನೆ ಇದೆ. ಅಲ್ಲಿ 
ಒಳ್ಳೆಯ ನೀರಿನ ಹಳ್ಳೆ ಹರಿಯುತ್ತದೆ. ಖಾದಿರಿಯವರಿಗೆ ದೊಡ್ಡ ದೊಡ್ಡೆ ಕಾಫಿ 
ತೋಟಗಳಿವೆ. ಇವಕ್ಕೆ ಕಂದಾಯ ಕವಳಿಗೆ ಇಲ್ಲ; ಎಲ್ಲಾ ಇನಾಂ ಈ ಕಾರಣ 
ಬಾದಿರಿ ಬಹಳ ಆರಾಮವಾಗಿ ಕಾಲಕಳೆಯುತ್ತಾರೆ. ಇವರನ್ನು ಎಲ್ಲರೂ ಗೌರವಿ 
ಸುತ್ತಾರೆ. ಹೊರಗಡೆ ಸಂಚಾರ ಹೊರಟಾಗ ಪಲ್ಲಕ್ಕಿಯಲ್ಲಿ ಹೋಗುತ್ತಾರೆ....ಬಾಬಾ 
ಬುಡನ್‌ ಬೆಟ್ಟದ ಕಾಡಿನಲ್ಲಿ ಅನೇಕಾನೇಕ ಸಣ್ಣಪುಟ್ಟ ಹಳ್ಳಿಗಳಿವೆ. ಇಲ್ಲಿರುವ ಗೌಡರು 
ಗಳು ಕಾಫಿ ಬೆಳೆಯುತ್ತಾರೆ ಈ ಗೌಡರುಗಳು ಅನುಕೊಲಸ್ನರಾಗಿ ಯಾರೊಬ್ಬರ 


e v 
ಕಲ್ಲತ್ತಿಗಿರಿಯಲ್ಲಿ ಪರಂಗಿಯವರಿಗೆ ಕಟ್ಟಿದ ಬಂಗಲೆಯಿದೆ. aid ಕೆಳಗೆ 
ಶಾಂತವೇರಿಯಲ್ಲಿ 4000 ಅಡಿಗಳಷ್ಟು ಎತ್ತರದಲ್ಲಿ ಒಳ್ಳೆಯ ಕಾಫಿ ತೋಟಗಳಿವೆ. 
ಬುಂಗುಂಜಿ (Bungunji) ದಕ್ಷಿಣಕ್ಕೆ ಹೋಗಿ ಸೀತಾನದಿ ದಾಟಿದರೆ ನಿಟ್ಟಿ! 


ಎಂಬ ಸುಂಕದ ಠಾಣೆ ಸಿಕ್ಕುತ್ತದೆ. ಈ ಪ್ರದೇಶದಲ್ಲಿಯೂ ತುಂಬಾ ಕಾಫಿ ಬೆಳೆಯು 
ತ್ತಾರೆ. 


ರಾಬರ್ಟ್‌ ಎಚ್‌. ಎಲಿಯಟ್‌ 


ರಾಬರ್ಟ್‌ ಎಚ್‌. ಎಲಿಯಟ್‌ (Robert H. Elliot) ಎಂಬುವನು 
ಇಂಗ್ಲೆಂಡಿನಿಂದ ಮೆ ಸೂರಿಗೆ ಕಾಫಿ ತೋಟ ಮಾಡಲು ಬಂದ ಹಳಬರಲ್ಲಿ 
ಒಬ್ಬ. ಈತ ಸಕಲೇಶಪುರದ ಬಳಿ ಬರ್ಚಿನಹಳ್ಳ ತೋಟಮಾಡಿದ. ಕೇವಲ 
ತೋಟಗಾರನಾಗಿಯೇ ಉಳಿಯದೆ ಎಲಿಯಟ್‌ ಬಹು ಸ್ವಾರಸ್ಯವಾದ ಎರಡು 
ಗ್ರಂಥಗಳನ್ನು ಬರೆದಿಟ್ಟುಹೋಗಿದ್ದಾನೆ. 187109, ಬರೆದ ಪ್ರಥಮ 





1 md : ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನಲ್ಲಿ ಪಶ್ಚಿಮ 
ಘಟ್ಟದ ತಪ್ಪಲಿನಲ್ಲಿರುವ ನಿಡ್ಲೆ ಎಂಬ ಊರು, ಈಗ ಇಲ್ಲಿ ಕಾಫಿ ಬೆಳೆಯ ಲವ 
ಲೇಶವೂ ಇಲ್ಲ. 


CC-0. Jangamwadi Math Collection. Digitized by eGangotri 


118 ಬೆಟ್ಟದಿಂದ ಬಟ್ಟಲಿಗೆ 


ಗ್ರಂಥದಲ್ಲಿ ಈತ ಇಂಗ್ಲಿಷರ ಆಡಳಿತ ಹಾಗೂ, ಅವರ ಕಾನೂನು ಕಟ್ಟಲೆ 
ಗಳನ್ನು ತೀವ್ರವಾಗಿ ಖಂಡಿಸಿದ. ಆದರೆ ಆಮೇಲೆ ಈತ ಮೈಸೂರು 
ಪ್ರಜಾಪ್ರತಿನಿಧಿ ಸಭೆಯ ಸದಸ್ಮನಾಗಿ ಒಂದು ಸ್ಥಾನಮಾನ ಗಳಿಸಿದನಂತರ 
ಇಂಗ್ಲಿಷರ ಆಡಳಿತವನ್ನು ಹೊಗಳಿದ್ದಲ್ಲದೆ, ರಾಷ್ಟ್ರೀಯ ಕಾಂಗ್ರೆಸ್‌ 
ಆರಂಭಿಸಿದ್ದ ಸೌಮ್ಯವಾದ ಸ್ವಾತಂತ್ರ್ಯ ಚಳುವಳಿಯನ್ನೂ ವಿರೋಧಿಸಿ 
1894ರಲ್ಲಿ ಪ್ರಕಟವಾದ ತನ್ನ ಪುಸ್ತಕದಲ್ಲಿ ಬರೆದ. ಒಬ್ಬ ವ್ಯಕ್ತಿಯ ಅಭಿ 
ಪ್ರಾಯಗಳು ಸಂದರ್ಭ ಸನ್ನಿವೇಶ ಹಾಗೂ ವ್ಯಕ್ತಿಗಳ ಪ್ರಭಾವಕ್ಕೆ ಸಿಕ್ಕಿ 
ಹೇಗೆ ಬದಲಾವಣೆಯಾಗುತ್ತವೆ ಎಂಬುದಕ್ಕೆ ಎಲಿಯಟ್‌ ಒಂದು ಉದಾ 
ಹರಣೆ. 

ಕೇವಲ ಹದಿನೆಂಟನೆಯ ವಯಸ್ಸಿನಲ್ಲಿ ಇಂಡಿಯಾಕ್ಕೆ ಬಂದ ಎಲಿ 
ಯಟ್‌ ತನ್ನ ಮೂವತ್ತೊಂದನೆಯ ವಯಸ್ಸಿನಲ್ಲಿ ಇಂಗ್ಲೆ ಸಂಡಿಗೆ ಹಿಂದಿರುಗಿದ. 
ಈ ಮಧ್ಯೆ ಆತ ಆಗಾಗ್ಗೆ ಇಂಗ್ಲೆಂಡಿಗೆ ಹೋಗಿಬರುತಿ ಶಿದ್ಧ. ಅವನು 
ಕೊನೆಯ ಸಲ ಇಂಡಿಯಾ ಬಿಟ್ಟದ್ದು 1870ರಲ್ಲಿ. ಇಂಡಿಯಾದಲ್ಲಿ ಕಾಫಿ 
ತೋಟ ಮಾಡಿ ಪಡೆದ ಅನುಭವವನ್ನು ಆತ ಇಂಗ್ಲೆಂಡಿನಲ್ಲಿ ಉಪಯೋಗಿಸಿ 
ಕೊಂಡು, ತನಗೆ ಸೇರಿದ ಕ್ಲಿಪ್ಪನ್‌-ಆನ್‌ -ಬೋವ್‌ಮೆಂಟ್‌ ease on 
Bowment) ಎಂಬ ಭೂಮಿಯಲ್ಲಿ ಒಂದೆರಡು ವರ್ಷ ವಿವಿಧ ಜಾತಿಯ 
ಹುಲ್ಲುಗಳನ್ನು ಬೆಳೆಸುವುದು, ಇನ್ನೊಂದು ವರ್ಷ ಅದನ್ನೆಲ್ಲಾ ಉತ್ತು 
ಧಾನ್ಯ ಬೆಳೆಸುವುದು-ಈ ಹೊಸ ವ ವಸಾಯ ವಿಧಾನವನ್ನು ಅನುಷ್ಠಾನಕ್ಕೆ 
ತಂದುದಲ್ಲದೆ, ವ್ಯವಸಾಯಕ್ಷ ಕ್ರಮದಲ್ಲಿ ಬದಲಾವಣೆಗಳಾಗಬೇಕೆಂದು ಪ್ರತಿ 
ಪಾದನೆಮಾಡಿದ. “ವ್ಯವಸಾಯದ ಬಗ್ಗೆ ಆಗಬೇಕಾದ ಬದಲಾವಣೆಗಳು 
ಮತ್ತು ಅದನ್ನು ವರಾಡುವ ರೀತಿ” ಎಂಬ ಪುಸ್ತಕ ಬರೆದು .1900ರಲ್ಲಿ ಪ್ರಕ 
ಟಿಸಿದ. ಈ ಪುಸ್ತಕ ನಾಲ್ಕನೆಯ ಬಾರಿ ಪ್ರಕಟವಾದಾಗ ಇದರ ಹೆಸರು 
"ಕ್ಲಿಪ್ಪನ್‌ ಪಾರ್ಕ್‌ ಸಿಸ್ಟಂ ಆಫ್‌ ಫಾರ್ಮಿಂಗ್‌ (೮11೧೦೩ Park System 
of Farming) ಎಂದು ಬದಲಾವಣೆಗೊಂಡಿತು. ವ್ಯವಸಾಯದಲ್ಲಿ ವಿಶೇಷ 
ಅನುಭವವಿದ್ದ ಈತನನ್ನು "ಇಂಗ್ಲಿಷ್‌ ಬೇಸಾಯದ ಪಿತಾಮಹ" ನೆಂದು ಕರೆ 
ಯುತ್ತಾ ರೆ. ಎಲಿಯಟ್‌ 1914ರಲ್ಲಿ ಕಾಲವಾದ. 

ಎಲಿಯಟನ ಈ ಎರಡು ಗ್ರಂಥಗಳಿಂದ ಕಾಫಿಗೆ ಸಂಬಂಧಿಸಿದ ಮತ್ತು 


CC-0. Jangamwadi Math Collection. Digitized by eGangotri 


ಹಳಬರ ಹಲವು ಅನುಭವಗಳು 1 19 


ಇತರ ಕೆಲವು ಸಂಗತಿಗಳು ಬಹಳ ಸ್ವಾರಸ ವಾಗಿವೆ. ಅವು ಆಗಿನ ಕಾಲದ 
ಸ್ಥಿತಿಗಳನ್ನು ಆರಿಯಲು ಬಹು ಸಹಾಯಕವಾಗಿವೆ. ಅವನು ಏನು ಹೇಳು 
ತ್ತಾನೆ ಕೇಳಿ : 

ಇಂಡಿಯಾದ ಕಾಡುಗಳಲ್ಲಿ ನನ್ನ ಅದೃಷ್ಟ ಪರೀಕ್ಷೆಮಾಡುವ ಉದ್ದೆ ಶದಿಂದ 
1855ರಲ್ಲಿ ಇಂಗ್ಲೆಂಡ್‌ ಬಿಟ್ಟು ಹೊರಟಾಗ ನಾನು 18 ವರ್ಷ ತುಂಬದ "ಹುಡುಗ. 
ಮುಂಬೈಗೆ ಹಡಗಿನಲ್ಲಿ ಹೋಗಿ, ಅಲ್ಲಿಂದ 'ಪಟಮಾ' (patama) ಎಂಬ ಉಪ್ಪು 
ತುಂಬಿದ ದೋಣಿಯಲ್ಲಿ ಮಂಗಳೂರಿಗೆ ಹೋದೆ. ಕೆಳಗಡೆ ಉಪ್ಪ ತುಂಬಿ, ಅದರ 
ಮೇಲೆ ಸೀಳಿದ ಬಿದಿರು ದಬ್ಬೆಗಳನ್ನು ಹಾಸಿ, ಮೇಲೆ ತಗ್ಗಾದ ಗುಡಿಸಲಿನೋಪಾದಿ 
ಯಲ್ಲಿದ್ದ ದೋಣಿಯಲ್ಲಿ ನಾನು ನನ್ನ ಸಾಮಾನು ಹಾಸಿಗೆಗಳನ್ನು ಹಾಕಿಪ್ಪ ಯಾಣಮಾಡಿದೆ. 
ನನ್ನ ಊಟ ತಿಂಡಿ ಮತ್ತು ದೋಣಿಯ ಖರ್ಚು 35. 'ಫ್ಲಾರಿನ್‌'ಗಳು.8 ನನ್ನ 
ಸಾಮಾನುಗಳೆಂದರೆ ಕೋಳಿಗಳ ಒಂದು ಸಣ್ಣ ಬುಟ್ಟಿ, ಟೀ ಸೋಪ್ಪ, ಸಕ್ಕರೆ, ಅಡಿಗೆ 
iod ಮತ್ತು ಇತರ ಸಣ್ಣಪುಟ್ಟ ವಸ್ತುಗಳು. ಮುಂಬೈ ಯಲ್ಲಿ ಒಬ್ಬ ಪೋರ್ಚು, 

ಸೇವಕನನ್ನು ನೇಮಿಸಿಕೊಂಡೆ. ಈತ ನನಗೆ ಅಡಿಗೆಮಾಡುವುದರ ಜೊತೆಗೆ ಸಣ್ಣ 
ಸಷ ಕೆಲಸಗಳನ್ನೂ ಮಾಡಿಕೊಡುತ್ತಿದ್ದ. ದೋಣಿ ಹಗಲು ಹೊತ್ತು ಮಾತ್ರ್‌ 
ಸಾಗುತ್ತ, ರಾತ್ರಿ ಹೊತ್ತು ಲಂಗರುಹಾಕಿ ನಿಲ್ಲುತ್ತಿತ್ತು. ಕೆಲವುವೇಳೆ ನಾವೇ ನಿಂತು 
ವಿಕಾನು ಹಿಡಿಯುತ್ತಿದ್ದೆವು. ಎಲ್ಲೋ ಒಂದು ದಿನ ಮಾತ್ರ ಒಂದಿಷ್ಟು ಉಪ್ಪು ಇಳಿಸಲು 
ಮತ್ತು ಶೆಂಗಿನಕಾಯಿ ಮತ್ತು ಬೇರೆ ಕೆಲವು ಸಾಮಾನುಗಳನ್ನು ಹಾಕಿಕೊಳ್ಳ ಲು ಒಂದು 
ಅಳಿವೆಗೆ ಹೋಗಿದ್ದೆವು. ಕರಾವಳಿ ಪ್ರದೇಶದ ತೆಂಗಿನ ಮರಗಳ ಆ ತೀರ ನೋಡಲು 
ಬಹಳ ಸೊಗಸಾಗಿತ್ತು. 

ಒಂಬತ್ತು ದಿನಗಳ 450 ಮೈಲಿ ಸಮುದ್ರಯಾನದನಂತರ ನಾನು ಮಂಗಳೂ 
ರನ್ನು ಮುಟ್ಟಿದೆ. ನನ್ನನ್ನು ಒಂದು ಸಣ್ಣ ) ದೋಣಿಯಲ್ಲಿ ತೀರಕ್ಕೆ ಕರೆದೊಯ್ದರು- ಅಲ್ಲಿ 
ನಾನು ದಕ್ಷಿಣ "ಕನ್ನ ಡದ ಕಲೆಕೊ y ರೇಟಿನ ಜಡ್ಡರನ್ನು (Judge of the Collecto- 
rate) ಕಂಡೆ. ಅವರಿಗೊಂದು 'ಪರಿಚಯ ಪತ್ರ ತೆಗೆದುಕೊಂಡು ಹೋಗಿದ್ದೆ. ಅವರು 
ನನ್ನನ್ನು ಆದರದಿಂದ ಕೆಂಡರು. 


| 





1 ಈ ಎರಡು ಗ್ರಂಥಗಳು ಯಾವುವೆಂದರೆ : (a) Experiences of 
a Planter in the Jungles of Mysore 1871. (b) Gold: 
Sport and Coffee Planting'in Mysore; 1894, 

2 ಫ್ಲಾರಿನ್‌ (forin) ಮೂರನೆಯ ಎಡ್ವರ್ಡನ ಕಾಲದಲ್ಲಿದ್ದ 4 ಪೌಂಡು 
ಬೆಲೆಯ ಚಿನ್ನದ ಇಂಗ್ಲಿಷ್‌ ನಾಣ್ಯ, ಈಗ ಚಲಾವಣೆಯಲ್ಲಿರುವ 2 ಹಿಲಿಂಗ್‌ ಬೆಲೆಯ 
ಬೆಳ್ಳಿಯ ಒಂದು ಇಂಗ್ಲಿಷ್‌ ನಾಣ್ಯ... EG ; 


CC-0. Jangamwadi Math Collection. Digitized by eGangotri 


120 ಬೆಟ್ಟದಿಂದ ಬಟ್ಟಲಿಗೆ 


ಕೆಲವು ದಿನಗಳನ್ನು ಮಂಗಳೂರಿನಲ್ಲಿ ಸಂತೋಷವಾಗಿ ಕಳೆದು, ಮೆಂಜರಬಾದಿಗೆ 
ಹೊರಟೆ. OR (manshiel) ಎಂದು ಕರೆಯಲ್ಪಡುವ ಡೋಲಿಯಲ್ಲಿ 
ಕುಳಿತೆ. ನಾಲ್ಕು ಜನ ಬೋವಿಗಳು ಅದನ್ನು ಹೊರುತ್ತಿದ್ದರು. ಅವರ ಜೊತೆಗೆ ಇನ್ನೂ 
ನಾಲ್ಕು ಜನ ನೆಡೆದುಕೊಂಡು ಬರುತ್ತಿ ದ ರು. ಹೊರುವ ನಾಲ್ಕು ಜನ ಸುಸ್ತಾದಾಗ 
ಹಿಂದೆ ಬರುತ್ತಿದ್ದ ನಾಲ್ಕು ಜನ ಸರದಿಯ ಮೇಲೆ ಹೊರುತ್ತಿ ದ jus. ಕೆಲವು ಗಂಟೆಗಳು 
ದಾರಿ ಸಾಗಿಸುವಷ್ಟ ರಲ್ಲಿ ಕತ್ತಲಾಯಿತು. ಈಗ ಪ್ರ ಕೃತಿಯೆಲ್ಲಾ ಎಚ್ಚ ರಗೊಂಡಂತಾ 
ಯಿತು: ಹುಳು ಹುಪ್ಪಟಿಗಳ ಚೀರಾಟ, ಕಪ್ಪೆಗಳ ವಟ ವಟ ಮತ್ತು ಆನೇಕ ಪ್ರಾಣಿ 
ಗಳ ಕೊಗಾಟ. ಬೋವಿಗಳೆ ಹಾಡಿಗೆ ನಿದ್ದೆ ಬಂದು ಮಲಗಿದೆ. ಆಗಾಗ್ಗೆ ಬೋವಿಗಳ 
ಸರದಿ ಬದಲಾಯಿಸಿದಾಗ ಮಾತ್ರ ಎಚ್ಚರವಾಗುತ್ತಿತ್ತು. ಇಷ್ಟು ಬಿಟ್ಟರೆ ಸುಖವಾಗಿ 
ನಿದ್ದೆಯಿಂದ ಎಚ್ಚತ್ತ ದ್ದು ಸಮುದ್ರತೀರದಿಂದ 50 ಮೈಲಿ ದೂರದಲ್ಲಿ-ನೆದಿಯೊಂದು 
ಹುಟ್ಟಿ ಬರುವ ಸ ಳದಲ್ಲಿ-ಘಟ್ಟ: ಶಿವನ್ನೇರುವಾಗ, ಕೆಲವು ಮೈಲಿ ಪ್ರಯಾಣಮಾಡುವುದ 
ರೊಳಗೆ "ಕಂಪನಿ ಇೇಮೆ'ಯ (Company Country) ಕೊನೆಯ ಹಳ್ಳಿ ಸಿಕ್ಕಿತು. 
ಈ ಹಳ್ಳಿಯಿಂದಾಚೆ ಇಪ್ಪತ್ತು ಮೈಲಿಗಳಷ್ಟು ಒತ್ತಾದ ಕಾಡಿನ ಮಧ್ಯೆ ಘಟ್ಟವನ್ನೇರು 
ವುದೇ ಅಗಿತ್ತು. 3,200 ಆಡಿ ಎತ್ತರದಲ್ಲಿ ಹೋಗುವಾ N ನನಗೆ ಒಬ್ಬ ಪರಂಗಿ 
ತೋಟಗಾರನ ಮನೆಯ ಬಿಳಿ ಗೋಡೆಗಳು ಕಾಣಿಸಿದುವು. ತೋಟಗಾರನ ಹೆಸರು 
ಮಿಸ್ಟರ್‌" ಫ್ರೆಡರಿಕ್‌ ಗ್ರೀನ್‌ ಎಂದು, (ಕಾಫಿ ತೋಟ ತ ಮಾಡುವವರಲ್ಲಿ) ನಮ್ಮ 
ಸಂಸ್ಕೃತಿಯ ಮೂಲಪುರುಷರಾದ (pioneer of our civilization) ಇವರಿಗೆ 
ಒಂದು ಪರಿಚಯ ಪತ್ರ ತಂದಿದ್ದೆ. ನನ್ನನ್ನು ತುಂಬಾ ವಿಶ್ವಾಸದಿಂದ ಕಂಡರು. ಇವರ 
ಸಹಾಯದಿಂದ ನಾನು ಒಂದು ತೋಟ ಮಾಡಲು ಆರಂಭಿಸಿದೆ. ನಾನು ಮಾಡಿದ 
ತೋಟ ಗ್ರೀನರ ತೋಟಿಕ್ಕೆ 12 ಮೈಲಿ ದೂರದಲ್ಲಿತ್ತು. 


ಆಗ ಒಬ್ಬ ಆಳಿಗೆ ತಿಂಗಳಿಗೆ 4೩. 6ಪೆ. ಕೂಲಿ. ಕಾಫಿ ತೋಟ ಮಾಡಲು 
ಕಾಡನ್ನು ಕೇಳಿದಷ್ಟು ಕೊಡುತ್ತಿದ್ದರು ಆದರೆ ಮೂರು ವರ್ಷಗಳೊಳಗೆ ಕಾಫಿ 
ನೆಡಬೇಕು ; ಮತ್ತು ಬೆಳೆದ ಕಾಫಿಯ ಮೇಲೆ ಒಂದು ಹಂಡ್ರಡ್‌ವೇಟಿಗೆ 2 ಷಿಲಿಂಗ್‌ 
ಸುಂಕ ಕೊಡಬೇಕು ಎಂಬ ಷರತ್ತು ಹಾಕುತ್ತಿದ ರು. 


ನಾನು ಮಂಜರಾಬಾದಿಗೆ ಒಂದ ದ ಇಬ್ಬರು ಹೊಸ ಸ ಯೂರೋಪಿಯನರು 
ತೋಟ ಮಾಡಲು ಬಂದರು. ಇವರಲ್ಲಿ ಒಬ್ಬ ರು ಸಿಲೋನಿನಲ್ಲಿ ಆಗಲೇ ತೋಟ 
ಮಾಡಿದ ಅನುಭವವಿದ್ದವರು. 

ನಾನು ಮಂಜರಾಬಾದಿಗೆ ಬಂದಾಗ ಅಲ್ಲಿ ಇದ್ದುದು ಒಬ್ಬನೇ ಒಬ್ಬ ಯೂರೋಪಿ 
ಯನ್‌ ಪ್ಲಾಂಟರ್‌ ಎಂದು ಆಗಲೇ ಹೇಳಿದೆ. ಪ್ಲಾಂಟರುಗಳ ಸಂಖ್ಯೆ ನಾನೂ ಸೇರಿ 





1. ಈತ ಬಹುಶಃ ಕಾಡುಮನೆ ತೋಟ ಮಾಡಿದ ಟಾ ಮಿಡ್ಲ್‌ಟನ್‌ ಹ 
ತಂದೆ) ಜೆ, ಮಿಡ್ಸ್‌ಟನ್‌ ಇರಬಹುದ್ದು 


CC-0. Jangamwadi Math Collection. Digitized by eGangotri 


ಹಳಬರ ಹಲವು ಅನುಭವಗಳು - 121 


ನಾಲ್ಕಕ್ಕೆ ಏರಲು ಐದು ವರ್ಷ ಹಿಡಿಯಿತು. ಆಗ ಮಂಜರಾಬಾದಿನಲ್ಲಿ ಸೊಗಸಾದ 
ದಿನಗಳು, ಆನಂದವಾಗಿ ಬೇಟೆಯಾಡಬಹುದಿತ್ತು. ಕೂಲಿಗಳಿಗೆ ತೊಂದರೆಯಿರಲಿಲ್ಲ. 
ಅವರಿಂದ ಯಾವ ತಕರಾರೂ ಇರಲಿಲ್ಲ. ಆದರೆ ಈಗ ? ಅಯ್ಯೋ ಎಲ್ಲಾ ಬದಲಾವಣೆ 
ಯಾಗಿದೆ... ಕರಡಿಗಳು ಅಪರೂಪ. ಕೂಲಿ ದರ ಒಂದಕ್ಕೆ ಮೂರರಷ್ಟು. ಹೆಚ್ಚಾ ಗಿದೆ, 
ಮಳೆ ಕಡಮೆ. ನಾಲ್ಕೈದು ಮೈ ಲುಗಳಿಗೊಂದರಂತೆ ಬಿಳಿಯ ಗೋಡೆಗಳ ಬಂಗಲೆಗಳು. 

ಒಟ್ಟಿನಲ್ಲಿ “ಇಲ್ಲಿ ಯಾಕೆ. ಬದುಕಿರಬೇಕು ? ಎನಿಸುತ್ತದೆ. ಆದರೆ ಹೊಸ ಸೇತುವೆಗಳು, 
ಚೆನ್ನಾ ದ ರಸ್ತೆ 2 ಗಳು-ಇವು ಮನಸ್ಸಿಗೆ ಸ್ವಲ್ಪ ಸಮಾಧಾನ ತರುತ್ತವೆ. ಹಿಂದೆ ಹೇಳಿ 
ಕೊಳು ವಂಥ ತಾಪತ್ರಯಗಳೇ ಇರಲಿಲ್ಲ. ಈಗ ತಾಪತ್ರೆಯಗಳಿದ್ದರೂ ಅವನ್ನು 
ಪರಿಹಾರಮಾಡಿಕೊಳು ವುದಕ್ಕೆ "ಮಂಜರಾಬಾದ್‌ ಪ್ಲಾಂಟರ್ಸ್‌ 'ತಿಸೋಸಿಯೇಷನ್‌' ಇದೆ. 


ಸರಕಾರವು ನಮ್ಮ ಬಗ್ಗೆ ಸೆರ್‌ ಮಾರ್ಕ್‌ ಕಬ್ಬನರ (ಆಗಿನ ಚೀಫ್‌ ಕಮಿಷನರ್‌) 
ಕಾಲದಿಂದಲೂ ಉದಾರವಾಗಿ ವರ್ತಿಸುತ್ತಾ ಬಂದಿದೆ. ನಾವು ಸುಂಕ ಕಡಮೆ ಮಾಡಿ 
ಹೆಚ್ಚು ಸಂಜಾರ ಸೌಲಭ್ಯಗಳನ್ನು ಒದಗಿಸಿಕೊಡಿ ಎಂದು ಕೇಳುತ್ತಿದ್ದೇವೆ ನಿಜ ಆದರೆ 

ಹಾಗೆ' ಕೇಳಿದಾಕ್ಷಣ ಸರ್ಕಾ ೯ರ ನಮ್ಮ ಬಗ್ಗೆ ಉದಾರವಾಗಿಲ್ಲ ಎಂದು ಅರ್ಥವಲ್ಲ. ಒಂದು 
ಹೆಂಡ್ರ ಡ್‌ವೇಟಿಗೆ 2 ಷಿಲ್ಲಿಂಗ್‌ ಸುಕ ಜಾಸ್ತಿ. ಇದು ಒಂದು ಎಕರೆಗೆ 10 ಹಿಲ್ಲಿಂಗ್‌ ಆದ 
ಹಾಗಾಯ್ತು. ಬೆಳೆ ಚಿನ್ನಾದರೆ ಎಕರೆಗೆ 14 ಪಿಲ್ಲಿಂಗ್‌ ಸುಂಕ ಹಾಕಿ ಕಿರಂತಾಗುತ್ತದೆ. 
ಆದರೆ : ಆದೇ ಕಮಿಪನರ್‌ "ಆಡಳಿತ ಇರುವ ಕೊಡಗಿನಲ್ಲಿ ಎಕರೆಗೆ 4 ಹಿಲ್ಲಿಂಗ್‌ನಷ್ಟು 
ಮಾತ್ರ ತೆರಿಗೆ ಆಗುತ್ತದೆ. ಈ ವಿಚಾರವಾಗಿ ಮಿಸ್ಟರ್‌ "ಬೌರಿಂಗ್‌ ಆವರಿಗೆ (ಕಬ್ಬನ್‌ 
| Lb ಬಂದ ಚೀಫ್‌ ಕಮಿಷನರ್‌). ಮನವಿಮಾಡಿಕೊಂಡೆವು. ಅವರೂ ಗೌರ್ನರ್‌ 
ಜನರಲ್‌ ಇನ್‌ ಕೌನ್ಸಿಲ್‌ ಅವರಿಗೆ (ವೈ ಸರ = ಮಾಡಿದರು. ಆದರೆ 
ಏಕೋ ಏನೋ ಅದಕ್ಕೆ ಮಂಜೂರಾತಿ ದೊರೆಯಲಿಲ್ಲ ವಿಚಾರವಾಗಿ ಪ್ಲಾಂಟರು 
ಗಳು ಇನ್ನೆಷ್ಟು ವರ್ಷ" ಎಳೆದಾಡಬೇಕೋ ಕಾಣೆ | 


,ಸರ್ಕಾರವಪ್ಟೇ ಅಲ್ಲದೆ ಅದರ ಅಧಿಕಾರಿಗಳೂ ನಮ್ಮ ಬಗ್ಗೆ ಸಹೃ Se 
ನಡೆದುಕೊಳ್ಳು ತ್ತಿದ್ದಾರೆ. 'ನಾವಾದರೂ ನಮ್ಮ ಕಷ್ಟಗಳನ್ನು ಯಾವಾಗೆಂದರೆ ಆಗ ಹೇ 
ಕೊಳ್ಳು ನದು ಸರಿಯಲ್ಲ ; ಸರಿಯಾದ ಕಾಲ ನೋಡಿ ಹೇಳಿಕೊಳ್ಳಬೇಕು. ಹಯ 
ನಡೆದು. ಸುಸ್ತಾಗಿರುವಾಗ ನಮ್ಮ ಅಹವಾಲು ಹೆಳಿಕೊಳ್ಳು ವುದು: ಸರಿಯಾಗಲಾರದು. 
ನಿಮ್ಮ ಜಿಲ್ಲೆಯ SOTO ಇಬ್ಬರು ನಿಮ್ಮ ತೋಟಕ್ಕೆ ಬಂದರು ಎಂದು ಇಟ್ಟುಕೊಳ್ಳಿ. 
ಬಂದ ಕೂಡಲೇ ನೀವು ಏನೂ ಹೇಳಿಕೊಳ್ಳಲು ಹೋಗಬೇಡಿ. ಅವರು ಬೆಳಗಿನ ತಿಂಡಿ 
ಮಾಡುವವರೆಗೆ ಸುಮ್ಮನಿರಿ. ತಿಂಡಿ ಮುಗಿಸಿ ಆರಾಮ ಕುರ್ಚಿಯಲ್ಲಿ ಕುಳಿತು ಚಿರೂಟ್‌ 
ಹತ್ತಿಸಿಕೊಂಡು ಮೂರು ನಾಲ್ಕು ದಮ್ಮು ಎಳೆದನಂತರ ನಿಮ್ಮ ರಸ್ತೆ, ಸುಂಕ ಅಥವಾ 
ನಿಮ್ಮ ಆಸ್ತಿಗೆ ಕಟ್ಟಿದ ಬೆಲೆ-ಇವುಗಳ ಬಗ್ಗೆ *ಮಾತೆತ್ತಿ. ಇಂಥ "ವೇಳೆಯಲ್ಲಿ ಅಧಿಕಾರಿ 





1. ಅಂದಿಗೂ ಇಂದಿಗೂ ಅಜಗಜನಿತರವಿರುವ' ಈ ಕಾಲದಲ್ಲಿ ಎಲಿಯಟ್‌ 
ಇದ್ದಿದ್ದರೆ ಏನು ಹೆಳುತ್ತಿದ್ದನೊ ! ; 


CC-0. Jangamwadi Math Collection. Digitized by eGangotri 


122 ಬೆಟ್ಟದಿಂದ ಬಟ್ಟಲಿಗೆ 


ಸತ್ಯವನ್ನು ಆರಿಯಲು ಮನಸ್ಸು ಮಾಡುವಂತೆ ಬೇರೆ ಕಾಲದಲ್ಲಿ ಮಾಡುವುದಿಲ್ಲ. ಆ 
ಅಮೃತಗಳಿಗೆಯಲ್ಲಿಯೂ ನೀವು ಅಧಿಕಾರಿಯ ಮನಸ್ಸನ್ನು ಒಲಿಸಿಕೊಳ್ಳಲು ಸಾಧ್ಯವಾಗದೆ 
ಹೋದರೆ ನಿಮ್ಮ ಬೇಡಿಕೆಗಳು ಒಪ್ಪತಕ್ಕದಲ್ಲವೆಂದೇ ತಿಳಿಯಬೇಕು. 


ನಿಮ್ಮ ವ್ಯವಹಾರಗಳನ್ನು ನೀವೇ ಬಗೆಹರಿಸಿಕೊಳ್ಳುವುದೊಳ್ಳೆಯದು. ಕೋರ್ಟು 
ಗಳಿಗೆ ಹೊ ಗುವುದು ಅಷ್ಟು “ಸರಿಯಲ್ಲ. ಸಾಲ ತೆಗೆದುಕೊಂಡವರು ಅಷ್ಟು ಇಷ್ಟು 
ಹಿಂದಿರುಗಿ ಕೊಡದಿರಬಹುದು. ಆದರೆ ಅದಕ್ಕಾಗಿ ಕೋರ್ಟು ಕಛೇರಿಗಳ ಮೆಟ್ಟ ಲು 
ಹೆತ್ತಬಾರದು. ನಾನು 1855ರಿಂದ ಒಬ್ಬೊಬ್ಬರಿಗೆ 5 ಪಿಲ್ಲಿಂಗ್‌ನಿಂದ 5 ಪೌಂಡುಗಳ 
ವರೆಗೆ ಮುಂಗಡವಾಗಿ ಹಣ ಕೊಟ್ಟಿ ದ್ದೇನೆ. ಆದರೆ ಇಲ್ಲಿಯವರೆಗೆ ನಾನು ಕಳೆದುಕೊಂಡದ್ದು 
50 ಪೌಂಡುಗಳಿಗಿಂತ ಹೆಚ್ಚಿಲ್ಲ. ಇದರಲ್ಲಿ ಕೆಲವು ಭಾಗ ಹಣ ತೆಗೆದುಕೊಂಡವರು ಸತ್ತ 
ಕಾರಣದಿಂದ ಹಣ ಬರದೆಹೋಯಿತು. 
ಕೂಲಿಗಳನ್ನು ಸುಲಭವಾಗಿ ನಮ್ಮ ಹತೋಟಿಯಲ್ಲಿಟ್ಟುಕೊಳ್ಳುವ ಅವಕಾಶ 
ವಿರುವಾಗ ಕಣ್ಣು ಮುಚ್ಚಿ ಕೊಂಡು ಹಣವನ್ನು ಮುಂಗಡವಾಗಿ à: ಇಟ್ಟು ಬಿಡುತ್ತೇವೆ. 
ಒಬ್ಬ ಪ್ಲಾಂಟರ್‌” ಕೂಲಿಗಳನ್ನು 140 ಮೈ © ದೂರ ರದಲ್ಲಿರುವ ಬೆಂಗಳೂರಿನಿಂದ ಕರೆತರಲು 
ಹಣ ಕೊಟ್ಟ. ಹಣ ಈಖಿಕೊಂಡ ಮೇಸ್ತಿ ಸಿಕ್ಕಿದವರನ್ನು ಕರೆದುತಂದ. ಆವರ ನಡೆ 
ನುಡಿ ಹೆಃಗೆಂದು ನೋಡಲೇ ಇಲ್ಲ. ಬಂದ ಕೂಲಿಗಳು ಮೂರೇ ದಿನಗಳಲ್ಲಿ ಗಾಡಿಬಿಟ್ಟರು. 
ಪ್ಲಾಂಟರ್‌ ಅವರನ್ನು ಹಿಡಿದುತರಿಸಿದ. ಆದರೆ ಅವರು ಅಪ್ಪೇ ಜಾಗ್ರತೆ ಪರಾರಿ 
ಯಾದರು. 


1857ನೆಯ ಇಸವಿಯಲ್ಲಿ ಕಾಫಿ ಗಿಡ ನೆಡುವ ಕಾಲ ಕಳೆದ ಮೇಲೆ ನಾನೂ 
ಇನ್ನೊಬ್ಬ ಪ್ಲಾಂಟರೂ ಹವಾ ಬದಲಾವಣೆಗಾಗಿ ಮಂಗಳೂರಿಗೆ ಹೋದೆವು. ಅಲ್ಲಿಂದ 
ಕನ್ನಾ son ಹೋದೆವು. ಅಲ್ಲಿ ಕೆಲವು ದಿನಗಳು ತಂಗಿದ್ದು, ಕುದುರೆಗಳ ಮೇಲೆ ಘಟ್ಟ 
ಹತ್ತಿ ಕೊಡಗಿಗೆ ಹೋದೆವು. ಅಲ್ಲಿಯ ಪ್ಲಾ ಂಟರುಗಳು | ಕಾಡು ಕಡಿಯುವ ಕೆಲಸದಲ್ಲಿ 
ತೊಡಗಿದ್ದರು. ನಾವು ಹೋಗುವುದಕ್ಕೆ ಮೂರು ವರ್ಷಗಳ ಮೊದಲು ನಾಲ್ಕು ಜನ 
ಪ್ಲಾಂಟರುಗಳು ತೋಟ ಮಾಡಿದ್ದ ರು. 1854ರಿಂದ ಮೊಟ್ಟಮೊದಲನೆಯ ತೋಟ 
ಆರಂಭವಾಯಿತು ಎಂದು ಹೇಳಬಹುದಾದರೂ, ಅದಕ್ಕೆ ಮುನ್ನ ಬಹಳ ವರ್ಷಗಳಿಂದ 
ನಾಲ್ಕುನಾಡಿನ ಜನರು ಕಾಫಿ osa ridi ಕಾಫಿ ಕೊಡಗಿಗೆ ಹೇಗೆ, ಎಲ್ಲಿಂದ 
ಮತ್ತು ಯಾವಾಗ ಬಂತೆನ್ನುವ ವಿಷಯ ಗೊತ್ತಿ Ha ಡ್‌ 


ನಾನು ಮೈಸೂರು ಸೀಮೆಗೆ ,1855ರಲ್ಲಿ ಹೋದಾಗ ಅಲ್ಲಿ ಬೆಳೆಯುತ್ತಿದ್ದುದೆ 
ಒಂದೇ ಒಂದು ಜಾತಿ ಕಾಫಿ. ಅದನ್ನು "ಚಿಕ್‌ ಕಾಫಿ' ಎಂದು ಕರೆಯುತ್ತಿದ್ದರು. AR 
ಕಾಲ ಸೊಗಸಾಗಿ ಬೆಳೆಯುತ್ತಿದ್ದ ಈ ಕಾಫಿ 1866008 ಈಗೆ ಮಳೆಯಿಲ್ಲದೆ 
"ಬೋರರ್‌ ಹುಳ' ಬಿದ್ದು ಕ್ಷೀಣವಾಗುತ್ತಾ ಬಂದಿತು. ಇದೇ ಗಿಡಗಳನ್ನು ನಾವು 
ಬೆಳೆಸಿಕೊಂಡು ಬಂದಿದ್ದ ರೆ ಬಾಬಾ ಬುಡನ್‌ಗಿರಿಯ ಕೆಲವು ಎತ್ತರದ ಪ್ರದೇಶಗಳನ್ನು 
ಬಿಟ್ಟರೆ ಬೇರೆ ಕಡೆ ಕಾಫಿ ತೋಟಗಳು ನಿರ್ನಾಮವಾಗುತ್ತಿದ್ದು gj. ಆದರೆ ಅದೃಷ್ಟವಶಾತ್‌ 


CC-0. Jangamwadi Math Collection. Digitized by eGangotri 


ws vw vg 


ಹೆಳಬರ ಹಲವು ಅನುಭವಗಳು 123 


ಮಿಸ್ಟರ್‌ ಸ್ಟ್ಯಾನ್ಲಿ ಜಪ್‌ (Mr. Stanley Jupp) ಎಂಬ ಪ್ಲಾಂಟರ್‌ 1870ರಲ್ಲಿ 
ಕೊಡಗಿಗೆ ಹೋಗಿ,ಅಲ್ಲಿ ಬೆಳೆಯುತ್ತಿದ್ದ ಕಾಫಿ ನೋಡಿ ಆ ಕಾಫಿಯನ್ನು ಮೆ ಸೂರಿನಲ್ಲಿ ಬೆಳೆ 
ಸುವ ಬಗ್ಗೆ ಪರೀಕ್ಷೆ ನಡೆಸಿದ. ಪರೀಕ್ಷೆಯಲ್ಲಿ ಕೊಡಗಿನ ಬೀಜ ಮೈ ಸೂರಿನಲ್ಲಿಯೂ ಚೆನ್ನಾಗಿ 
si ಎಂದು ಗೊತ್ತಾಯಿತು. ಹಾಳಾಗಿ ಹೋಗುತ್ತಿ ದ್ದ ಮೈಸೂರು ತೋಟಗಳು 

ದುವು, ಹಾಳುಬಿದ್ದ ತೋಟಗಳಲ್ಲಿ ಪುನಃ ಕಾಫಿ ನೆಡಲಾಯಿತು. ಒಂದಿಷ್ಟು ಕಾಡು 
En ಇದ್ದರೂ ಸ D, ಅಲ್ಲಿಯೂ ಗಿಡಗಳನ್ನು ಹಾಕಿದರು. ಒಂದು ಎಕರೆಗೆ 5ರಿಂದ 
10ರೂಪಾಯಿಗೆ ಸಿಕ ಕ್ಯುತ್ತಿದ್ದ ಭೂಮಿಯ ಬೆಲೆ ಅದರ ಹನ್ನೆರಡರಷ್ಟು ಏರಿತು. 


`ಆದರೂ ಕಾಫಿ ಬೀಜ ಅಷ್ಟು . ಚಿನ್ನಲ್ಲವೆಂದು ತಕರಾರು ಹುಟ್ಟಿತು. ಪೇಟಿಗೆ ತೆಗೆದು 


ಕೊಂಡು ಹೋದಾಗ ದಲ್ಲಾ "eris ಮೈ ಸೂರು ಕಾಫಿಗೆ ಕೊಡಗಿನ ಕಾಫಿ ಬೆಲೆ ಕೊಡುವು 
ದಕಾ ಗುವುದಿಲ್ಲವೆಂದು ಗೊ LE TES ಆಮೇಲೆ ಅದೆಲ್ಲಾ ಸರಿಹೋಯಿತು. 
ವಾಸ್ತವವಾಗಿ ಹೆಚ್ಚು ಬೆಲೆ ಸಿಕ್ಕಿತು. ಹಿಂದಿನಿಂದ ಬಂದ "ಕ್ಯಾನನ್‌ ಕಾಫಿಯನ್ನು 
ಬಿಟ್ಟರೆ ಈ ಹೊಸ "ಕಾಫಿಗೊ ಕೊಡಗಿನ ಕಾಫಿಗೂ ಏನೂ ವ್ಯತ್ಕಾ ಸವಿರಲಿಲ್ಲ. 
- ಮೈಸ ಸೂರು ಕಾಫಿಗೆ ಯಾವಾಗಲೂ ಒಳ್ಳೆಯ ಬೇಡಿಕೆಯಿತ್ತು. ಇದಕ್ಕೆ ಕಾರಣ 
ಭೂಗುಣ ಮತ್ತು ಹವಾಗುಣ, ಬಹುಶಃ ನೆರಳಿನಲ್ಲಿ ಕಾಫಿ ನಿಧಾನವಾಗಿ ಹಣ್ಣಾ ಗು 
ತ್ತಿದ್ದುದೂ ಕಾರಣವಿರಬೇಕು. ಲಂಡನ್‌ ಪೇಟೆಯಲ್ಲಿ ಮೈಸೂರು ಕಾಫಿಗೆ ಒಂದು 


i ಹಂಡ್ರಡ್‌ವೇಟಿಗೆ ಯಾವಾಗಲೂ 10ರಿಂದ 15 agen" ಹೆಚ್ಚು ಬೆಲೆ. 


ಎಲಿಯಟ್‌ ಹೇಳಿರುವ ಬೇರೆ ಕೆಲವು ಸ್ವಾರಸ್ಯ ವಾದ ವಿಷಯಗಳನ್ನು 
ಹೇಳಿದರೆ ತಪ್ಪಾಗಲಾರದೆಂದು ಭಾವಿಸಿ, ಅವನ್ನು ಇಲ್ಲಿ ಬಹು ಸೂಕ್ಷ, E 
ವಾಗಿ ಹೇಳಿದೆ : 

ಸಕಲೇಶಪುರದ ಒಕ್ಕಲಿಗರನ್ನು "ಒಕ್ಕಲು ಮಕ್ಕಳು” ಎಂದು ಕರೆಯುತ್ತಾರೆ. 

ಬಹುತೇಕ ಸಂಸಾರಗಳು ಅಷ್ಟು ಇಷ್ಟು ಕಾಫಿ ಬೆಳೆದು, ಬೀಜವನ್ನೂ ಬೆಳೆದ 
ದವಸ ಧಾನ್ಯಗಳನ್ನೂ ಸಂತೆಗೆ ತೆಗೆದುಕೊಂಡುಹೋಗಿ ಮಾರುತ್ತಾರೆ. ಕೆಲವರು ವರ್ಷೇ 
dr ಘಟ್ಟ ಇಳಿದು ಕೆಳಗೆ 60 ಮೈಲಿ ದೂರದಲ್ಲಿ ಇರುವ ಒಂದು ನದಿಯ ಬಳಿ 
ಇರುವ ಊರಿಗೆ ಹೋಗಿ, ಅಲ್ಲಿ ಅಕ್ಕಿ ಮತ್ತು ಕಾಫಿ ಮಾರಿ ಉಪ್ಪನ್ನು ಹೇರಿಕೊಂಡು 
ಬರುತ್ತಾರೆ.3 

ಹೆಂಡ ಇಳಿಸುವವರಲ್ಲಿ ಎರಡು ಜಾತಿಗಳಿವೆ : "ದೇವರ ಮಕ್ಕಳು' ಮತ್ತು 
"ಭಿಲ್ಲರು' (ಭಿಲ್ಲವರು) ಎಂದು. ಒಂದು ಸೇರು ಬತ್ತಕ್ಕೆ ಒಂದು ಸೇರು ಹೆಂಡ ಮಾರು 
ತ್ತಾರೆ. 


1. ಈ ಸ್ಥಳ ಮಂಗಳೂರು-ಸಕಲೇಶಪುರ ರಸ್ತೆಯ ಬಳಿ ಕುಮಾರಧಾರ 
ಮತ್ತು ನೇತ್ರಾವತಿ. ನದಿಗಳ ಸಂಗಮದಲ್ಲಿರುವ ಉಪ್ಪಿ ನಂಗಡಿ ಇರಬಹುದು. 


CC-0. Jangamwadi Math Collection. Digitized by eGangotri 





124 ಬೆಟ್ಟದಿಂದ ಬಟ್ಟಲಿಗೆ 


ಜನ ಭೂತ, ದೆವ್ವ, ಚೌಡಿ, ಜಟ್ಟಿಗ, ಇದಿರುಬದಿರು ಅಮ್ಮ, ಮಾರಮ್ಮ 
ಮುಂತಾದುವುಗಳನ್ನು ಪೂಜಿಸುತ್ತಾರೆ. ಮಾರಿಗೆ ಬಲಿಕೊಡಲು ಮಾರಿಕೋಣಗಳನ್ನು 
ಸಾಕುತ್ತಾರೆ. 

ನಟುಂಬ್ರೂಸ್‌ (ಕೊರಮರು?) ಮತ್ತು ವಪ್ಪಿನೈ (Vashtiny-ವಪ್ಪ 
ಮಯ್ಯ ?) ಎಂಬ ಜಾತಿಗಳು ಇವೆ. 

ಜನರು 'ದಗೂಂಡೆ-ಹಬ್ಬ' (Dagoonde Feast) ಎಂಬ ಹಬ್ಬವನ್ನು 
ರಾಮನ ಹೆಸರಿನಲ್ಲಿ ಆಚರಿಸುತ್ತಾರೆ. ಈ ಹಬ್ಬವನ್ನು ಬಹಳ ಕ್ರಮವಾಗಿ ಆಚರಿಸು 
ವುದನ್ನು ನೋಡಿ ನನಗೆ ಅಚ್ಚರಿಯಾಯಿತು. ಯಾರ್ಯಾರು ಏನೇನು ಕೆ 
ಬೇಕೆಂಬುದು ಮೊದಲೇ ನಿರ್ಧಾರವಾಗಿರುತ್ತದೆ. ಅದರಂತೆ ತಪ್ಪದೆ ನಡೆಸುತ್ತಾರೆ. 
ಯಾವ ತರದ ವೈಮನಸ್ಸು ಅಥವಾ ಗುದ್ದಾಟಗಳಿಗೆ ಅವಕಾಶವಿಲ್ಲ. 

ಜನರಲ್ಲಿ ತೊನ್ನು ಇದ್ದು ಸತ್ತವರನ್ನು ಹೂಳಿದರೆ ಮಳೆ ಬರುವುದಿಲ್ಲ' ಎಂಬ 
ನಂಬಿಕೆ ಇದೆ. ಒಮ್ಮೆ ಮಳೆ ತೆಗೆಯಿತು. ತೊನ್ನಿದ್ದವನನ್ನು ಹೂಳಿದ್ದರಿಂದ ಹೀಗಾ 
ಯಿಶೆಂದು ಹೇಳಿ ಹೆಣವನ್ನು ಕಿತ್ತು ದಹನಮಾಡಿದರು. ಮೂರನೆಯ ದಿನ ಭಾ 
ಮಳೆ ಬಂದಿತು. ಸೆ 

ವಂುವೆಗೆ ತುಂಬಾ : ಹಣ ವೆಚ್ಚಮಾಡುತ್ತಾರೆ. -ನನ್ನ ಕೂಲಿಯೊಬ್ಬ 
ಸುಮಾರು 10 ಪೌಂಡು ಹಣ ಖರ್ಚಮಾಡಿದ. ಅದು ಅವನ ಎರಡು ವರ್ಷದ 
ಸಂಪಾದನೆ. 

ನಾನು ಮಂಜರಾಬಾದಿಗೆ ಹೋದಾಗ ಯಾವುದಕ್ಕೂ ದವಸ ಕೊಡಬೇಕಾಗಿತ್ತು. 
ಕೂಲಿಗಳಿಗೆಲ್ಲಾ ದವಸವನ್ನೇ ಕೊಡಬೇಕು. ಹಿಂದೆ ಯಾರೊಬ್ಬರ ಅಂತಸ್ತುಗಳನ್ನು 
ಅವನು ಬೆಳೆಯುವ ದವಸದ ಆಧಾರದ ಮೇಲೆ ನಿರ್ಧರಿಸುತ್ತಿದ್ದರು. ಈಗ ದುಡು 
ಒಡವೆಗಳ ಮೇಲೆ ನಿರ್ಧರಿಸುತ್ತಾರೆ. E : 

ಜನರು "ರಾಯ ರಾಜ್ಯ ಆಳಿದರೂ ರಾಗಿ ಬೀಸೋದು ತಪ್ಪೋದಿಲ' ಎಂದು 

eJ' d 

ಆಡಿಕೊಳ್ಳುತ್ತಾರೆ. 

ಮೈಸೂರು ಕ್ರೈಸ್ತ ಮಿಷನರಿಗಳ 

೮ ಖೊ 9 ಕನ್ನಡ ಗಾದೆ ಮತ್ತು ಒಗಟುಗಳನು 
ಸಂಗ್ರಹಿಸಿದ್ದಾರೆ. 

ಇಂಡಿಯಾದಲ್ಲಿರುವಂತೆಯೇ ಬೇರೆ ದೇಶಗಳಲ್ಲಿ, ಅದರಲ್ಲಿಯೂ ರಷ್ಯಾದಲ್ಲಿ 
ಲಂಚಗುಳಿತನ . ಬೇರೂರಿದೆ, ಲಂಚ ಕೊಟ್ಟರೆ ಮಾತ್ರ ಕೆಲಸ ಆಗುತ್ತಿತ್ತು. ಒಬ್ಬ 


p IE) 


. 1. ಈಗಲೂ ಈ ತರದ ಹಬ್ಬಗಳನ್ನು ಮಲೆನಾಡಿನಲ್ಲಿ ಕ್ರಮವಾಗಿ ಆಚರಿಸು 
ವುದನ್ನು ನೋಡಬಹುದು. ಉದಾ : ಚಿಕ್ಕಮಗಳೂರು ತಾಲೂಕಿನ ಮುಳ್ಳಯ್ಯನ 


v 


ಗಿರಿಯ ಸೀತಾಳಯ್ಯನ ಜಾತ್ರೆ ಬಹಳ ಕ್ರಮವಾಗಿ ನಡೆಯುತ್ತದೆ, 


c 
3t 
el 
of 
él 


CC-0. Jangamwadi Math Collection. Digitized by eGangotri 


ಪಳಬರ ಹಲವು ಅನುಭವಗಳು 125 


ದೊಡ್ಡ ರೈತ ಕಾಫಿ ಬೆಳೆಯುವುದಕ್ಕೆಂದು ಒಂದು ಜಮಾನಿಗೆ ದರ್ಜಾಸ್ತು ಹಾಕಿದ. 
"ಲಂಚ ಕೊಡುವುದಿಲ್ಲ' acd. ಅದರ ಪರಿಣಾಮವಾಗಿ ಅವನಿಗೆ ಜಮಾನು 
ಮಂಜೂರಾದರೂ ಏಳು ವರ್ಷದ ತನಕ ಸಾಗುವಳಿ ಚೀಟಿ ಕೊಡದೆ ಸತಾಯಿಸಿದರು. 
ಎರಡು ಪೌಂಡು ಲಂಚ ಕೊಟ್ಟಿದ್ದರೆ ಹೀಗೆ ಆಗುತ್ತಿರಲಿಲ್ಲ. ಆಮೇಲೆ ನಾನು ಸ್ಥಳದ 
ಜನಗಳಿಗೆ ಹೇಳುತ್ತಿದ್ದೆ “ಲಂಚ ಕೊಟ್ಟು ನಿಮ್ಮ ಕೆಲಸ ಮಾಡಿಕೊಳ್ಳಿ” ಎಂದು. 
ಇಂಡಿಯಾದ ಅಧಿಕಾರಿಗಳಪ್ಪೇ ಅಲ್ಲ, ಇಂಗ್ಲಿಷ್‌ ಜಡ್ಡರೂ ಲಂಚಕೋರರಾಗಿದ್ದಾರೆ. 


1860ರಲ್ಲಿ ಜಾರಿಗೆ ಬಂದ "ರಿಜಿಸ್ಟ್ರೇಷನ್‌ ಆಕ್ಸ್‌' ಮಾಡಿದ ಅನಾಹುತ 
ಹೇಳುತ್ತೇನೆ ಕೇಳಿ. 1855ರಲ್ಲಿ ಸರಕಾರ ಹೇಗೆ ಕೆಲಸ ಮಾಡುತ್ತಿತ್ತು ನೋಡಿ. 
ಜನರು "ಅಪೀಲು' ಮಾಡಿಕೊಳ್ಳಲು ಅನುಕೂಲವಾಗುವಂತೆ ಸರ್ಕಾರ ಕೋರ್ಟು 
ಗಳನ್ನು ಆರಂಭಿಸಿತು. ಇಂಗ್ಲಿಷ್‌ ಮಾದರಿಯಲ್ಲಿ ಸಾಕ್ಷಿ ವಿಚಾರಣೆಮಾಡುವ ವ್ಯವಸ್ಥೆ 
ಯಾಯಿತು. ಸರಿ, ರಿಪೋರ್ಟು(ವರದಿ)ಗಳ ಸುರಿಮಳೆ : ಹೆಚ್ಚು ಹೆಚ್ಚು ಸಂಬಳ 
ತೆಗೆದುಕೊಳ್ಳುವ ಅಧಿಕಾರಿಗಳ ನೇಮಕ. ಇದರ ಪರಿಣಾಮ ? ಜನಗಳಿಗೆ ಏನೂ 
ಉಪಕಾರ ಆಗಲಿಲ್ಲ. ಲಂಚಗುಳಿತನ ಹೆಚ್ಚಾಯಿತು, ಅಷ್ಟೆ. ಗಾಡಿಗಟ್ಟಳೆ ಕಾಯಿದೆ 
ಕಟ್ಟಳೆಗಳಾದುವು. ಲಾಯರು ತಮ್ಮ ಕಟ್ಟುಗಳನ್ನು ಹಿಡಿದು ಬೆಂಗಳೂರಿಗೆ ಹೊರ 
ಟರು. "ಮತ್ತೇನಪ್ಪ ಮುಂದೆ |? ಎಂದು ಜನೆ ಕಣ್ಣುಕಣ್ಣು ಬಿಟ್ಟರು. ಇಂಡಿಯಾದ 
ಜನಗಳ ಕಲ್ಯಾಣವಾಗಬೇಕೆಂಬ ಹಾರೈಕೆ ಇರುವವರು ಈ ಲಂಚೆಗುಳಿತನವನ್ನು ಮಟ್ಟ 
ಹಾಕಬೇಕು. ಅದೊಂದನ್ನೊ ಮಾಡಿದರೆ ಉಳಿದೆಲ್ಲವನ್ನೂ- ಸುಳ್ಳು, ಮೋಸ, ಬಡವರ 
ಶೋಷಣೆ, ಸೇಡು ತೀರಿಸಿಕೊಳ್ಳುವಿಕೆ, ಹೇಗಾದರೂ ಮಾಡಿ ಹಣ ಸಂಪಾದನೆ 
ಮಾಡುವಿಕೆ-ಇವೆಲ್ಲವುಗಳ ಮೂಲವನ್ನೇ ಕಿತ್ತೊಗೆದಂತಾಗುತ್ತದೆ ಎಂದು ನನ್ನ ದೃಢವಾದ 
ನಂಬಿಕೆ. ಹೆಚ್ಚಿಗೆ ಸಂಬಳ ಕೊಟ್ಟರೆ ಲಂಚ ರುಷುವತ್ತು ನಿಲ್ಲಬಹುದೆಂದು ಅನಿಸಬಹುದು. 
ಆದರೆ ರಷ್ಯಾದಲ್ಲಿ ಹೆಚ್ಚಿಗೆ ಸಂಬಳ ಕೊಟ್ಟುದರಿಂದ ನೌಕರರ ಶ್ರೀಮಂತಿಕೆ ಹಾಗೂ 
ದುಂದುವೆಚ್ಚ ಹೆಚ್ಚಾದುವು, ಅಪ್ಪೆ. ಕ್ರೂರಶಿಕ್ಷೆ ವಿಧಿಸುವೆವೆಂಬ ಹೆದರಿಕೆಯೂ ಲಂಚ 
ವನ್ನು ನಿಲ್ಲಿಸಲಾರದು. ಲಂಚಕೋರತನವನ್ನು ನಿಲ್ಲಿಸಲು ಏನು ಮಾಡಬೇಕೆಂದು ನಾನು 
ಹೇಳಲು ಅಸಮರ್ಥನಾಗಿದ್ದೇನೆ, ಏಕೆಂದರೆ, ನಮ್ಮ ಆ ಪೈಶಾಚಿಕ ಇಂಗ್ಲಿಷ್‌ ಕಾಯಿದೆ 
ಮತ್ತು ಇಂಗ್ಲಿಷ್‌ ವಿಧಾನಗಳಿಂದ ಈ ದೇಶವನ್ನು ತೊಂಹರೆಗೀಡುಮಾಡಿಬಿಟ್ಟೆದ್ದೇವೆ : 
ಲಂಚಗುಳಿತನಕ್ಕೆ ಸುಲಭವಾದ ದಾರಿಗಳನ್ನು ಮಾಡಿಕೊಟ್ಟಿದ್ದೇವೆ ; ಕಾಯಿದೆ ಕಟ್ಟಳೆಗಳ 
ಕಾರಣವಾಗಿ ಲಂಚಗುಳಿತನಕ್ಕೆ ನೂರಾರು ಮಾರ್ಗಗಳನ್ನು ಕಲ್ಪಿಸಿದ್ದೇವೆ. ಕೆಲಸದ 
ಮೇಲ್ವಿಚಾರಣೆಯನ್ನು ನೇರವಾಗಿ ಮಾದುವ ಮಾರ್ಗವನ್ನು ತಪ್ಪಿಸಿ, ವರದಿ ಮತ್ತು 
ತಃಖ್ತೆ (report and return)-ವುಗಳೆ ಕ್ರೂರ ಹಿಡಿತಕ್ಕೆ ಸಿಕ್ಕಿಸಿದ್ದೇವೆ. ಅವು 
ಗಳನ್ನು ಕಳುಹಿಸುವುದರಲ್ಲೇ ನಮ್ಮ ಆಡಳಿತ ನಡೆಸುವ ಅಧಿಕಾರಿಗಳ ಕಾಲವೆಲ್ಲ 
ವೆಚ್ಚವಾಗುತ್ತದೆ. 


ಲಂಚದ ನಿರ್ಮೂಲ ಮಾಡಬೇಕಾದರೆ ಅಥವಾ ಅದನ್ನು ಆದಷ್ಟು ಕಡಮೆ: 


ಮಾಡಬೇಕಾದರೆ ನನ್ನ ಸಲಹೆಗಳು ಈ ರೀತಿ ಇವೆ: 1. ಸ್ಥಳದ ಜನರಿಂದಲೇ 


CC-0. Jangamwadi Math Collection. Digitized by eGangotri 


ws méme ^ - 


126 ಬೆಟ್ಟದಿಂದ ಬಟ್ಟಲಿಗೆ 


ಆರಿಸಲ್ಪಟ್ಟ ಪಂಚಾಯ್ತಿ ಇರಬೇಕು. 2. ಪ್ರತಿಯೊಂದು ತಕರಾರನ್ನೂ ಸ್ಥಳದಲ್ಲಿಯೇ 
ಆದಷ್ಟು ಜಾಗ್ರತೆ ತೀರ್ಮಾನಿಸಬೇಕು. 3. ಸಾಕ್ಷಿ ಎಚಾರಣೆಗೆ ಸಂಬಂಧಪಟ್ಟ ಇಂಗ್ಲಿಷ್‌ 
ಕಾಯಿದೆಯನ್ನು (our English law of evidence) ಬದಲಾಯಿಸಬೇಕು. 
4, ಅಮಾಲ್ದಾರರ (ತಹಸೀಲ್ದಾರರ) ಸಂಬಳ ಹಾಗೂ ಅವರ ಅರ್ಹತೆಗಳನ್ನು (quali- 
fication) ಹೆಚ್ಚಿಸಬೇಕು. 5. ಅಮಾಲ್ದಾ ರರುಗಳಾಗಿರುವವರಿಗೆ ಬಡ್ತಿ ಕೊಡಬೇಕು. 
ಒಟ್ಟಿನಲ್ಲಿ, ಇಂಡಿಯಾದಲ್ಲಿ ಯಾರಿಗೂ ಇಲ್ಲದ ಅಧಿಕಾರವನ್ನು ಒಳ್ಳೆಯದಕ್ಕೋ 
ಕೆಟ್ಟದ್ದಕ್ಕೋ ಚಲಾಯಿಸುವ ಅಮಾಲ್ದಾರರುಗಳಿಗೆ ಎಲ್ಲಾ ವಿಧದ ಪ್ರೋತ್ಸಾಹ ಕೊಡ 
ಬೇಕು. 64 ಯಾವ ಕೋರ್ಟಿನಲ್ಲಿ ಮೊದಲ ವಿಚಾರಣೆ ಆಯಿತೋ ಆ ಕೋರ್ಟಿನ 
ತೀರ್ಪಿನೆ ಮೇಲೆ ಅದರಿಂದ ಮೇಲೆ ಇರುವ ಒಂದು ಕೋರ್ಟಿಗಿಂತ ಹೆಚ್ಚು ಕೋರ್ಟು 
ಗಳಿಗೆ ಅಪೀಲು ಮಾಡುವ ಅವಕಾಶ ಇರಬಾರದು. 7. ಸರ್ಕಾರದ ಕಾಯಿದೆ-ಕಟ್ಟಳೆ 
ಗಳನ್ನು ಸರಳಮಾಡಬೇಕು ; ಮತ್ತು ಜನಗಳ ಆವಶ್ಯಕತೆಗಳಿಗೆ ಅವನ್ನು ಹೊಂದಿಸ 
ಬೇಕು. 8. ಪ್ರತಿಯೊಂದು ವಿಷಯವನ್ನು ಕುರಿತು ಜನಗಳಿಗೆ ಸಾಕಷ್ಟು ತಿಳುವಳಿಕೆ 
ಕೊಡಬೇಕು. 

ಎಲಿಯಟ್‌ ಆಂಗ್ಲೇಯನಾದರೂ ಆಂಗ್ಲೇಯರು ಇಂಡಿಯಾದಲ್ಲಿ 
ನಡೆಸುತ್ತಿದ್ದ ಆಡಳಿತವನ್ನು ಕುರಿತು ಇಂಡಿಯಾದವರಿಗಿಂತ ಹೆಚ್ಚು ತೀವ್ರ 
ವಾಗಿ ಖಂಡಿಸಿದ. ಒಂದೂಕಾಲು ಶತಮಾನದ ಹಿಂದೆ ಆ ಆಂಗ್ಲೇಯನ 
ಬಾಯಲ್ಲಿ ಬಂದ ಮಾತು ಕೇಳಿ : 


ನಮ್ಮ ಇಂಡಿಯಾ ಸರ್ಕಾರ ಹೊಂದಾಣಿಕೆಯ ಹೊಲಸಿನಿಂದ (harmonious 
rottenness) ನಾರುತ್ತಿದೆ. ಇಂಥ ಹೊಲಸನ್ನು ನಾವು ಬೇರೆಲ್ಲಿಯೂ ಕಾಣುವಂತಿಲ್ಲ. 
ನಮ್ಮ ಆಡಳಿತದಲ್ಲಿ ಒಳ್ಳೆಯದು ಎಂಬುದು ಒಂದೂ ಇಲ್ಲ. ಇಂಡಿಯಾದ ಸ್ಥಿತಿಗತಿ 
ಗಳೇನು ಎಂದು ಅರಿಯದ ಸಂಪೂರ್ಣ ಅಜ್ಞಾನದ ಬುನಾದಿಯ ಮೇಲೆ ನಮ್ಮ ಆಡಳಿತ 
ಕಟ್ಟುತ್ತಿದ್ದೇವೆ. ಜನರ ಆವಶ್ಶಕತೆಗಳೇನು? ಅವರ ಆಶೋತ್ತರಗಳೇನು ?— ಎಂಬುದರ 
ಪರಿವೆಯೇ ಇಲ್ಲ ನಮಗೆ. ಈ ಅಜ್ಞಾನದ ಕಾರಣವಾಗಿ ನಾವು ಬೆಲೆಯೂದ ಸೇತುವೆ 
ಗಳನ್ನು ಕಟ್ಟುತ್ತಿದ್ದೇವೆ-ನಮಗೆ ಬರಿ ದೋಣಿಗಳ ಸಾಗಾಣಿಕೆ ಸಾಕಾಗಿದ್ದ ಕಡೆ. ಅಗ್ಗವಾದ 
ಹಾಗೂ ತಾತ್ಕಾಲಿಕವಾದ ಮನೆಗಳನ್ನು ಕಟ್ಟುವ ಬದಲು ಅರಮನೆಗಳಂಥ ಸೈನ್ಯ ಠಾಣೆ 
ಗಳನ್ನು (barracks) ಕಟ್ಟುತ್ತಿದ್ದೇವೆ. ಪ್ರಪಂಚದಲ್ಲಿಯೇ ಅತ್ಯಂತ ಬಡತನದಲ್ಲಿರುವ 
ಜನರ ರೀತಿನೀತಿಗಳಿಗೆ ತಕ್ಕಂಥ ಮನೆಗಳನ್ನು ಕಟ್ಟದೆ ಬಹಳ ಬೆಲೆಯಾದ ನ್ಯಾಯಾಲಯ 
ಗಳನ್ನು ಕಟ್ಟುತ್ತಿದ್ದೇವೆ....ನಮ್ಮ ಹಿಂದಿನವರು ಕಟ್ಟಿಸಿದ ನೀರಾವರಿ ಕಾಂಗಾರಿಗಳನ್ನು 
ದುರಸ್ತಿಮಾಡುವುದನ್ನು ಕಡೆಗಣಿಸಿ ಲಕ್ಷೋಪಲಕ್ಷ ಜನ ಕ್ಷಾಮದಿಂದ ಸಾಯುವಂತೆ 
ಮಾಡುತ್ತಿದ್ದೇವೆ. ಕೇವಲ ಕಳೆದ ಹತ್ತು ವರ್ಷಗಳಲ್ಲಿ ಮಿಲಿಯಗಟ್ಟಲೆ ಜನರ ಪ್ರಾಣ 
ಹಾನಿ ಉಂಟಾಗಿದೆ. ಸುಳ್ಳು ಹೇಳಿಕೆಗಳನ್ನು ಕೊಟ್ಟು "ಇಂಡಿಯಾದಲ್ಲಿ ಎಲ್ಲವೂ ಚೆನ್ನಾಗಿದೆ? 
ಎಂಬ ತಪ್ಪು ಅಭಿಪ್ರಾಯ ಇಂಗ್ಲೆಂಡಿನಲ್ಲಿ ಉಂಟಾಗುವಂತೆ ಮಾಡಿದ್ದೇವೆ, ಇಂಗ್ಲಿಷ್‌ 


; ; 
CC-0. Jangamwadi Math Collection. Digitized by eGangotri 


ಹಳಬರ ಹಲವು ಅನುಭವಗಳು 127 


ಆಡಳಿತ ಕಾಫಿ ಕಾಂಡವನ್ನು ಕೊರೆಯುವ ಹುಳುವಿನಂತಾಗಿದೆ. . ಇಂಗ್ಲೆಂದಿನಲ್ಲಿ ಅಂಗಡಿ 
ಇಟ್ಟವರ ಹಿತಕ್ಕಾಗಿ ಇಂಗ್ಲಿಷರು ಇಂಡಿಯಾದಲ್ಲಿ ಆಡಳಿತ ನಡೆಸುತ್ತಿದ್ದಾರೆ. ಇದರಲ್ಲೆಲ್ಲಾ 
ನನಗೆ ಕಾಣುವುದು ಅಂತ್ಯದ ಆರಂಭ. ಸರ್ಕಾರ ತನ್ನೆ ಸಂಕಷ್ಟದ ಚಿಹ್ನೆಗಳನ್ನು ತೋರಿಸ 
ತ್ತಿದೆ. ಅದಕ್ಕೆ ಈಗ ಅರ್ಥವಾಗಿದೆ "ಇತ್ತ ಹುಲಿ ; ಅತ್ತ WO’ ಇದೆ ಎಂದು. 

ಹಾಗಿದ್ದರೆ ಇಂಡಿಯಾದ ಜನರನ್ನು ಆಳುವುದರಲ್ಲಿ ಪ್ರಗತಿಯ ನೈಜ 
ಪರಿಣಾಮವೇನು ? ಅತ್ಯುತ್ತಮವಾದ ಸರ್ಕಾರ ಪದ್ಧತಿ ಯಾವುದೆಂದರೆ, ಪ್ರಜೆಗಳೇ 
ತಮ್ಮ ಆಗುಹೋಗುಗಳಲ್ಲಿ ಭಾಗಿಗಳಾಗುವುದು. ಅಂತಹ ಅವಕ:ಶಗಳನ್ನು ನಾವು 
ಯಾವ ರೀತಿಯಲ್ಲೂ ಒದಗಿಸಿಕೊಟ್ಟಿಲ್ಲ. ಅದನ್ನು ಜಿಲ್ಲಾ ಕಲೆಕ್ಟರ್‌ (uu 
ಕಮಿಷನರ್‌) ಮೂಲಕವಾಗಿಯಾದರೂ ಒದಗಿಸಿಕೊಡಬೇಕು. ಇಂಡಿಯಾದಲ್ಲಿ ರೆವೆನ್ಯೂ 
ಮುಖ್ಯಾಧಿಕಾರಿ ಸಣ್ಣದು ದೊಡ್ಡೆದು ಎಲ್ಲವುಗಳ .ಮೇಲೂ ರಾಜನಂತಿರಬೇಕು. ಅವನ 
ಆಡಳಿತಕ್ಷೇತ್ರದೊಳಗಿನ ರಸ್ತೆಗಳು, ವಿದ್ಯಾಭ್ಯಾಸ, ನೀರಾವರಿ ಕೆಲಸಗಳು, ಕಾಡುಗಳು, 
ಒಟ್ಟಿನಲ್ಲಿ ಜನತೆಯ ಆರ್ಥಿಕ ಬೆಳವಣಿಗೆಗೆ ಸಂಬಂಧಪಟ್ಟ ಪ್ರತಿಯೊಂದು ವಿಷಯವೂ 
ಆತನ ಹತೋಟಿಯಲ್ಲಿರಬೇಕು. 


ನಮ್ಮ ಆಡಳಿತ ರೀತಿ ಜನಗಳ ಮೇಲೆ ಯಾವ ಪರಿಣಾಮವನ್ನುಂಟುಮಾಡಿದೆ 


ಗೊತ್ತೆ ? ಜನರು ತಮ್ಮ ಕಾಲುಗಳ ಮೇಲೆ ತಾವು ನಿಂತುಕೊಳ್ಳುವುದನ್ನು ಮರೆಯುತ್ತಿ 
ದ್ದಾರೆ. ಹಿಂದೆ ಪಂಚಾಯ್ತಿಗಳ ಮೂಲಕ ತಮ್ಮ ಕೆಲಸಗಳನ್ನು ತಾವೇ ಮಾಡಿಕೊಳ್ಳುತ್ತಿ 


ದ್ದರು. ಅವರ ಕಂದಾಯ ಕವಳಿಗೆಗಳನ್ನು ಅವರೇ ವಸೂಲು ಮಾಡಿಕೊಳ್ಳುತ್ತಿದ್ದರು. 
ಯಾವದಾದರೂ ನೀರಾವರಿ ಕಾಂಗಾರಿಗಳಾಗಬೆಕೆಂದಿದ್ದರೆ ಊರಿಗೆಗೊರೇ ಹೊರಡು 
ತ್ತಿತ್ತು. ಈಗ? ಒಮ್ಮೆ ಒಂದು ರಥೋತ್ಸವ ಆಗುತ್ತಿದ್ದಾಗ ನಾನು ಇದ್ದೆ. ರಥ 
ಸಿಕ್ಕಿಕೊಂಡು ಮುಂದಕ್ಕೆ ಹೋಗಲೊಲ್ಲದು. ಪಕ್ಕದಲ್ಲಿದ್ದ ಹಳ್ಳಿಯವನೊಬ್ಬ ಬಿಗು 
ವಾಗಿಯೇ ಕೇಳಿದ "ಸರ್ಕಾರ ಏಕೆ ರಥ ಎಳೆಸಬಾರದು ?' ಎಂದು. 

ಈಗ ವಿದ್ಯಾಭ್ಯಾಸದ ಮಾಧ್ಯಮ ಯಾವುದಿರಬೇಕೆಂಬ ಬಗ್ಗೆ ದೊಡ್ಡ 
ಆಂದೋಳನವೇ ನಡೆದಿದೆಯಪ್ಪೆ. ಆಗ್ಲೆ-ನೂರು ವರ್ಷಗಳಿಗಿಂತ ಹಿಂದೆ- 


ಎಲಿಯಟ್‌ ಹೇಳಿದ ಮಾತು ಕೇಳಿ : ( 
ಮನುಷ್ಯನನ್ನು ವಿದ್ಯಾವಂತನನ್ನಾಗಿ ಮಾಡುವುದು ಅ ಬೌದ್ಧಿಕ ಸಂಪತ್ತನ್ನು 
(mental resources) ಹೆಚ್ಚಿಸುವುದಕ್ಕಾಗಿ. ಸಕ್ರಿಯೆಯಿಂದಲೇ 


(action) ಮಾಡಲು ಸಾಧ್ಯ. ಆಧ್ಯಾತ್ಮಿಕ ಶಕ್ತಿಗಳಿಲ್ಲದೆ (moral forces) ಮತ್ತು 
ಬೌದ್ಧಿಕ ತಿಕ್ಕಾಟವಿಲ್ಲದೆ ವಿಷಯಜ್ಞಾನ (instruction) ಪಡೆಯಲು ಸಾಧ್ಯವಾಗ 
ಬಹುದು ; ಆದರೆ ವಿದ್ಯೆಯನ್ನು ಪಡೆಯಲು ಸಾಧ್ಯವಿಲ್ಲ. ಈ ಕಾರಣ ಒಬ್ಬ ಮನುಷ್ಯ 
ಎಬೆಯಗಳನ್ನು ತಿಳಿದವನಿದ್ದರೂ ಅವಿದ್ಯಾವಂತನಾಗಿರಬಹುದು. 

ಇಂಡಿಯನರನ್ನು ಮೇಲೆತ್ತುವ ನಮ್ಮ ಪ್ರಯತ್ನ ವಿದ್ಯಾವಂತರ ಜಾತಿ ಮತ್ತು 
ಅವಿದ್ಯಾವಂತರ ಜಾತಿ-ಎಂಬ ಎರಡು ಜಾತಿಗಳ ಸೃಷ್ಟಿಯಲ್ಲಿ ಕೊನೆಯಾಗುತ್ತಿದೆ. 


CC-0. Jangamwadi Math Collection. Digitized by eGangotri 


128 ಬೆಟ್ಟದಿಂದ ಬಟ್ಟಲಿಗೆ 


ಇಬ್ಬರದೂ ಬೇರೆ ಬೇರೆ ದಾರಿ, ಇಬ್ಬರಿಗೂ ಬಹಳ ಅಪಾರವಾದ Loyd ಉಂಟಾಗಿದೆ. 
ಆದ್ದ ರಿಂದ ಒಂದು ರಾಷ್ಟ್ರದ ಅಭಿವೈ 9, ಸರಿಯಾಗಿ ಆಗಬೇಕಾದರೆ ಆದು ಸಮತೋಲ 
ನಾಗಿ ಆಗಬೇಕು. ಇದಕ್ಕೆ ನು ಕೊಡ: ಸಲಹೆಗಳೆಂದರೆ : 

1. ಸ್ಥಳದ ಯಾವ ಭಾಷೆಯನ್ನು ಜನ ಹೆಚ್ಚು ಮಾತನಾಡುತ್ತಾರೋ ಆ 
ಭಾಷೆಯ ಕಾಲೇಜುಗಳನ್ನು ಆ ಭಾಷೆ ಮಾತನಾಡುವ ಕೇಂದ್ರ ಸ್ಥಳಗಳಲ್ಲಿ ತೆರೆಯ 38. 
ಉದಾಹರಣೆಗೆ, ಕನ್ನಡವೇ ಅಲ್ಲಿಯ ಜನರ ಭಾಷೆಯಾದರೆ ಕನ್ನ ಡದ 'ಕಾಲೇಜುಗಳನ್ನೇ 
ತೆರೆಯಬೇಕು. ಈ. ಕಾಲೇಜುಗಳನ್ನು ತೆರೆಯುವ ಉದ್ದೇಶ € ದರೆ ತಾಯ್ನು = 
ಅಭಿವೃದ್ಧಿ. eg ರೈ ತರು ಅರ್ಥಮಾಡಿಕೊಳ್ಳಬಲ್ಲ ಸರಳವಾದ ಹಾಗೂ ಸ್ಟ 
ವಾದ ಭಾಷೆಯನ್ನು ಕಲಿಸುವಿಕೆ, 


x ಪ್ರತಿಯೊಂದು ತಾಲೂಕು ಕೇಂದ್ರದಲ್ಲೂ ಸಂಪೂರ್ಣ ತಾಯ್ನುಡಿಯ 
ಶಾಲೆಯನ ತೆರೆದು, ಆ ಶಾಲೆಗೆ ಪ್ರತಿ ಹಳ್ಳಿಯ ರೈತರೂ ಇಬ್ಬರು Č ತಮಕ್ಕಳನ್ನು 
ಕಡ್ಡಾ ee ಕಳುಹಿಸಬೇಕೆಂದು ಮಾಡಬೇಕು. ಈ ಮಕ್ಕ ಳು ಸರ್ಕಾರಕ್ಕೊ ಜ ನಗಳಿಗೂ 


ಮಧ್ಯ ವರ್ತಿಗಳಾಗಿ ಇರಬೇಕು. ಅವರಿಗೆ ಕೃಷಿ, ದನೆ ಸಾಕಾಣಿಕೆ, ಹೊಸ ತಳಿಗಳು- 
ಇವನ್ನು ಹೇಳಿಕೊಡಬೇಕು. 

3. ಮೇಲೆ ಪೇಳಿದ ಕಾಲೇಜು ಮತ್ತು ಶಾಲೆಗಳಲ್ಲಿ ತರಪೇತಿ ಹೊಂದಿದವರಿಗೇ 
ಸರ್ಕಾರಿ ನೌಕರಿಗಳು ಸಿಗಬೇಕು. ಈ ಶಾಲಾ ಕಾಲೇಜುಗಳಲ್ಲಿ ಪಾಸಾದವರಿಗೆ ಇಂಗ್ಲಿಷು 
ಬರದಿದ್ದರೂ ಸರ್ಕಾರದ ಅತ್ಯುನ್ನ ಪ್ಲತ ಅಧಿಕಾರಕ್ಕೇರುವ ಅವಕಾಶವಿರಬೇಕು. 

ನನ್ನೆ ಈ ಯೋಜನೆಯಲ್ಲಿ ಇಂಗ್ಲಿಷಿಗೆ xo ನಮಾನಗಳನ್ನು ಕೊಟ್ಟಿಲ್ಲ. ಏಕೆಂದರೆ, 
ಇಂಗ್ಲಿಷ್‌ ವಿದ್ಯಾಭ್ಯಾಸಕ್ಕೆ ನಾವು ಪ್ರೊತ್ಸಾಹ ಕೊಟ್ಟಲ್ಲಿ ಜನಸಾಮಾನ ರಿಗೂ ಇಂಗ್ಲಿಷು 
ಕಲಿತವಂಗೂ ಅಂತರ ಬಹಳ ಹೆಚ್ಚಾಗಿ ಗಿಬಿದುತ್ತದೆ, 

ಕೊನೆಯಲ್ಲಿ ಎಲಿಯಟ್‌ ಕಾಫಿತೋಟದ ಉದ್ಯಮದ ಬಗ್ಗೆ ಹೇಳಿರುವ 
ಮಾತುಗಳು ಗಮನಾರ್ಹ : 


ಜೀವನಕ್ಕಾಗಿ ಮಾಡುವ ಅನೇಕ ಉದ್ಯ ಮಗಳನ್ನು ಪರಿಶೀಲಿಸಿ ನ ನಾನು ಹೇಳುವು 
ನೆಂದರೆ, ಎಲ್ಲಾದರೂ ಸರಿಯ, ಆನ್ನ ಸಂಪ om ಕಾಫಿ ತೋಟದ ಜೀವನ 


'ಬಹಳ — ವಲ್ಲದಿದ್ದರ ರೂ ಬ ಹಳೆ ಆಸಕ್ತಿದಾಯಕ ( Pane g) ಹಾಗೂ 
ಹಿತಕರವಾದ ಉದ್ಯ ಮನದ es, ಅಭಿಪ್ರಾಯ. ಬುದ್ಧಿ ವಂತಿಕೆ. ee T ಮತ್ತು 


ಓಡಾಡಿಕೊಂಡು ಜೀವನ ಸಾಗಿಸಬೇಕೆನ್ನುವವನಿಗೆ ಕಾಫಿ ee ಬಹಳ 
ಒಳ್ಳೆಯದು. ಬೇಟೆಗೆ, ಸ್ವತಂತ್ರವಾದ ಬಾಳಿಗೆ, ಬೇಕಾದಷ್ಟು ಗಾಳಿ ಬೆಳಕಿನ ಜೀ "ವನಕ್ಕೆ 
ಅದು ಒಳ್ಳೆಯದು. ಬು ಬುದ್ಧಿವಾತಿಕೆ ಎಲ್ಲಕ್ಕಿಂತ ಹೆಚ್ಚು ಅವರತ ಎಂದು OA 


ಎ. Nowe ಟಿನ್‌ 
ಜಿಕ್ಕಮಗಳೂರು ಜಿಲ್ಲೆಯ ಆಲ್ದೂರು ಬಳಿ ಇರುವ “ಎಲೆಗುಡಿ' 


CC-0. Jangamwadi Math Collection. Digitized by eGangotri 


ಹಳಬರ ಹಲವು ಅನುಭವಗಳು ` 129 


ಎಂಬ ತೋಟದ ಮಾಲೀಕರಾದ ಎ. ಮಿಡ್ಲ್‌ ಟನ್‌ (A. Middleton) 
ಅವರು ಒಬ್ಬ ಹಳೆಯ ಪರಂಗೀ ತೋಟಗಾರರು. ಒಂದು ಶತಮಾನದ 
ಹಿಂದೆಯೇ ಅವರ ತಂದೆ ಸಿಲೋನಿನಿಂದ ಇಂಡಿಯಾಕ್ಕೆ ಬಂದು ಸಕಲೇಶಪುರದ 
ಬಳಿ ಇರುವ ಕಾಡುಮನೆ ತೋಟ ಮಾಡಿದರು. ಅವರ ಮಗನಾದೆ ಇವರು 


ಮೈಸೂರು ಪ್ರತಿನಿಧಿ ಸಭೆ (Mysore Representative Assembly) 
ಸದಸ್ಯ ರಾಗಿದ್ದರು, ಕನ್ನಡದಲ್ಲಿ ಸಾಕಷ್ಟು ಚೆನ್ನಾಗಿ ಮಾತನಾಡಬಲ್ಲರು. 
TES ಹೇಳಿದ ಸಾ ಸ್ವಾರಸ ರಸ AD ಕಥೆ ಇದು : 
ನಮ್ಮ ತಂದೆಯ ಹೆಸರು ಜೆ. ಎಸ್‌. ಮಿಡ್ಜ್‌ಟನ್‌ (J. S. Middleton) 
ಎಂದು. ಅವರು ಮೂರು ವರ್ಷಗಳ ಕಾಲ ಸಿರೋನಿನಲ್ಲಿದ್ದು ಕಾಫಿ ಬೆಳೆಯುವ ಕ್ರವರಿ 
ವನ್ನು ಕಲಿತುಕೊಂಡರು. ಆಲ್ಲಿ ಕಾಫಿ ಗಿಡಗಳನ್ನು: ಬಟ್ಟ ಬಯಲಿನಲ್ಲಿ ಬೆಳೆಯುತ್ತಿದ್ದರು ; 
ಕಳೆ ne ಒಂದಿಷ್ಟೂ. ಇರುತ್ತಿ ರಲಿಲ್ಲ. ಮೈ ಸೂರು ಸರಕಾರ ಒಂದು ಪ್ರಕಟಣೆ ಹೊರಡಿಸಿ 
"ಕಾಫಿ ಬೆಳೆಯುವ ಜಮಾನು ಬೇಕಾ ಕಾದಪ್ಪಿದೆ ೩ ' ಔಷ್ಟವುಳ್ಳವರು ಬಂದು ತೆಗೆದುಕೊಳ್ಳ 
ಬಹುದು' ಎಂದು ತಿಳಿಸಿದ್ದರು. "ಕಂದಾಯ ಗಿಂದಾಯ "ಯಾವುದೂ ಇಲ್ಲ ಎಂದೂ 
ಪ್ರಕಟಣೆಯಲ್ಲಿ ಹೇಳಲಾಗಿತ್ತು. ನಮ್ಮ ತಂದೆ ಸಿಲೋನಿನಿಂದ ಬೆಂಗಳೂರಿಗೆ ಬಂದರು. 
ಅಲ್ಲಿಂದ ಒಬ್ಬ ಸರ್ಕಾರಿ ಅಧಿಕಾರಿಯೊಂದಿಗೆ ಸಕಲೇಶಪುರಕ್ಕೆ ಬಂದರು. ಆಗ ಎಲ್ಲೆಲ್ಲೂ 
} Ka ವಾದ ಕಾಡು. ಕಾಡಿನ ದಾರಿಯಲ್ಲಿ ಸಾಗಿ ಒಂದು ಕಮರಿಯ ಅಂಚಿಗೆ ಹೋದರು. 
ಅಲ್ಲಿ ನಿಂತು ಆ ಆಹಿಕಂರಿ ಮೂರು ನಾಲ್ಕು ಗುಡ್ಡಗಳನ್ನು ತೋರಿಸಿ, "ಆ ಗುಡ್ಡದಿಂದ EE 
ಗುಡ್ಡ, ಈ ಗುಡ್ಡದಿಂದ ಅಗೋ ಆ ಗುಡ್ಡ ಇಷ್ಟ 4 ರೊಳೆಗಿನ ಜಮಿಸಾನನ್ನು ನೀವು ಮಾಡಿ 


ಕೊಳ್ಳಬಹುದು" ಎಂದು ನಮ್ಮ ತಂದೆಗೆ ಹೇಳಿದರು, ಇದು ನಡೆದದ್ದು ಸಿಪಾಯಿ ವಂಗೆಗೆ. 


(1857) ಮೂರು ನಾಲ್ಕು ವರ್ಷಗಳಿಗೆ ಹಿಂದೆ-ಅಂದರೆ ಸುಮಾರು 19330% 
“ಕಂದಾಯ ಕೊಡಬೇಕಾಗಿಲ್ಲ ಆದ ಬೆಳೆಯಲ್ಲಿ ಕಾಲುಭಾಗ ಕೊಟ್ಟರೆ ಸಾ » ಎಂದೂ 
ಅವರು ಹೇಳಿದರು. 
ಗುಡ್ಡಗಳೇ ಬಾಂದು ಕಲ್ಲುಗಳಾದ ಸುಮಾರು ಹನ್ನೊಂದು ಚದರ ಮೈಲಿ 
ವಿಸ್ತೀರ್ಣದ “ಕಾಡನ್ನು ನಮ್ಮ ತಂದೆ ಪಡೆದು ಕಾಫಿ ಗಿಡ ನೆಡಲಾರಂಭಿಸಿದರು. ಈ ಕಾಫಿ 
ಗಿಡಗಳನ್ನು ಸಿಲೋನಿ೧ಂದ ತಂದರು. ಆದಷ್ಟು ಸ್ಥಳದಲ್ಲಿ ಕಾಫಿ ಗಿಡ ನೆ ನೆಟ್ಟು, ಕಾಫಿ 
ಬೆಳೆಸಿ, ಕೈತುಯ ಹಣ ಸಂಪಾದಿಸಿದರು. ಫಲವತ್ತಾದ ಹೆ ಹೊಸ ಭೊಮಿಯಾದ್ದರಿಂದ 
ಬೆಳೆ ಚೆನ್ನಾ ಗಿ ಬಂತು. ಆದರೆ ಕೆಲವು ವರ್ಷಗಳನಂತರ ಎಲೆ ರೋಗ ಆರಂಭವಾಯಿತು. 
ಆಗ ಆ ರೋಗಕ್ಕೆ ಔಷಧಿ ಇರಲಿಲ್ಲ. ಏನು ಮಾಡುವುದೆಂದು ನಮ್ಮ ತಂದೆ ಒದ ಒದ್ದಾಡಿ 
ದರು. e 


1, ಶ್ರೀ ಎ. ಮಿಡ್ಜ್‌ಟನ್‌ ಅವರು ಇತ್ತೀಚೆಗೆ ತೀರಿಹೋದರೆಂದು ಗೊತ್ತಾಗಿದೆ, 


9 


CC-0. Jangamwadi Math Collection. Digitized by eGangotri 


——————— n—————————————————— ——————————————————————————————————— 


LJ 
c 
ಮಾನಾ O05 280 ce tee ಮಾಡಾ ತ 


ena 


130 Wes word Woe pe 1 


ನಮ್ಮ e ತಿರುಗಾಡುತ್ತಿದ್ದ ದಾರಿಗಳ ಬದಿ ಏನೋ ಒಂದು ಕರಹ WO 

ನಂಥ ಬೆಳೆ ತಾನೇ ತಾನಾಗಿ ಬೆಳೆಯುತ್ತಿದ್ದುದನ್ನು ಕಂಡರು, ಅದೇ ate! ಇಡೀ 

ಪ್ರವೇಶವೆಲ್ಲಾ ಅದರಿಂದ ತುಂಬಿಹೋಗಿದ್ದನ್ನು ಕಂಡ ಅವರು ಆದರ ಬೇಸಾಯವನ್ನು 

ಆರಂಭಿಸಿದರು. ಕಾಡಿನಲ್ಲಿ ಮೆಣಸೊ ಅದೇ ಆಗಿ ಬೆಳೆಯುತ್ತಿತ್ತು. ನಮ್ಮ ತಂದೆ ಅದರೆ 
—— e eJ a ova 


a ಗದು) ದ್‌್‌ ಹ ware ವೆ. 
ಬೇಸಾಯವನ್ನೂ ಮಾಡಲಾ ಸಿದರು. ಆವರು VES ಲ್ಯ, ರ್ವ ori uv 


ಮೂರನ್ನೂ ಬೆಳೆಸಿದ ಸ್ಥಳ "ಕಾಡುಮನೆ' ಎಂದು. 


ಇಂಗ್ಲೆಂಡ್‌ ಬಿಟ್ಟು ಸಿಲೋನಿಗೆ ಹೋಗಿ, CL ಕಾಫಿ ಬೆಳೆಯುವುದನ್ನು ಕಲಿತು 
ಕಾದುಮುನೆಯಲ್ಲಿ ತೋಟಮಾಡಿ ಹಣ ಸಂಪಾದಿಸುವವರೆಗೆ ನಮ್ಮ ತಂದೆ ಮದುವೆಯಾಗ 
ಲ. ಅನಂತರ ಇಂಗ್ಲೆಂಡಿಗೆ ತೆರಳಿ ಅಲ್ಲಿ ಮದುವೆಯಾದರು. ನಮ್ಮ ತಾಯಿಯನ್ನು 
ಬೆಂಗಳೂರಿಗೆ ಕರೆದುಕೊಂಡು ಬಂದು, ಅಲ್ಲಿಂದ ಜೋಡೆತ್ತಿನ ಗಾಡಿಯ ಮೇಲೆ ಕಾಡು 
ಮನೆಗೆ ಬಂದರು. ಆಗ ಪ್ರಯಾಣಕ್ಕೆ ಬದಳ ಉತ್ತಮವಾದ ವ್ಯವಸ್ಥೆ ಇತ್ತು. 
ಆಮಲ್ಲಾರರೂ ಅವರ ಕೆಳಗೆ ಕೊತ್ತಾಲರೂ ಇದ್ದರು. BONE, ಎತ್ತಿನ ಗಾಡಿ 
ರ್ಕಾರದ ಮೂಲಕೆ ಅವರಿಗೆ ತಿಳಿಸಿಬಿಟ್ಟರೆ ಸಾಕು ಚಾಚೂ 

ವಸ್ಥೆ ಮಾಡುತ್ತಿದ್ದರು. ಎತ್ತಾಗಳ್ಳ 
ಟದ ಎತ್ತುಗಳು ಮತ್ತು ನಡೆಯುವ ಎತ್ತುಗಳು ಎಂದು. ಕುಲುಕೋಟ 


: 3. e na iga ^ T waa M 
ಗಳನ್ನು ಆರು ಮೈೈಲಿಗಳಗೊಂದು ಸಲ ಬದಲಾಯಿಸುತ್ತಿದ್ದರು. TANNI ಎತ್ತು 


$ 
e 
"à ( 

4 
“j 
-1 

v 
Cite 
[e] 
d 
2L 


«€^ Gd £f 
2 
e 
G 
1 
9 
G 
1 
ಲ 
£1 


ಗಳಿಗೆ ಮ್ಳ ಸ ನಾಲ್ದಾಣೆ ಬಾಡಿಗೆ ; ನಡೆಯುವ, ಎತ್ತುಗಳಿಗೆ ಮೈಲಿ? WU ree 
: 

ನಮ್ಮಮ್ಮನ ಸಮೇತ ನಮ್ಮಪ್ಪೆ ಕಾಡುಮನೆ ತೋಟಕ್ಕೆ ಸಂಜೆಯ ಹೊತ್ತಿಗೆ 
ಬಂದರು, ಕೊನೆಯ ಪಯಣದಲ್ಲಿ ಕಾಡುಮನೆಗೆ ಬಂದ ಎತ್ತುಗಳನ್ನು ಹೊರಗೆ ಕಟ್ಟಿ 
ಹಾಕಿ ಬೆಳಗ್ಗೆ ಎದ್ದು ನೋದಿದಾಗ ಆವುಗಳನ್ನು ಹುಲಿ ತಿಂದುಹಾತಿತ್ತು | ಆಗ ಹುಲಿಗಳು 
ರಾಜಾರೋಪಾಗಿ ಕಾಡಿನಲ್ಲಿ ತಿರುಗುತ್ತಿದ್ದುವು. ಪ್ರತಿ ವರ್ಷ ಒಂದು ID ಹೊದೆಯು 
ತ್ತಿದ್ದೆ ಎಂದು ನಮ್ಮಪ್ಪ ಇಂಗ್ಲೆಂಡಿಗೆ ಬಂದಾಗ ಹೇಳುತ್ತಿದ್ದರು. ಇತರ ಪ್ರಾಣಿಗಳೂ 
ಕಾಡುಮನೆಯಲ್ಲಿ ಆಡ್ಲಾಡುತ್ತಿದ್ದುವು. 


ನಮ್ಮ ತಂದೆಗೆ ಇಬ್ಬರು ಮಕ್ಕಳು. ನಾನು ಹುಟ್ಟಿದ್ದು 1884ರಲ್ಲಿ. ನನ್ನ 
ವಿದ್ಯಾಭ್ಯಾಸ ಇಂಗ್ಲೆಂಡಿನ ರಗ್ಬಿ ಸ್ಕೂಲಿನಲ್ಲಿ ಆಯಿತು. ತಂದೆ ಇಂಗ್ಲೆಂಡಿಗೆ ಬಂದಾಗಲೆಲ್ಲ 
ತಮ್ಮ ತೋಟದ ವಿಜಾರ ಏನಾದರೂ ಹೇಳುತ್ತಿದ್ದರು. ವಿದ್ಯಾಭ್ಯಾಸ ಮುಗಿದ ಮೇಲೆ 
ನನ್ನನ್ನು 1901ರಲ್ಲಿ ಇಂಡಿಯಾಕ್ಕೆ ಕರೆಸಿಕೊಂಡರು. GED ಕಾಡುಮನೆ ಎಸ್ಟೇಟಿನಲ್ಲಿ 
ಮನೆ ಕಟ್ಟಿದ್ದರು. ಮನೆಗೆ ಹೆಂಚಿನ ಬದಲು 18 ಅಂಗುಲ ಚಜ್ಚ್‌ಕದ ಮರದ ದಲಗೆ 
ಗಳನ್ನು ಉಪಯೋಗಿನಿದ್ದರು ಈ ವಿಧಾನವನ್ನು - ನಮ್ಮ ತಂದೆ ಸಿಲೋನಿನಲ್ಲಿದ್ದಾಗ 
ಕಲಿತುಕೊಂದಿದ್ದರು. ಗಾಜು, ಕೀಲು, ಮೊಳೆ, ಬಾಗಿಲು, ಜಿಲಕ-ಇವುಗಳನ್ನು ಮಾತ್ರ 
ಇಂಗ್ಲೆಂದಿನಿಂದ ತರಿಸಿಕೊಂಡಿದ್ದರು. ನಮ್ಮ ತಂದೆಗೆ ಹಸಿ ಕಲ್ಲು ಮತ್ತು ಮಣ್ಣಿನಿಂದ 
ಸೊಗಸಾಗಿ ಗೋಡೆ ಕಟ್ಟಲು ಬರುತ್ತಿತ್ತು. ಇದನ್ನವರು ಸ್ಕಾಟ್‌ಲೆಂಡಿಬಲ್ಲಿ ಕಲಿತಿದ್ದರು, 


CC-0. Jangamwadi Math Collection. Digitized by eGangotri 


ನಮ್ಮ ತಂದೆ ತೋಟ ಮಾಡುವ ಉದ್ದೇಶದಿಂದ ಕಾಡಿನಲ್ಲಿದ್ದ ದೇವವೃಂದ ಮರ 
ಗಳನ್ನು ಕಡಿಸಿದರಂತೆ. ಆ ಮರಗಳನ್ನು ಕಡಿಸಿದ್ದು AGS ಜನರಿಗೆ ಹಿಡಿಸಲಿಲ್ಲವಂತೆ. 
ಆ ಮರ ಕಡಿದರೆ ದೇವರು ತೊಂದರೆ ಕೊಡುತ್ತಾನೆಂದು ಜನರಲ್ಲಿ ಮೂಢ ನಂಬಿಕೆಯಿತ್ತು. 
ಈ ಮೂಢ ನಂಬಿಕೆಗೆ ನಮ್ಮ ತಂದೆ ಕಿವಿಗೊಡಲಿಲ್ಲ, 


ನಮ್ಮ ತಂದೆಯವರ ಜತೆಯಲ್ಲಿ ನಮ್ಮ ಚಿಕ್ಕಪ್ಪನೂ ಇ 
ಅಜಾನುಬಾಹು. ನಾವು ಕಾಡುಮನೆಗಿ ಹೋದಮೇಲೆ ಅವ: ಶಕ್ತಿ ಪ್ಲೆಂಬುದನ್ನು ಅವನ 
ಜತೆ ಕೆಲಸಮಾಡುತ್ತಿದ್ದ ಆಳುಗಳು ಹೇಳುತ್ತಿದ್ದ ರು. ರದ ದಿಮ್ಮಿಯನ್ನು ಮರ 
ಇಯ್ಯುವ ಗುಂಡಿಯ ಮೇಲೆ ಎತ್ತಿಡುವಾಗ ಚಿಕ್ಕಪ್ಪನೇ ಒಂದು ಕಡೆ ಹನ್ನೆರಡು 


ev EI -a ಇಚ್‌ ಇರೆ -a a ಇ -> 
GETE ಒಂದು ಕಡೆ! ಈ ಚಿಕ್ಕಪ್ಪ ಕಾಡುಮನೆಯ 22: ಕೀರಿಕೊಂಡರು. ಅವ: ನ್ನ್ನ 


“3 
ಇ zw 


3 E 7^ -— - 
ಅಕ್ಷೇಯೇ ಸಮಾಧಿಮಾಡಲಾಗಿದೆ. 


ನಾನು ಇಂಗ್ಲೆಂಡಿನಿಂದ ಹೊರಟು ಬೊಂಬಾಯಿಯ $2 ಹಡಗು ಇಂದು, ರೈಲಿನಲ್ಲಿ 
ಆರಸೀಕೆರೆಗೆ ಬಂದು, ಅರಸಿಕೆರಯಿಂದ 
ASUS, ಎತ್ತಿನಗಾಡಿಯ ಹೇಲೂ. ಅಲ್ಲಿಂದ ಕಾಡುಮನೆಗೆ ಕುದುರೆಯ ಮೇಲು 
ಬಂದೆ. ನಮ್ಮ ತಂದೆ cnn WOE. ಹದಮಾಡುವ ÉOZ ವಹಿಸಿದರು. ನಾನು ಆ 
k ಬಹಳ ಚೆನ್ನಾಗಿ ಮಾಡಿದೆ. ನಾನು ಹದಮಾಡಿದ WES, ಸಿಪ್ಪೆ ಬೆಳ್ಳೆಗಿರು 
2. ಯು ಗಿರಾ&ಿ ಮರದ ಪೆಚ್ಚಿಗೆಗಳೆಲ್ಲಿ ಹಾಕಿ ಲಂಡನ್ನಿಗೆ ರವಾನಿಸು 
ತ್ವಿದ್ದೆವು. ಆಲ್ಲಿ ಗಿರಾಕಿ ಕಡಮೆಯಾದ 


+ ಗ ] ಇಎಸಿ " = -3 ಧನ್‌ 


cy 
cil 
C 
e 
cn, 
a 
5 
6 a 
Ji 
ie 
4 
él 
5 
C 
G 
i 


ಕಾ 


—- = >» - ಹಾ 
ಹಾರಕ್ನಾಗಿ ಉಪಯೋಗಿಶುತ್ತಿ " 
-< 


“ಚಳ T. 2: 


485 adan ml a om ಅಕ್ಕಾ a ee? m ಕಾಸಿ — -J 2 

ಏಲಕ್ಕಿಯನ್ನು ಹದಮಾಡುನುದರ ಜತೆಗೆ ನಮ್ಮ ತಂದೆ ಮೇ ಇಸು ಹೆ ಮಾದುವು 
—— a PS -— ಇ ಲ್‌ ———— ee ಜಾಪಿ J ^ — ^J — 
ದನ್ನ gOS ave € NMRA ಮೆಣಸಿಗೆ ಮಲಜಾರಿನ ಮುಣಸಿನ ಮೂರ 
ದನ್‌ at £9 ^o). "Uh ಹಾಂ 


- ~ Fe apne ತಿ ed D a ome : 
Va 2; wee CMW ಕ್ಷ ವ್‌ ಆದಂ wey ESATI, ಖಾರವಾಗಿರಲಿಲ್ಲವಾದ ರಿಂದ 
oe 


=? msn ವಿ H ; 
ಯೂರೊಎನ WHOL CID ಓಳ್ಳಿ ಗಿರಾಕಿ ಇತ್ತು. 


ಎಫ ಬೆಳೆ ಕಡಮೆಯಾಯಿತು. ಎಲೆ ರೋಗದ ಜೊತೆಗೆ ವಿಪರೀತ ಮಳೆಯೂ 


ಯನ್ನು ಸುಲಭವಾಗಿ ಬೆಳೆದೆವು. 


ತಾವು ಸಂಪಾದಿಸಿದ್ದ ಹಣವನ್ನು ಆಗ ಇದ್ದ 
ನಮ್ಮ ತಂದೆಯೂ ಆ ಕಂಪನಿಗೆ 
ಸೇರಿಕೊಂಡಿದ್ದ ರು. ಮೆಕ್ಸಿಕೋದಲ್ಲಿ ಬೆಳ್ಳಿ ಹೇರಳವಾಗಿ ಸಿಗುತ್ತಿತ 

grees ಕಂಪನಿ ಲುಕ್ಲಾನು ಮಾಡಿಕೊಂಡ ಕಾರಣ ತಂ: 


T marenana St. te bh os ಎ =} 
ಹುತ್ತು. ಆ-ಕಂಪನಿಯ ಪರವಾಗಿ ನಮ್ಮ ತಂದೆ ಹಾಸನವಿಂದ ಮೆ ಸೂರಿಸಿ 


we 
— ಅನೆ d end FIC P . (d 
ಜಾದು F793 vL MS ನವ m ತನ ಬ್‌ 0-9 ಇ, 
“4 Sie jut: “ಟಸ್‌ ಖು Saute ONS TE 19 1, ಆಲಿ 
ES ues $ e ‘=e 3 - ಅಡಿ Tamna, -i wen — j < ದ. 
4 a "0G eet ewe T. wei ದ್ದರು, ಲರ woud 
ಆ 


CC-0. Jangamwadi Math Collection. Digitized by eGangotri 


—À— DB eee M" 


l—————— 


ಮಾ ಇ ore A 


e———— 


ಮ ಪಜಯ n RP 


132 | ಬೆಟ್ಟದಿಂದ ಬಟ್ಟಲಿಗೆ 


ಬ್ಹಾರಿ ನನ್ನ ಮೇಲೆ ಬಿತ್ತು. ನಾನು ತೋಟ ರೂಢಿಸಿಕೊಂಡು ಬಂದೆ. ಆದರೆ ಏಲಕ್ಕಿಗೆ 
ಕಂಬಳಿಹುಳದ ರೋಗ ತಗಲಿ ಅದು ಎರಡು ವರ್ಷಗಳಲ್ಲಿ ನಿರ್ನಾಮವಾಯಿತು; ಒಂದು 
ಗಿಡವೂ ಉಳಿಯಲಲ್ಲ. 5 
ಈ ಮಧ್ಯೆ 1875ರಲ್ಲಿ ಕಾಡುಮನೆ ಎಸ್ಟೇಟನ್ನು ಮೊದಲ ಬಾರಿಗೆ ಸರ್ವೆ 
ಮಾಡಲಾಯಿತು. ಸರ್ವೆ ಆಗಲು ನಾಲ್ಕು ತಿಂಗಳು ಹಿಡಿಯಿತಂತೆ ! ಆಗ ನಮ್ಮ 
ತೋಟಕ್ಕೆ ಒಂದು ಎಕರೆಗೆ ಹಿಂದು ` ರೂಪಾಯಿ ಕಂದಾಯ ಹಾಕಿಬಿಟ್ಟರು. “ಇದು 
ಜಾಸ್ತಿ, ಜಮಾನು ಒಂದೇ ತರಹ ಇರುವುದಿಲ್ಲ, ಕಡಮೆ ಮಾಡಬೇಕು' ಎಂದು ನಮ್ಮ 
ತಂದೆ ಕೇಳಿಕೊಂಡರು. ಆಗಿನ ಮಹಾರಾಜರವರಾದ ಜಾಮರಾಜ ಒಡೆಯರವರು 
ದಿವಾನರಾದ ರಂಗಾಚಾರ್ಲು ಅವರ ಸಮೇತ ಕಾಡುಮನೆಗೆ ಬಂದು, ತೋಟ ನೋಡಿ 
ಎಕರೆಗೆ ಎಂಟಾಣೆ ಕಂದಾಯ ವಿಧಿಸಿದರು. ಈ ಕಂದಾಯ ಕೊಡುವುದೂ ಕಷ್ಟವಾಯಿತು 
-ಏಲಕ್ಕಿಯನ್ನೆಲ್ಲಾ ಕಂಬಳಿಹುಳ ತಿಂದ ಮೇಲೆ. ಆದ್ದರಿಂದ ತೋಟ ಮಾರಬೇಕಾಯಿತು. 
ಇಂಗ್ಲೆಂಡಿನ ಆರ್ಲ್‌ ಆಫ್‌ ವಾರ್ವಿಕ್‌ (Earl of Warwick) ಆವರಿಗೆ ವನ್ಯ 
ಮೃಗಗಳ ಸಂರಕ್ಷಣಾಸ್ಥಳವೊಂದು ಬೇಕಿತ್ತು. ಅವರು ಇಲ್ಲಿಗೆ ತಮ್ಮ ಸ್ನೇಹಿತರೊಡನೆ 
ಬಂದು ಬೇಟೆಯಾಡಬೇಕೆಂಬ ಆಸೆ ಇಟ್ಟುಕೊಂಡಿದ್ದರು. ಅದಕ್ಕಾಗಿ ಅವರಿಗೊಂದು 
ಸ್ಥಳ ಬೇಕಿತ್ತು. ಅವರು ಇಡೀ ತೋಟವನ್ನು ಸುಮಾರು 11,000 ರೂಪಾಯಿಗಳಿಗೆ 
ಬೇರೊಬ್ಬರ ಮೂಲಕ ಕೊಂಡುಕೊಂಡರು. ಪ್ರಾಣಿಗಳನ್ನು ಅಲ್ಲಿ ಯಾರೂ ಕೊಲ್ಲುವಂತಿರ 
"ಲಿಲ್ಲ. ಬೇಕಾದಷ್ಟು ಪ್ರಾಣಿಗಳು ತುಯಿದ್ದುವು. ಕಂಬಳಿಹುಳು ರೋಗ ತೋಟವನ್ನೆಲ್ಲಾ 
ಆವರಿಸಿ ಏಲಕ್ಕಿ ಗಿಡಗಳನ್ನೆಲ್ಲಾ ನಾಶಗೊಳಿಸಿತು ; ಆದಾಯವೆಲ್ಲಾ ಹೋಯಿತು. ಆದ 
ಕಾರಣ ನಾನು ತೋಟವನ್ನು ಮಾರಬೇಕಾಯಿತು. ನಾನು ಸಾಲಸೋಲ ಮಾಡಿಕೊಂಡಿದ್ದೆ. 
ಅರ್ಲ್‌ ಆಫ್‌ ವಾರ್ವಿಕರು ಇಂಗ್ಲೆಂಡಿನಿಂದ ಒಬ್ಬನನ್ನು ಕಳುಹಿಸಿ, ಅವನೆ ಮೂಲಕ 
ವ್ಯಾಪಾರ ನಡೆಸಿದರು. ಮೊದಲು ಹರಾಜುಮಾಡಿ ನೋಡಿದೆ. ತಾಕು ತಾಕಾಗಿ ಮಾರಿ 
ದಾಗ ಎಕರೆಗೆ ಎಂಟಾಣೆಯಿಂದ ಒಂದು ರೂಪಾಯಿ ಬೆಲೆ ಸಿಕ್ಕಿತು. ಇದು ಸರಿಯಲ್ಲ 
% ವೆಂದು ಇದೀ ತೋಟವನ್ನು ಹರಾಜಿನಲ್ಲಿ ವಾರ್ವಿಕರ. ಕಡೆಯವರಿಗೆ ಮಾರಿದೆ. ಆತ 
ಅದನ್ನು ವಾರ್ವಿಕರಿಗೆ ಮಾರಿದ. ನಾನು ವಾರ್ಮಿಕರ ಮ್ಯಾನೇಜರನಾಗಿ ಎರಡು ಮೂರು 
ವರ್ಷ ಕೆಲಸ ಮಾಡಿದೆ. ಆದರೆ ವಯಸ್ಸಾದ ಅರ್ಲ್‌-ಅವರು ಇಲ್ಲಿಗೆ ಬಂದು ಬೇಟೆ 
ಯಾಡುವುದು ಸಾಧ್ಯವಾಗಲೇ ಇಲ್ಲ, ಇಂಡಿಯಾಕ್ಕೆ ಹೋಗುವುದು ಬೇಡ ಎಂದು 
ಡಾಕ್ಟರ್‌ ಅವರಿಗೆ ಹೇಳಿದರು. ಕೊನೆಗೆ ಕಾಡುಮನೆ ತೋಟ ನೋಡದೆಯೇ ಅವರು ತೀರಿ 
ಕೊಂಡರು. 
ಅರ್ಲ್‌ ಅವರಿಗೆ ನಾನು ಹೆಚ್ಚು ಕಡಮೆ ಪ್ರತಿನಿತ್ಯವೂ ವರದಿ ಕಳುಹಿಸುತ್ತಿದ್ದೆ. 
ಹುಲಿಗಳು ಹಗಲುಹೊತ್ತಿನಲ್ಲಿ ಅಡ್ಡಾಡುತ್ತಿದ್ದುವು. ಜಿಗರೆಗಳು ಗುಂಪು ಗುಂಪಾಗಿ 
ಹಾಯಾಗಿ ತಿರುಗುತ್ತಿದ್ದುವು. ಈ ತೋಟವನ್ನು ಅರ್ಲ್‌ ಅವರಿಗೆ ಮಾರುವ ಮುನ್ನ 
ಆಗ ಮಹಾರಾಜರಾಗಿದ್ದ ಶ್ರೀ ಕೃಷ್ಣರಾಜ ಒಡೆಯರಿಗೆ ಮಾರುತ್ತೇನೆಂದು ಹೇಳಿದೆ. 
ಅವರು ಬೇಡವೆಂದರು. 





CC-0. Jangamwadi Math Collection. Digitized by eGangotri 


ಹಳಬರ ಹೆಲವು ಅನುಭವಗಳು 133 


ಅರ್ಲ್‌ ಅವರು ಸತ್ತನಂತರ ಅವರ ಮಗ ಇಡೀ ಭೂಮಿಯನ್ನು ಬ್ರೂಕ್‌ 
ಬಾಂಡ್‌ ಕಂಪನಿಗೆ ಮಾರಿದ. ಆ ಕಂಪನಿಯವರು ಟೀ ಬೆಳೆಯಲು ಪ್ರಾರಂಭಿಸಿದರು. 
ನಾನು ಈ ಕುಪನಿಯಲ್ಲಿ ಕೆಲವಾರು ದಿನಗಳಿದ್ದು, ಆಮೇಲೆ ಚಟ್ನಹಳ್ಳಿ ಎಸ್ಟೇಟಿನಲ್ಲಿ 
ಹಂಗಾಮಿ gorg, ಸೇರಿದೆ. ಅಲ್ಲಿ ಕೆಲವು ದಿನಗಳಿದ್ದು, ಇಲ್ಲಿಗೆ (ಎಲೆಗುಡಿ ಎಸ್ಟೇಟಿಗೆ) 
1929ರಲ್ಲಿ ಬಂಜೆ... ಇದು ಗಾಡ್‌ಪ್ರೇ ಎಂಬುವರಿಗೆ ಸೇರಿದ್ದ ತೋಟಿ. ಅವರು 


“ತಲ್‌ . — —X ಇ ಹಾಡೆ T] -— 
- ಇಂಗ್ಲೆಂಡಿನಲ್ಲಿ ರುತ್ತಿದೆರು. ನಾನು ತೋಟದ ಮ್ಯಾನೇಜರ್‌ UO. ಅವರು ಸತ್ತಮೇಲೆ 
~ = wl Í $ 


1954ರಲ್ಲಿ ನಾನು ಇದರ ಮೂಲೀಕನಾಗಿದ್ದೇನೆ.! 
ಮಿಡ್‌ ಟನ್‌ ಅವರು ಹೇಳಿದ ಮತ್ತೆ ಕೆಲವು ವಿಷಯಗಳು o 


ವಾಗಿವ : 


Iadan - ~ 7:9 507) mw 3 ಇಕ್ರಾ = x] 
ಬೆಳೆಯುತ್ತಿದ ರು. HET ಊಟಕ್ಕೆ ಈ ಬತ್ತವನ್ನು ಉಪಯೋಗಿಸುತ್ತಿದ್ದರು. ಈಚೆಗೆ 
-— 
m] = Je a ——, 
eui, ಬಿಳೆಯುವದ್ರುದವ 
=~ "m — 
ದೇವನ್ಸಂದದ TERA UV c 


ಜನ ಇರಲಿಲ್ಲವಂತೆ. ದೇವರು "ಏತಕ್ಕೆ?' ಎಂದು ಪೂಜಾರಿ 


ತೇರು ಎಳೆಯಲು NIST 
ಯನ್ನು ಕೇಳಿತಂತೆ. *ಜನಗಳಲ್ಲಾ ಕೋರೆ ಬತ್ತ ಬೆಳೆಯುವುದಕ್ಕೆ ಹೋಗಿದ್ದಾರೆ' 
ಎಂದು ಪೊಜಾರಿ ಹೇಳಿದನಂತೆ. “ಹಾಗಿದ್ದರೆ ಇನ್ನು ಮುಂದೆ ಕೋರೆ ಬತ್ತ ಬೆಳೆಯು 
ವುದು ಬೇಡ' ಎಂದು ಆಪ್ಟಣೆ ಮಾಡಿತಂತೆ, ಅಂದಿನಿಂದ ಅದನ್ನು ಬೆಳೆಯುತ್ತಿಲ್ಲ. ಇದು 
ನನಗೆ ಒಬ್ಬ ಗೌಡರು ಹೇಳಿದ ಕಥೆ. ಜನಗಳು ಸೋಮಾರಿಗಳಾಗಿ ಈ ಕಥೆ ಕಟ್ಟಿದ್ದಾರೆ 


MA ಭರತ್‌ ಬ ಮನಗೆ ವ್‌ 
WHI Byes, ಜಗ ಸಂದೇಹ ಇ 


«S 
ft 
2 
C 


“mA 
ನಾನು ಕಾಡುಮನೆ oz: gen 40 ಜೊತೆ ಎತ್ತುಗಳನ್ನು ಇಟ್ಟು 
1. ಕಾಡುಮನೆ ಎಸ್ಟೇಟನ್ನು "ಮೆಸರ್ಸ್‌ ಟೀ ಎಸ್ಟೇಟ್‌ ಇಂಡಿಯಾ ಲಿಮಿಟೆಡ್‌, 
dO, ಎಂಬ ಕಂಪನಿ ಅರ್ಲ್‌ ಆಫ್‌ ವಾರ್ವಿಕರಿಂದ 1927ರಲ್ಲಿ ಅವರ ಏಜಂಟ್‌ ಎಸ್‌. 


ವ, 23, (S. V. Edge) ಎಂಬುವನ ಮೂಲಕ ಪಡೆದುಕೊಂಡಿತು. ಆದೇ ವರ್ಷ 
ಮರ ಕದಿದು ಟೀ ಬೆಳೆವ ಕೆಲಸ ಆರಂಭವಾಯಿತು. 1935ರಲ್ಲಿ ಟೀ ಫ್ಯಾಕ್ಟೊರಿ ಕಟ್ಟಡ 


ಮುಗಿದು ಟೀ ತಯಾರಿಸುವ ಕೆಲಸ ಮಾಡಲಾರಂಭಿಸಿದರು. ಇತ್ತೀಚೆಗೆ, ಅಂದರೆ 
1968ರ ಸೆಪ್ಟೆಂಬರ್‌ನಲ್ಲಿ. ಈ ತೋಟ "ಕಾಡುಮನೆ ಎಸ್ಟೇಟ್ಸ್‌ ಕಂಪನ, ಮದ್ರಾಸ್‌? 
ಎಂಬ ಸಂಸ್ಥೆಗೆ ಮಾರುಟವಾಯಿತು. ಈ ತೋಟದ ಒಟ್ಟು/ವಿಸ್ತೀರ್ಣ 7.130 ಎಕರೆಗಳು. 
ಟೀ ಬೆಳೆಯುವುದು ಕೇವಲ 817 ಎಕರೆಗಳಲ್ಲಿ, ಉಳಿದದ್ದೆಲ್ಲಾ ಕಾಡು ಇರುವ ಅಥವಾ 
ಕಾಡು ಕಡಿದು ಬಯಲು ಮಾಡಿದ ಭೂಮಿ. ಇಲ್ಲಿ ಕೆಲಸಮಾಡುವ ಕೂಲಿಗಳ ಸಂಖ್ಯೆ 
900. ಮಳೆ 200505 300 ಅಂಗುಲಗಳು. (ಈ ಮಾಹಿತಿಗಳನ್ನು ಎಸ್ಟೇಟಿಗೆ ಭೇಟಿ 
ಕೊಟ್ಟೇ ಸಂಗ್ರಹಿಸಲಾಯಿತು.) 


CC-0. Jangamwadi Math Collection. Digitized by eGangotri 


A — — — m — ಮಾ A P ——  À 


we 


GU ಮಾಸಾ 


134 ಬೆಟ್ಟದಿಂದ ಬಟ್ಟಲಿಗೆ 


ಕೆ ಇಂದಿದ್ದೆ. ಒಂದು ಹೇರು ಬತ್ತಕ್ಕೆ, ಅಂದರೆ 2 ಪಲ್ಲಕ್ಕಿ 6 ರೂಪಾಯಿ ಬೆಲೆ; ಹುರು 
ಒಂದು ರೊಪಾಯಿಗೆ 40 ಸೇರು. ಮೂಡುಸೀದೆ LE ಮಸ್ತಿಗೆ 600 ರೂಪಾಯಿ 


ನಿಂದ 800 ರೂಪಾಯಿ ಕೊಟ್ಟರೆ ಹತ್ತು ಹದಿನೈದು ಗಾಡಿ ರಾಗಿ ತರುತ್ತಿದ್ದ 
ಮಾರಾಟಕ್ಕೆ. 
ಜಾವಿ 
SOE Se 


vu ಟನ್‌ ಅವರದು ಒಂದು ಸುಖಾಂತ ಕಥೆಯಾದರೆ, ಕಾರ್ಪಳಿ 


ನೋಂ eq 


(Lieut. Ghlone! the Sire de Courpalay) ಅವರದು ದುಃಖಾ 
ಕಥೆ. ಚಿಕ್ಕಮಗಳೂರು ಜಿಲೆ 2030 ತರೀಕೆರೆ ತಾಲ್ಲೂಕಿನಲ್ಲಿರುವ ಕೆಮ್ಮ ಣ್ಣು 
ಗುಂಡಿ ಬೆಟ್ಟದ ಒಂದು ಭಾಗದಲ್ಲಿ "ಸಂಪಿಗೆಕಾನ್‌' ಎಂಬ ತೋಟವಿದೆ. ಅಲ್ಲಿ 


ಇವರಿದ್ದಾರೆ. ಇವರು ತಮ್ಮ. ಕೊನೆಯ ಕಾಲದಲ್ಲಿ ಒದಗಿಬಂದ ದಾರುಃಂ 
ಕಪ್ಪವನ್ನು ಅನುಭವಿಸುತ್ತಾ 1965ರ ಜುಲೈ 10ರಂದು ಹೇಳಿದ ಕಥೆ ಇದು : 


ನಮ್ಮ ಮುತ್ತಾತ ಚಾರ್ಲ್ಸ್‌ ಡಿ. ಕಾರ್ಪಳಿ ಮೊದಲಿಗೆ ಫ್ರೆಂಚರಾಗಿದ್ದು ಆನಂತರ 
ಇಂಗ್ಲಿಪರಾದರು. 1806ರಲ್ಲಿ ಧಾ ih dos I ರರಾಗಿದ TE ಅಲ್ಲಿ ಅವರಿಗೆ 
ಬೇಕಾದಷು ಆಸ್ತಿ ಇತ್ತು. ಅವರ ಮಗ ಹೆನ್ರಿ. ಡಿ, ಕಾರ್ಪಳಿ, ಆಂದರೆ ನಮ್ಮ 
ದೊಡ್ಡಪ್ಪ, ಈ ಎಸ್ಟೇಟು ಮಾಡಲು ಧಾರವಾಡದಿಂದ 1861ರಲ್ಲಿ ಬಂದರು. ಮುಂಜ 
ಯಿಂದ ದಿನಕ್ಕೆ 14 ಹ ಬಿಳಿ 7 ಮೈಲಿ ಸಂಜಿ 7 ಮೈಲಿ-ಪ ಯಾಣ 
ಮಾಡಿ ಕುದುರೆ: ಟಾಂಗಾದಲ್ಲಿ ಬಂದರು. ಆಗ ಮುಂಬೆ ಗ ನಾ, ಧಾರವಾಡ, 
ಹುಬ್ಬಳ್ಳಿ ಮಾರ್ಗವಾಗಿ soe ಬಾಟಾ ಮಾರ್ಗ ಇ ಡಬ್ಬಿ (dumbni) 
ಅಂದರೆ ಎತ್ತಿನ ಗಾಡಿಯಲ್ಲಿ ತರೀಕೆರೆಯಿಂದ ಬೆಟ ತಿದ ಜು ಬಂದರು ; 
ಆಮೇಲೆ ಗಾಡಿಯಿಂದ ಇಂದು ದಾರಿಗೆ ಅಡ್ಡಲಾದ ಗಿಡಮರಗಳನ್ನು ಕ ಡಿದುಕೊಳ್ಳುತ್ತಾ 
ನಡೆದುಕೊಂಡು ಬಂದರು. ಬಂದು, ಒಂದು ಗುಡಾರ ಡೇರೆಹಾಕಿದರು. ಆ ಗುಡಾರ 
ಹೂಡಿದ ಸ್ಪ v Vs ಈಗಲೂ "ಡೇರಾ ಮಟ್ಟಿ? ಎಂದು ಕರೆಯಲಾಗುತ್ತಿದೆ. ಆಮೇಲೆ 
ಅಲ್ಲಿ ಒಂದು ಹುಲ್ಲು ಗುಡಿಸಲು ಕಟ್ಟಿ 3 COS. dam ಮಾಡಲು ಆರಂಭಿಸಿದರು. ಕಾಫಿ 
ಗಿಡ ನೆಟ್ಟು ಬೆಳೆಸಿದರು. ಹಣ ಸಂಪಾ ಾದಿಸಿದರು. ಈಗಿರುವ ಬಂಗಲೆ ಕಟ್ಟಿಸಿದರು. ಮನೆಗೆ 
ಬೇಕಾದ ಇಟ್ಟಿಗೆ, ಕಲ್ಲು, ಗಾರೆ ಮುಂತಾದುವುಗಳು es ಇರಿನಿಂದ ಎತಿ 23 ಗಾಡಿಯಲ್ಲಿ 
ಮತ್ತು ಕತ್ತೆಯ ಮೇಲೆ ಬರುತ್ತಿದ್ದುವು. ಉಕ್ಕಿನ ತೆ. ಇಲಿಗಳನ್ನು ಮಾತ್ರ ಇಂಗ್ಲೆ cu 


Lo ಧಾರವಾಡದ ಕಲೆಕ್ಟರ್‌ ಕಚೇರಿಯ ದಾಖಲೆಗಳನ್ನು ನೋಡಿದ್ದರಲ್ಲಿ 
ಕಾರ್ಪಳೆ ಎಂಬ ಹೆಸರಿನವರು ಕಲೆಕ; I ರರಾಗಿದ್ದ. ವಿಷಯ ಸಿಗಲಿಲ್ಲ, 


d. 


CC-0. Jangamwadi Math Collection. Digitized by eGangotri 


TELS ಹಲವು ಅನುಭವಗಳು 135 


ಮತ್ತು ಫ್ರಾನ್ಸ್‌ ನಿಂತ ತರಿಸಿದರು. ಫ್ರೆಂಚ್‌ ಮಾದರಿಯಲ್ಲಿ ಈ ಮನೆ ಕಟ್ಟಿಸಿದರು. 

ಈ ಜಾಗ VES. ಸುಲ್ರಾನನನೆಂತರ ತರೀಕೆರೆಯ ಪಾಳೆಯಗಾರ ಭೀಮರಾಯ 
ಒಗೆ ಸಬಿತ್ತು. ಸರಕಾರ ಈ ಭೂಮಿಯನ್ನು ವಶಪಡಿಸಿಕೊಂಡು ನಮ್ಮ ದೊಡ್ಡಪ್ಪ 
ಗೆ ಮಾರಿತು. ಸುತ್ತಲೂ ಸಂಪಿಗೆ ಮರಗಳಿದ್ದು ದರಿಂದ “ಸಂಪಿಗೆ ಕಾನ್‌” ಎಂಬ ಹೆಸರು 
ಬಂತು. $07 ಎಕರೆ 12 ಗುಂಟೆಯ ಈ ಕಾಡನ್ನು 300 ರೂಪಾಯಿಗೆ ಪಡೆದು 
ಕೊಂಡರು. ಈಗ ಇದರ ವಿಸ್ತೀರ್ಣ 1.200 ಎಕರೆ ಇರಬಹುದು. "ಮಸ್ಕಲ್‌ 
ಮುರಡಿ” ಅಫವಾ "ಸಣ್ಣ ಸಂಪಿಗೆ ಕಾನು' 498 ಎಕರೆಗಳು. ಇದನ್ನು 300 ರೂಪಾಯಿಗೆ 
ಕೊಂಡರು. "ಕುರ್ಕಿನ ಮಟ್ಟಿ' ಕಾಡನ್ನೊ ಕೊಂಡರು. ಎಷ್ಟು ವಿಸ್ತೀರ್ಣ ಎನ್ನು 


ತಾ wwe — ಇ ಅದ ಇರೆ ಇ T m ಇ 
2 d ಸಟ ಗ Suet ಗಿದ. 


ನಮ್ಮ ದೊಡ್ಡಪ್ಪ ಇಲ್ಲಿ ಒಬ್ಬ ಮರಾಠಿ ಬ್ರಾಹ್ಮಣ ಹೆಣ್ಣನ್ನು ಮದುವೆ 
ಯಾದರು. ಆಕೆಯನ್ನು ತೆಕ್ಕಾನ್‌ ಎಸ್ಟೇಟಿನಲ್ಲಿ ಇಟ್ಟಿದ್ದರು. ಅವಳಿಗೆ ಒಂದು 
ಗಂಡುಮಗುವಾಯಿತು. ನಾನು ಇಲ್ಲಿಗೆ ಬರುವಪ್ಪರಲ್ಲಿ ಆತ ಹುಲಿಯ ಬಾಯಿಗೆ 
ಸಿಕ್ಕು ಸತ್ತಿದ್ದ... ನಮ್ಮ ದೊಡ್ಡಪ್ಪನ ಹೆಂಡತಿ 1940ರಲ್ಲಿ ಸತ್ತುಹೋದಳು. 
ಸಾಯುವುದಕ್ಕೆ ಮುನ್ನ ಅವಳನ್ನು ನಾನು ನೋಡಿದ್ದೆ. ಆಕೆಗೆ ನನ್ನ ಪೆನ್ಸನ್‌ ಹಣ 

ನಮ್ಮ ದೊಡ್ಡಪ್ಪೆ ದಾನೆಧರ್ಮ ಮಾಡುತ್ತಿದ್ದವರು. 1880ರಲ್ಲಿ ವೀರ 
EDD ಒದಗಿದಾಗ ಅನ್ನದಾನ ಮಾಡುವುದಕ್ಕಾಗಿ ಶಿವಮೊಗ್ಗ ದಲ್ಲಿ ಒಂದು ಛತ್ರ ಕಟ್ಟಸಿ 
coL! ಅದನ್ನು ನಡೆಸುವ ಖರ್ಚಿಗೆ ಬೇಕಾಗುವಷ್ಟು ದತ್ತಿ ಬಿಟ್ಟರು. ಲಿಂಗದ 
ಹಳ್ಳಿಯಲ್ಲ 'ಕಾರ್ಹಳೆ ಬಾವಿ ಎಂಬ ಬಾವಿ ತೋಡಿಸಿದರು. ಸ್ಥಳದ ದೇವಸ್ಥಾನ 


ಪೊಂದಕ್ಕೆ ಒಡವೆಗಳನ್ನು ಮಾಡಿಸಿಕೊಟ್ಟರು. ಆದರೆ ಈ ವಿಷಯವನ್ನು ಗುಟ್ಟಾಗಿಡು 


ವಂಶ ತಿಳಿಸಿದರು. ಏಕೆಂದರೆ, ಹಾಗೆ ಮಾಡುವುದು ಕ್ರೈಸ್ತಧರ್ಮಕ್ಕೆ ವಿರೋಧ ` 


ದಾಗಿತ್ತು, ಇದಲ್ಲದೆ, ಮಸೀದಿ ಮತ್ತು ಚರ್ಚುಗಳಿಗೆ ಧನಸಹಾಯ ಮಾಡಿದರು, 
: ಶ್ಹಾಮದ ವೇಳೆ ಅರವಟ್ಟಿಗೆ ಇಟ್ಟು ಬಡವರಿಗೆ ಗಂಜಿ ಕೊಡುತ್ತಿದ್ದರು. ಬಡ 
ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿವೇತನಗಳನ್ನು ನೀಡುತ್ತಿದ್ದರು. ಬೆಂಗಳೂರಿನ ವೆಸ್ಲಿ 
ಮಿಷನ್‌ ಶಾಲೆಯಲ್ಲಿ ಒಂದು ಅನಾಥಾಲಯ ತೆರೆದರು. ಇವೆಲ್ಲವನ್ನು ನೋಡಿ ಆಗಿನ 
ಮಹಾರಾಜರಾದ ಚಾಮರಾಜ ಒಡೆಯರು ನಮ್ಮ Gee dan "ಧರ್ಮಪ್ರವರ್ತ' 
ಎಂಬ ಬಿರುದು ನೀಡಿ, ಒಂದು ಚಿನ್ನದ ಹಾರವನ್ನು ದಿವಾನರ ಕೈಯಲ್ಲಿ ಕಳುಹಿಸಿದರು. 





1. AGS ಶ್ಯಾನುಭೋಗರ ಪ್ರಕಾರ ಆಕೆಯ ಹೆಸರು ತುಳಸೀಬಾಯಿ ಎಂದು 
ತಿಳಿದುಬರುತ್ತದೆ. = 


2. ಈಗಲೂ ಶಿವಮೊಗ್ಗ ಪಟ್ಟಣದಲ್ಲಿ "ಕಾರ್ಪಳೆ gi! ಎಂಬ ಛತ್ರ 


(00833, 


CC-0. Jangamwadi Math Collection. Digitized by eGangotri 


——— — — 


-————— ——Á— ——!— ಇಡಾ see 


— e- hips eee ae 





136 ಬೆಟ್ಟದಿಂದ ಜಟ್ಟಲಿಗೆ 


ಮ್ಮ ದೊತ್ತಪ್ಪ ಕಳುಹಿಸಿಕೊಟ್ಟ 43, ಆನೆಯಮೇಲೆ ದಿವಾನರು ಇಲ್ಲಿಗೆ ಬಂದು 
ಬಹುಮಾನ ಕೊಟ ಹೋದರು. a ಗ್ಗ ಇರವಕ್ಕಾಗಿ ನಮ್ಮ ದೊಡ ಪ, ಬಹಳ 
ಸಂತೋಸಪಟ್ಟನು. ಮೈಸೂರಿನ ರೆಸಿಸೆಂಟರು "ಸಿ.ಐ.ಡಿ ಎಂಬ ಬಿರುದು ನೀಡು 
ತ್ರೇಮೊಮು ಹೇಳಿದರಂತೆ. ಅಂಥ ಸಣ್ಣ ಬಿರುದಿಗೆ ಆಸೆಪಡದ ನಮ್ಮ ದೊ eu s 
“ಅದು ಬೇಡ' ಎಂದರು. ಆುಥ "ಚಿರ ಮಗಳನ್ನು ಕ್ರಿ.ಶ. 1690ರಿಂದ ನಮ್ಮ 


ದೊಡ್ಡಪ್ಪ ಪ್ಲನ ಮನೆತನ ಪಡೆದುಕೊಂಡು ಬಂದಿದೆ. 


ನಮ್ಮ ದೊಡ ಪ iz 1902ರಲ್ಲಿ ಕಾಲವಾದರು. . ಸಾಯುವ ಮುನ್ನ uA 
ಎಸಿ i SEES, EA ತಂದೆಗೂ ಇತರೆ. ಸಂ ಬಂಧಿಗಳಗೂ ಬಟ ~~), ಹೆ: ಇದರು. ನಮ್ಮ 


ತಂದೆಯ ಹೆಸರು ಕ್ಲಾಡ್‌ ದಿ. ಕಾರ್ಪಳೆ ಎಂದು. ನಾನು ಹುಟ್ಟಿದ್ದು 1899ರಲ್ಲಿ; 
ಬೊಂಬಾಯಿ ಪ್ರಾಂತದ ಪಂಟಗಾಂ ಎಂಬಲ್ಲಿ ಇಂಡಿಯಾದಲ್ಲಿ ಹುಟ್ಟಿ ದರೂ ನನ್ನೆ 
ವಿದ್ಯಾಭ್ಯಾಸವೆಲ್ಲ ಇಂಗ್ಲೆಂಡಿನಲ್ಲಾಯಿತು. 1907ರಲ್ಲಿ ವಿದ್ಯಾಭ್ಯಾಸಕ್ಕೆ ಇಂಗ್ಲೆಂಡಿಗೆ 
ಹೋದೆ. 1918ರಲ್ಲಿ ಮೊದಲ, ಮಹಾಯುದ್ಧದಲ್ಲಿ "ರೆಗ್ಮುಲರ್‌ ಆಫೀಸರ್‌' ಆಗಿ 


2 


ಸೈನ್ಯ ನೃದಲ್ಲಿ ಸೇವೆ ಸಲ್ಲಿಸಿದೆ. 1924ರವರೆಗೆ ಆ. ಕೆಲಸದಲ್ಲಿದ್ದ s ಆಮೇಲೆ ಇಲ್ಲಿಗೆ 


ಬಂದು ಕಾಫಿ ತೋಟದ ಕೆಲಸ ಆ ಭಿಸಿದೆ. ನಮ್ಮ ತಂದೆ ತೋಟಮಾಡುವುದನ್ನು 
ಕಲಿಸಿದರು. 1939ರಲ್ಲಿ ಪುನಃ a "ಮಹಾಯುದ್ಧಕ್ಕೆ $ ಕರೆ ಬಂದಿತು. 


"ಕಮ್ಯಾಂಡಿಂಗ್‌ ಆಫೀಸರ್‌? ಆದೆ. 1940ರಲ್ಲಿ ವಿವೃತ್ತನಾದೆ. 1947ರಿಂದ ಇಲ್ಲಿ 
ಪ್ಲಾಂಟರ್‌ ಆಗಿ ನೆಲೆಸಿದ್ದೇನೆ. 
ನನ್ನ ಸಂಸ ಸಂಸಾರ-ಅದೊಂದು ಹೇಳಬಾರದ ದುರಂತ ಕಥೆ! ನನಗೆ ಇಬ್ಬ ರು 


ಗಂಡುಮಕ್ಕಳು. -ಒಬ್ಬ ದಕ್ಷಿಣ ರೊಡೀಸಿಯಾದಲ್ಲಿ ಪೋಲೀಸ್‌ ಕಮಿಷನರ್‌ ‘en 
ದ್ದಾನೆ : ಮತ್ತೊ ಒಬ್ಬ ಆಸಿ ಸ್ರೀಲಿಯಾದಲ್ಲಿದ್ದಾ Ia ನನ್ನೆ ಸಂಸಾರದಲ್ಲಿರುವ ವಿರಸದ 
ಕಾರಣ ಈ ತೋಟ | ಹಾಳು" ಬಿದ್ದಿದೆ. ನಾನು ಬಡ ತನದಲ್ಲಿ ನರಳುತ್ತಿದ್ದೇನೆ. 


ನಾನು ಇಲ್ಲಿಗೆ ಬಂದಾಗ ಏನೇನೂ ಸೌಕರ್ಯಗಳಿರಲಿಲ್ಲ. ಆದರೆ ದವಸ 
ಧಾನ್ಯಗಳು ಅಗ್ಗ ವಾಗಿ ಸಿಗುತ್ತಿದ್ದುವು. ರಾಗಿ ರೂಪಾಯಿಗೆ 80 ಸೇರು ; ಅಕ್ಕಿ 
40 ಸೇರು. 'ಒಂದು ಕುರಿಗೆ 5 "ರೂಪಾಯಿ. ಬೆಣ್ಣೆ ಮತ್ತು ತುಪ್ಪ ರೂಪಾಯಿಗೆ 
5ರಿಂದ 10 ಸೇರು. ಗಂಡಾಳಿಗೆ 4 ಆಣೆ ಕೂಲಿ ; ಹೆಣಾ ಳಿಗೆ 2 ಆಣೆ. ಅಮೇಲೆ 
ಈ ಕೂಲಿ 6 ಆಣೆ ಮತ್ತು 4 ಆಣೆಗಳಿಗೇರಿತು. ಒಂದು. ಸೀಸೆ ಸ್ಕಾಚ್‌ ವ್ಹಿಸ್ಮಿಗೆ 
3 ರೂಪಾಯಿ | "ಕೋಳಿಗಳಿಗೆ 4 ಆಣೆಯಿಂದ 8 ಆಣೆ. ಹೆಂಡ ಸಿಸೆಗೆ 6 
ಕಾಸು, ಶರಾಬು ಸೀಸೆಗೆ ಒಂದಾಣೆ. ಹೆಂಡಕ್ಕೆ ತೆಂಗಿನಮರ ಮತ್ತು ಬಗನಿಮರ 
ಗಳನ್ನು ಕಟ್ಟುತ್ತಿದ್ದರು. ಕುಡಿಯಲು ಹೆಂಡ ಒಳ್ಳೆಯದು, 

ನಾನು ಈಗ ಇನ್‌ಪ್ಲೊಯೆಂಚಾದಿಂದ ನರಳುತ್ತಿ Bes. ಯುದ್ಧ ದಲ್ಲಿ ನನ್ನ 
ತೊಡೆ ಮುರಿದುಹೋಯಿತು. ಆದ್ದರಿಂದ ಈಗ ನಡೆಯಲಿಕ್ಕಾ ಗುವುದಿಲ್ಲ, "(ಕೈ ಯ 
OG, ವಾಚು ತೋರಿಸುತ್ತಾ) ಈ ವಾಚನ್ನು ಎರಡನೆಯ ಮಹಾಯುದ್ಧ ದಲ್ಲಿ 


m 


ಕೊಟ್ಟರು, x 


r 


CC-0. Jangamwadi Math Collection. Digitized by eGangotri 


ಹಳಬರ ಹಲವು ಅನುಭವಗಳು x 137 
ನನಗೆ ಡೆಪ್ಕಟಿ ಕಮಿಷನರ್‌ ಆಗಿದ್ದ ಹೆಬ್ಲಿಕರ್‌ ಗೊತ್ತು. ಕೆಮ್ಮಣ್ಣುಗುಂಡಿ 
ಯಲ್ಲಿ ಮಹಾರಾಜರು ತಂಗಲು ಬಂದಾಗ ನನ್ನ ತೋಟಕ್ಕೆ ಇಳಿದುಬರುತ್ತಿದ್ದರು. 
ಹಣ್ಣುಹಂಪಲು ಮಾತ್ರ ತೆಗೆದುಕೊಂಡು ಹೋಗುತ್ತಿದ್ದರು. ಮಹಾನುಭಾವರು 
ಅವರು. ದೇವರಲ್ಲಿ ಭಯಭಕ್ತಿ ಅವರಿಗೆ, ಪೋಲೋ ಆಟ ಆಡುತ್ತಿದ್ದರು. ಪ್ರತಿ 
ವರ್ಷ ದರ್ಬಾರಿಗೆ ಆಹ್ವಾನ ಕಳುಹಿಸುತ್ತಿದ್ದರು. ಆದರೆ ನಾನು ಹೋಗಲೇ ಇಲ್ಲ. 
ಹಾರಾಜರು ಕೆಮ್ಮಣ್ಣುಗುಂಡಿಯಲ್ಲಿ ಸ್ವತಃ ಟೇಪು ಹಿಡಿದು, ಜಾಗ ಅಳತೆಮಾಡಿ, 
ಅರಮನೆ ಕಟ್ಟಸಿದರಂತೆ. ಅಡಿಗೆ ಮಾಡಿಸಿ ಆಳುಕಾಳುಗಳಿಗೆ ಬಡಿಸಿದನಂತರ ಅವರು 
ಊಟ ವಕಾಡುತಿದ ರಂತೆ. ಆಳುಕಾಳುಗಳು ಊಟ ಮಾಡುವುದನ್ನು ನೋಡಿ ಅವರು 
ಹಿಗ್ಗುತ್ತಿದ್ದರು 3 ಮರೆಯಲ್ಲಿ ನಿಂತು ನೋಡಿ ಸಂತೋಷಪಡುತ್ತಿದ್ದರು. ಕೂಲಿಗಳು 
ಇದ್ದಲ್ಲಿಗೆ ಹೋಗಿ ಅವರ ಕಷ್ಟ ಸುಖ ಎಚಾರಿಸುತ್ತಿದ್ದರು. ಸ್ವಚ್ಛವಾಗಿ ಮನೆ 
ಇಟ್ಟು ಕೊಂಡವರಿಗೆ ಬಹುಮಾನ ಕೊಡುತ್ತಿದ್ದರು. ಸೊಗಡು ಅವರೆಕಾಯಿ ಎಂದರೆ 
ಮಹಾರಾಜರಿಗೆ ಬಹಳ ಇಷ್ಟ. ಒಂದು ಸಲ ಒಳ್ಳೆ ಸೊಗಡು ಅವರೆಕಾಯಿ ತಂದ 
ಶೇಖದಾರರಿಗೆ ಮಹಾರಾಜರು ಕೋಟು ಪೇಟದ ಬಹುಮಾನವಿತ್ತರಂತೆ ಬೆಳಗ್ಗೆ 
ಚಳಿಯಲ್ಲಿ ' ನಾಲ್ಕು ಗಂಟೆಗೆ ಎದ್ದು ಏಳು ಗಂಟೆಯವರೆಗೆ ವಾಕಿಂಗ್‌ ಮಾಡುತ್ತಿದ್ದರು. 
ಆಗ ಅವರ ಜೊತೆಯಲ್ಲಿ ನಾಲ್ಕಾರು ಜನ ಇರುತ್ತಿದ್ದರು. ಇಲ್ಲದಿದ್ದರೂ ಅವ 
ರೊಬ್ಬರೆಃ ವಾಕಿಂಗ್‌ ಹೋಗುತ್ತಿದ್ದರು. ಅವರು ತಿರುಗದೆ ಇದ್ದ ಜಾಗವಿಲ್ಲ. 
ಇದಿಷ್ಟೂ ಕಾರ್ಪಳೆಯವರು ಹೇಳಿದ ವಿಷಯ. ಹಿಂದಿನ ಕಾರ್ಪಳೆ 
ಎಂಬುವರು ತೋಟ ಮಾಡಿದ ವಿಷಯವಾಗಿ 1916ರಲ್ಲಿ ಪ್ರಕಟವಾದ 
“Southern India’ ಎಂಬ ಪ್ರಸ್ತಕದಿಂದ ಇಷ್ಟು ), ಹೇಳಬಹುದು. 
ಜಾನ್‌ ಡೆಂಟನ್‌ ಮತ್ತು ವಿಲಿಯಂ ಡೆಂಟನ್‌ ಎಂಬ ಇಬ್ಬರು ಸಹೋದರರು 
ತರೀಕೆರೆ ತಾಲ್ಲೂಕಿನಲ್ಲಿ ಕಾಫಿ ಬೆಳೆದವರಲ್ಲಿ ಮೊದಲಿಗರು. ಮೊದಲು ಅವರು 
ಮಾಡಿದ ತೋಟಗಳು ಯಾವುವೆಂದರೆ, ನೊಜೆಕಟ್ಟೆ, ಸಂತವೇರಿ, ಕಲ್ಲತ್ತಿ ಮತ್ತು 
ಕೆಸಿನವರ್ತಿ, 1865ರಲ್ಲಿ ಸಂಪಿಗೆ ಎಂಬ ತೋಟ ಆರಂಭಿಸಿದರು. ಇದು ಜಾನ್‌ 
ಡೆಂಟನ್‌ಗೆ ಸೇರಿತ್ತು. ಈತ ಹೆಚ್‌. ಕಾರ್ಪಳೆ ಎಂಬ ತನ್ನ ಭಾವಮೈದುನನನ್ನು ಕೆಲಸದ 
ಪಾಲುದಾರನಾಗಿ ಸೇರಿಸಿಕೊಂಡು, ಬ:ದುದರಲ್ಲಿ ಅರ್ಧದಷ್ಟನ್ನು ಅವನಿಗೆ ಕೊಡು 
ತ್ತಿದ್ದ. ಜಾನ್‌ ಡೆಂಟನ್‌ ಕಾಲವಾದನಂತರ ಆತನ ವಿಧವೆಯಿಂದ ಇಡೀ ತೋಟ 
ವನ್ನು dut. ಕಾರ್ಪಳೆ ಕೊಂಡುಕೊಂಡರು. ಆಮೇ ಕಾರ್ಪಳೆ ಕೋರ್ಟು ಕಚೇರಿ 
ಗಳಿಗೆ ಆರೆಯಬೇಕಾಯಿತು. ಅಂತೂ ಕಾರ್ಪಳೆ ಧೈರ್ಯಗೆಡದೆ ಹೋರಾಡಿ, ಸಂಪಿಗೆ 
1. Southern India : Compiled by Somerset Playne 
and published by The Foreign and Colonial Compiling 
and Publishing Co» London: 1914-1315, 


CC-0. Jangamwadi Math Collection. Digitized by eGangotri 


——sneÁ—À t —À— e-e o a mo oa 


138 "ಬೆಟ್ಟದಿಂದ ಬಟ್ಟಲಿಗೆ 


ತೋಟ ಉಳಿಸಿಕೊಂಡುದಲ್ಲದೆ, ಮಸ್ಕೆಲ್‌ dor, ಂರ್ಕೆನಮಟ್ಟಿ ಮತ್ತು ಚೌಡಿ 
ಕಾನ್‌ ಎಂಬ ತೋಟಗಳನ್ನು ಮಾದಿದರು. ಕೊನೆಯ ಎರದು ತೋಟಗಳು 1891 
ರಲ್ಲಿ ಅವರ ಕೈಬಿಟ್ಟುಹೋದುವು. ಅವನ್ನು ತನ್ನೆ ಸಹೋದರ ಮತ್ತು ತನ್ನ ಹೆಂಡತಿಗೆ 
ಕೊಟ್ಟುಬಿಟ್ಟರು. 1901ರ ಜೂನ್‌ 30 ರಂದು ಕಾರ್ಪಳಿ ಸತ್ತುಹೋದರು. 
ಅವರು ಮಾಡಿಟ್ಟ ಮರಣಪತ್ರದ ಪ್ರಕಾರ ಸಂಪಿಗೆ ಕಾನ್‌ ತೋಟ ಅವನ ಸೋದರನ 
ಮಗ ಕ್ಲಾಡ್‌ ಕಾರ್ಪಳೆ' (Claud Courpalais) ಎಂಬ ಆಗಿನ (1916) 
ಮಾಲೀಕರಿಗೂ, ಮಸ್ಕಲ್‌ ಮರ್ದಿ ತೋಟ ಈ. ಜೆ. ಮತ್ತು ಡಬ್ಲು. ಆರ್‌. ಕಾರ್ಪಳೆ 
ಎಂಬಿಬ್ಬರಿಗೂ (E. G. Courpalaisand W. R. Courpalais) 
ಹೋದುವು. 

1916ರಿಂದ ಈಚೆಗೆ ತೋಟದ ಮಾಲೀಕತ್ವದ ಬಗ್ಗೆ ನಡೆ 
ವ್ಯವಹಾರಗಳ ಬಗ್ಗೆ ಹೇಳುವುದು ಸೂಕ್ತವಲ್ಲವಾದ ಕಾರಣ ಅದರ ಕಥೆ 
ಯನ್ನು ಇಲ್ಲಿಗೆ ನಿಲ್ಲಿಸಿದೆ. ಈಗ ಸಾವಿರಾರು ಎಕರೆ ಸೆಂಪಿಗೆ ಕಾನ್‌ ತೋಟ 
ಹಾಳುಬಿದ್ದಿದೆ. ಮರಗಿಡಗಳು ಮನಬಂದಂತೆ ಬೆಳೆದಿವೆ. ಕಾಫಿಹಣು 
ಗಳನ್ನು ಬಿಡಿಸುವವರಿಲ್ಲ. ಮನೆ-ಹಿಂದಿನ ಲದ್ದು-ಬಹಳ ದೊಡ್ಡ ದಿದೆ. 
ಹಿಂದಿನ ಕಾಲದ ಹರಕಲು ಮುರುಕಲು ಮೇಜು ಕುರ್ಚಿ ಸೋಫಾಗಳಿವೆ. 
ಆದರೆ ಮನೆ ಸುಣ್ಣ ಬಣ್ಣ ಕಂಡು ಎಷ್ಟೋ ವರ್ಷಗಳಾಗಿವೆ. 

ಲೆಫ್ಟಿನೆಂಟ್‌ ಕರ್ನಲ್‌ ಕಾರ್ಪಳೆಯವರನ್ನು ಕಂಡರೆ ವ್ಯಥೆಯಾಗುತ್ತದೆ. 
ಅವರು ನೋಡುವವರಿಗೆ ಮರುಕ ಹುಟ್ಟುವ ಸ್ಥಿತಿಯಲ್ಲಿದ್ದಾರೆ. ಹರಿದ 
ಶರಾಯಿಗೆ ಹತ್ತೆಂಟು ತೇಪೆಗಳು, ಇಂಗ್ಲಿಷ್‌ ಚೆನ್ನಾಗಿ ಮಾತನಾಡುತ್ತಾರೆ. 
ಕನ್ನಡ ಅಷ್ಪಿಷ್ಟು ಬರುತ್ತದೆ. ಮನೆಯೊಳಗೆ ಅಲ್ಲಲ್ಲಿ ಹಳೆಯ ಪುಸ್ತಕಗಳು. 
ಅಂತೂ ದಾರುಣ ಸನ್ನಿವೇಶದಲ್ಲಿ ಕಾಲಹಾಕುತ್ತಿದ್ದಾರೆ. 


ಡಬ್ಲ್ಯು. ಎಲ್‌. ಕ್ರಾಫರ್ಡ್‌ 


eos 
ಡಬ್ಲ್ಯು. ಎಲ್‌. ಕ್ರಾಫರ್ಡ್‌ (W. L. Crawford) ಮತ್ತು ಸಿ. 
ಎಸ್‌. ಕ್ರಾಫರ್ಡ್‌ (C. S. Crawford) ಎಂಬಿಬ್ಬರು ಸಹೋದರರು ಕಾಫಿ 
ತೋಟಗಾರಿಕೆಯಲ್ಲಿ ಅಷ್ಟೇ ಅಲ್ಲದೆ, ದಾನಧರ್ಮಗಳನ್ನು ಮಾಡಿ ಪರಂಗಿ 
ತೋಟಗಾರರಲ್ಲಿ ಹೆಸರು ಗಳಿಸಿದವರಾಗಿದ್ದಾರೆ. ಮೆ ಸೂರು ವಿಶ್ವವಿದ್ಯಾ 
ಲಯದ ಕಾರ್ಯಸೌಧ ಇರುವುದು “ಕ್ರಾಫರ್ಡ್‌ ಹಾಲ್‌'ನಲ್ಲಿ ಎಂಬುದನ್ನೂ 


CC-0. Jangamwadi Math Collection. Digitized by eGangotri 


OS A ALT SAT 


ಹಳಬರ ಹಲವು ಅನಂಧವಗಳು 139 


ಹಾಸನ ಮತ್ತಾ ಸಕಲೇಶಪ್ರರ ಪಟ್ಟಣಗಳಲ್ಲಿ ಕ್ರಾಫರ್ಡ್‌ರು ದ wu 
ರುವ SOS ಹಾಗೂ ವಿದ್ಯಾಸಾಲಭ್ಯಗಳನ್ನೂ ನಾವಿಲ್ಲಿಸ್ಮ 

e? y 

ಬೇಕು. 


e ಸಹೋದರರಿಬ್ಬ ರು ೧೮೮೭ರಲಿ ಲಂಡನ್‌ನಿಂದ ಇಂಡಿಯ ಕ್ಕೆ 


ena 
ಬಂದು ಮಂಜರಾಬಾದ್‌ 'ಬಳಿ ಮೊದಲಿಗೆ ಕರ್ನಲ್‌ ಹೆನ್ರಿ ಗ್ರೀನ್‌ ಮತ್ತು 
ಬ್ರೂಕ್‌ ಮಾಕೆಟ್‌ ಎಂಬುವರ ಅಸ್ಟೇ ಟ್‌ ಸೂಪರ್ರಿಟಿಂಡೆಂಟರುಗಳಾಗಿ 


ಕೆಲಸಮಾಡಿದರು. ಆಮೇಲೆ ಅವರೇ ಸ್ವಂತ ಮೂರು ತೋಟಗಳನ್ನು 


ಮಾಡಿದರು. ಡಬ್ಲ್ಯು. ಎಲ್‌. eo: 1914ರ ಮೊದಲನೆಯ ಮಹಾ 
ಯುದ್ಧದಲ್ಲಿ ಸೇವೆ ಸಲ್ಲಿಸಿ ಲೆಫ್ಟಿನೆಂಟ ಕರ್ನಲ್‌ ಆಗಿ ನಿವೃತ್ತರಾದರು. ಈ 
ಕರ್ನಲ್‌ ಕಾಫರ್ಡರು ಪಾಂಟರುಗಳ ಸಂಘದ ಆಧ್ಯ ಕ್ಷರಾಗಿ ಬಹಳ 


— e? 
ವರ್ಷ ಸೇವೆ ಸಲ್ತಿಸಿದರಲ್ಲದೆ, WTA (UPASI) ಯ 1 ವೈಸ್‌ ಚೀರ್‌ 
ಮನ್‌ ಆಗಿಯೂ ಕೆಲಸಮಾಡಿದರು. ಹದಿನೈದು ವರ್ಷಗಳ ಕಾಲ ಹಾಸನದ 


ಜಿಲಾ ಬೋರ್ಡು AO. A ರಾಗಿದ್ದ ರು. e, SESS eux ಟಿವ್‌ ಕೌನ್ಸಿಲ್‌ 


en 
ನಲ್ಲಿ ತೋಟಗಾರರ ಪರವಾಗಿ ಎರಡು ಸಲ ಸ ಸದಸ್ಯತ್ವ ಹೊಂದಿದ್ದರು. 
ಇವರು ಕಾಫಿ ತೋಟ ವರಾಡಲು ಬಂದಾಗ ಕಂಡ ಮೈಸೂರು ನಗರ 


ನಾನು ಮತ್ತು ನನ್ನ ಸಹೋದ್ಯೋಗಿ ತಮ್ಮ ಸಿ. ಎಸ್‌. ಕ್ರಾಫರ್ಡ್‌ ಲಂಡನ್‌ 
ನಿಂದ ಹೊರಟು ಬಂದು ಇಂಡಿಯಾದ ಭೆ 
ಇಂಡಿಯಾಕ್ಕೆ ಬಂದ ಉದ್ದೇಶ ಮೈಸೂರಿನ 
ಮಾಃ 


we 
pR] 3 ಟಿ ವೊಂದರಲ್ಲಿ ಯ ಸಹಾಯಕ 
ಡಲು ಆಗ ನನಗೆ 18. ವರ್ಷ ವಯಸ್ಸು ; 


e 
No ot Ge on 


3 

ಲ 

(Junior Assistant) ಆಗಿ ಕೆಲಸ 
ನನ್ನ ತ ತಮ್ಮನಿಗೆ 1 17 ವರ್ಷ. 
ಮದ್ರಾಸಿನಲ್ಲಿ ಒಂದು ಹಗಲು ಒಂದು ರಾತ್ರಿ ಇದ್ದು, ಮಾರನೆಯ ದಿನ ರಾತ್ರಿ 


1. € (UPASD : United Planters Association 
South India. 


2. ಈ ಆತ್ಮಕಥೆಯನ್ನು ಒದಗಿಸಿಕೊಟ್ಟವರು ಈಗ ಊಟಿಯಲ್ಲಿರುವ ಆರ್‌, 


ರ್ಯಾಡ್‌ಕ್ಲಿಪ್‌ (R. Radcliffe) ಅವರು. 


CC-0. Jangamwadi Math Collection. Digitized by eGangotri 


4^4 m ——À aM 7o Pme 


140 ಬೆಟ್ಟದಿಂದ ಬಟ್ಟಲಿಗೆ 


ಹೊರಟು ಬೆಂಗಳೂರಿಗೆ ರೈಲಿನಲ್ಲಿ ಬಂದೆವು, ಅಲ್ಲಿಂದ ಬೆಳಗಿನ ರೈಲಿನಲ್ಲಿ ಮೈಸೂರಿಗೆ 
ಹೊರಟೆವು. ಬೆಂಗಳೂರಿನಿಂದ, ಮೈಸೂರಿಗೆ ಒಂಬತ್ತು ಗಂಟೆ ಪ್ರಯಾಣ. ಆಗ್ಗೆ 
ಸರಕಾರಕ್ಕೆ ಸೇರಿದ್ದು ಇದೊಂದೇ ರೈಲು. ಆಮೇಲೆ ಬೇರೆ ರೈಲುಗಳು ಬಂದುವು. 
ಬೆಂಗಳೂರು-ಮೈಸೂರು ರೈಲಿನಲ್ಲಿ ಉಗಿಯನ್ನು ಉತ್ಪನ್ನ ಮಾಜಲು ega Si 
ಬದಲು ಮರದ ಕಟ್ಟಿಗೆ ಉಪಯೋಗಿಸುತ್ತಿದ್ದರು. ಈ ಕಾರಣ ರೈಲು ಮಧ್ಯೆ ಒಂದು 
ಕಡೆ ನಿಂತು ಬೇಕಾದ ಕಟ್ಟಿಗೆ ತುಂಬಿಕೊಂಡಿತು. ಬೆಂಗಳೂರು-ಮೈಸೂರು ರೈಲನ್ನು 
1875-76ರಲ್ಲಿ ಒದಗಿದ ಕ್ಷಾಮಪರಿಹಾರ ಕಾರ್ಯವಾಗಿ ತೆಗೆದ:ಕೊಳ್ಳಲಾಯಿತು 
ಎಂದು ನನ್ನ ಭಾವನೆ. ಆ ಘೋರ ಕ್ಷಾಮ ಮತ್ತು ಆದರ ಜಿನ್ನುಹಿಣದು ಬಂದ 
ವಾಂತಿಭೇದಿ ಜಡಾರ (cholera) ಮೈಸೂರಿನ ಮೂರನೆಯ ಒಂದರಷ್ಟು ಪ್ರಜೆಗಳನ್ನು 
ಆಹುತಿ ತೆಗೆದುಕೊಂಡಿತು. 


ನಾವು ಮೈಸೂರು ನಗರದ ಪಾರ್ಸಿಯವರ ಗಾರ್ಡನ್‌ ಹೊಟೇಲ್‌ (Garden 
Hotel ನಲ್ಲಿ ಎರಡು ದಿನ ಇದ್ದು, ನಗರವನ್ನೂ ಹಳೆಯ ಅರಮನೆಯನ್ನೂ 
ನೋಡಿದೆವು. ಅಂದಿಗೂ ಇಂದಿಗೂ ಎಷ್ಟು ವ್ಯತ್ಯಾಸವಾಗಿದೆ ಮೈಸೂರು ನಗರ ! 
ಮೈಸೂರು ಈಗ ಇಂಡಿಯಾದಲ್ಲಿ ಅತ್ಯಂತ ಸೊಗಸಾದ ನಗರವಾಗಿದೆ ಅಥವಾ ಅತ್ಯಂತ 
ಸೊಗಸಾದ ನಗರಗಳಲ್ಲಿ ಒಂದಾಗಿದೆ. ಆಗ್ಗೆ ಮೈಸೂರು ನಗರದಲ್ಲಿ ಇದ್ದ ಮನೆಗಳಿಲ್ಲು 
ಮಣ್ಣಿನ ಗೋಡೆ ಮತ್ತು ಮರದಿಂದ ಕಟ್ಟಿದವುಗಳು. ಕೋಟೆ ಮತ್ತು ಕೋಟಿಯ: 
ಉತ್ತರಕ್ಕೆ ಕೆಲವು ವರ್ತಕರ ಮನೆಗಳಷ್ಟೇ ಆಗಿನ ಮೈಸೂರು. ಹಳೆಯ ಅರಮನೆಯನ್ನು 
ಹೆಚ್ಚಾಗಿ ಮರದಿಂದ ಕಟ್ಟಿದ್ದರು. ಇದು ಆಮೇಲೆ ಬೆಂಕಿಯಲ್ಲಿ ಸುಟ್ಟುಹೋದ ಕಾರಣ 
ಈಗಿನ ಹೊಸ ಅರಮನೆ ಕಟ್ಟಲಾಯಿತು. ಆಗ ಹಳೆಯ ಅರಮನೆ ಸುತ್ತಮುತ್ತ ಇದ 
ಹೊಲಸು ಮನೆಗಳನ್ನೆಲ್ಲಾ ತೆಗೆದುಹಾಕಲಾಯಿತು. ಈಗ ಹಿಂದಿನಿಂದಲೂ ಇ 2 
ಕಲ್ಲಿನ ದೇವಸ್ಥಾನಗಳನ್ನು ಬಿಟ್ಟರೆ ಅರಮನೆಯೊಂದೇ ಹಿಂದಿನ ಕೋಟೆಯ ಪ್ರದೇಶ 

ಆಗಿನ ಕಾಲದಲ್ಲಿ ಪ್ರಯಾಣ ಕಷ್ಟವಾಗಿತ್ತು. ಸಾಮಾನ್ಯವಾಗಿ ಕುದುರೆ, ಎತ್ತಿನ 
ಸವಾರಿಗಾಡಿ ಮತ್ತು ಬಹಳ ಕಡಮೆ ದರ್ಜೆಯದಾವ ಎತ್ತಿನ ಗಾದಿ-ಇವು ಆಗಿನ ಕಾಲದ 
ವಾಹನಗಳು, ಆನುಕೂಲಸ್ತರು ಮಾತ್ರ ಕುದುರೆ ಮೇಲೆ ಮತ್ತು ಸವಾರಿಗಾಡಿಗಳಲ್ಲಿ 
ಪ್ರಯಾಣಮಾಡುತ್ತಿದ್ದರು, 

ನಾವು ಒಂದು ಎತ್ತಿನ ಗಾಡಿಯಲ್ಲಿ ಮಂಜರಾಖಾದಿಗೆ ಹೊರಟೆವು-ಹಾಸನದ 
ಮೂಲಕ. ವೈಸೂರಿನಿ:ದ ಹಾಸನಕ್ಕೆ 80 ಮೈಲಿಗಳು. ಇಷ್ಟು ದೂರದ ಪ್ರಯಾಣಕ್ಕೆ 
ಐದು ದಿನಗಳು ಹಿಡಿದುವು. ಹಾ"ನದಿಂದ ಮಂಜರಾಬಾದಿಗೆ ಹತ್ತಿರದ ಕಾಫಿ ತೋಟಕ್ಕೆ 
ಒಂದು ದಿನ, ಹೀಗೆ ಒಟ್ಟು ಆರು ದಿನಗಳ ಕಾಲ ಎತ್ತಿನ ಗಾಡಿಯಲ್ಲಿ ಪ್ರಯಾಣ 
ಮಾಡಿದೆವು. ನಮಗೆ ದಾರಿಯಲ್ಲಿ ಸಿಕ್ಕಿದ ಪ್ರೆವಾಸಿಮಂದಿರಗಳಲ್ಲಿ ಅಡಿಗೆಮಾಡಿ ಬಡಿಸಲು 
ನಮ್ಮೊಡನೆ ಒಬ್ಬ ಅಡಿಗೆಯವನಿದ್ದ. ಹಗಲು ಪ್ರಯಾಣ ; ರಾತ್ರಿ ಎತ್ತುಗಳಿಗೆ ಬಿಡುವು. 
ಹೀಗಿತ್ತು ಪ್ರಯಾಣದ ರೀತಿ, ಎತ್ತಿನ ಬಂಡಿ ಹಾಸನದ ಗೌಡರವುಗಳು, ಬಂಡಿಯ ಆ 


CC-0. Jangamwadi Math Collection. Digitized by eGangotri 


— — ———————— 


ಹಳಬರ ಹಲವು ಅನುಭವಗಳು 141 


ಇಬ್ಬರು ಗೌಡರುಗಳು ಎಂಥ ದೊಡ್ಡ ಮನುಷ್ಯರುಗಳು ! ಪರದೇಶದವರಾದ ನಮ್ಮನ್ನು 
ಅವರೆಷ್ಟು ಆದರದಿಂದ ನೋಡಿಕೊಂಡರು ಅಂತೀರಿ l 


ಇಡೀ ಇಂಡಿಯಾದಲ್ಲಿ ಬಹು ಸುಂದರವಾದ ಮಲ್ನಾಡು ಯಾರಿಗೂ ಗೊತ್ತಿರಲಿಲ್ಲ. 

ಆದರೆ ಮಲೇರಿಯಾ ರೋಗದ ಹಾವಳಿಯಂತೂ ಹೇಳತೀರದು. ಇಡೀ ಹಾಸನ ಜಿಲ್ಲೆ 

ಯಲ್ಲಿ ಸರಿಯಾದ ಡಾಕ್ಟರು ಇದ್ದುದು ಒಬ್ಬರೇ ಒಬ್ಬರು. ಈತ ಮದ್ರಾಸ್‌ ವಿಶ್ವ 

ವಿದ್ಯಾಲಯ ನೀಡುತ್ತಿದ್ದ. ಎಲ್‌.ಎಂ.ಎಸ್‌. (L-M-S.) ಪದವಿ ಪಡೆದಿದ್ದ ಪ್ರಥಮ 

mde ಇನ್ನು ತಾಲೂಕು ಕೇಂದ್ರಗಳಲ್ಲಿ "ಹಾಸ್ಪಿಟಲ್‌ ಡ್ರಸರ್‌ +” (Hospital 
Dressers) ಎಂಬುವರು ಮಾತ್ರ ಇದ್ದರು. 


ಆಗ ಕೆಳದರ್ಜೆ ನೌಕರರಲ್ಲಿ “ತಪ್ಪು ಮಾಡಿದರೆ ಕೊಪ್ಪಕ್ಕೆ ಹಾಕು' ಎಂಬ 
ಮಾತಿತ್ತು. ಬೆಂಗಳೂರಿನಿಂದ ಮಲೆನಾಡು ಪ್ರದೇಶಗಳಾದ ಶಿವಮೊಗ್ಗ, i. ಹಾಸನ ಮತ್ತು 
ಕಡೂರು ಜಿಲ್ಲೆಗಳಿಗೆ ವರ್ಗ ಮಾಡಿದರೆ ಅದು ಗಡೀಪಾರು ಮಾಡಿದಂತೆಯೇ ಲೆಕ್ಕ. 
"ಏಕೆಂದರೆ, 10- 15 ದಿನಗಳು ಎತ್ತಿನ ಗಾಡಿಯಲ್ಲಿ ಪ್ರಯಾಣ ಮಾಡಿ ಕೊಪ್ಪ 
ಂಟ್ಟಬೇಕು. ಟಪಾಲನ್ನು ನಾಲ್ಕು ನಾಲ್ಕು ಮೈಲಿ 'ಹಂತಕ್ಕೆ ನೇಮಿಸಿದ “ರನ್ನರ್‌'ಗಳು 
ಸಾಗಿಸುತ್ತಿದ್ದರು. ಸಕಲೇಶಪುರಕ್ಕಾ ಗಲೀ ಹಾಸಃಕ್ಕಾಗಲೀ “ಬಹಳ ಹತ್ತಿರವಿದ್ದ ತಂತಿ 
ಕಚೇರಿ acd d ಶ್ರೀರಂಗಪಟ್ಟಣಕ್ಕೆ "ಸಮಾಸದಲ್ಲಿರುವ di ouo, (ಪಾಂಡವಪುರ). 
ಬೆಲಿಗ್ರಾಂಗಳನ್ನು ಟಪ್ಪ್‌ಲು ಹೊರುವ "ರನ್ನ ರ್‌'ಗಳು ತೆಗೆದುಕೊಂಚುಹೋಗಬೇಕು. 
ಬಹಳ ತುರ್ತು ಸುದ್ದಿಗಳನ್ನು ಜಿಲ್ಲಾ ಕೇಂದ್ರಗಳಿಗೆ ಒಂಟೆ ಮೇಲೆ “ಸವಾರರು? 
ಸಾಗಿಸುತ್ತಾರೆಂದು ಹೇಳಿದರು. ಆದರೆ ನಾನು ಅಂಥ ಸವಾರರನ್ನು ನೋಡಲಿಲ್ಲ. 
ಅಂತೂ ಈ ಒಂಟೆ ಸವಾರ ಒಂದು ದಿನದಲ್ಲಿ ಮೈಸೂರು ನಗರದಿಂದ "ಹಾಸನ ಮುಟ್ಟ 
ಬಹುದಿತ್ತು. 


ಹಿಂದಿನ ಆ ದಿನಗಳಲ್ಲಿ ದಿವಾನರು ಜಿಲ್ಲೆಗಳಲ್ಲಿ ಸಂಚಾರಮಾಡಿ ನೋಡಬೇಕಾದ 
ಸ್ಥಳಗಳಲ್ಲಿ ಮೂರು ದಿನ ಮೊಕ್ಕಾಂ ಮಾಡುತ್ತಿದ್ದರು. ಮೂಡಿಗೆರೆಗೆ ಹೋಗುವ 
ಮುನ್ನ "ಮೂರು ದಿನ ಸಕಲೇಶಪುರದಲ್ಲಿ ತಂಗಿದ್ದ ಆ ಮಹನೀಯರಾದ ದಿವಾನ್‌ 
ಶೇಷಾದ್ರಿ ಅಯ್ಯರ್‌ ಅವರನ್ನು ನಾನು ಭೇಟಿಮಾಡಿದ್ದು ನನಗಿನ್ನೂ ಚೆನ್ನಾಗಿ ಜ್ಞಾಪಕ. 
ಈಗ ನಮ್ಮ ಮಂತ್ರಿಗಳು ಬಂದರೆ ಓಡಿಹೋಗುವುದನ್ನೇ ನೋಡುತ್ತಾರೆ. ಇಷ್ಟು ಸ್ವಲ್ಪ : 
ಹೊತ್ತಿನಲ್ಲಿ ಸ್ಥಳದ ಜನಗಳ ಪರಿಚಯವನ್ನಾಗಲೀ ಅವರ ಕಷ್ಟಗಳನ್ನಾಗಲೀ ಅರಿತು 
ಕೊಳ್ಳುವುದು ಕಷ್ಟ. 

ಆಗ್ಗೆ ಇದೀ ಮೈಸೂರಲ್ಲಿ ಇದ್ದುದು ನಾಲ್ಕೇ ನಾಲ್ಕು ದೊಡ್ಡ ಸೇತುವೆಗಳೆಂದು 


' ನನಗೆ ಜ್ಞಾಪಕ. dico, ಅಥವಾ ಬೇರೆ ನದಿಗಳನ್ನು ತೆಪ್ಪದ ಮೇಲೋ ಅಥವಾ ನೀರು 


ಬಹಳ eod; ರೆ. ದೋಣಿಯ ಮೇಲೋ ದಾಟಬೇಕಿತ್ತು. ಕುದುರೆಯನ್ನು: ತೆಪ್ಪಕ್ಕೆ 
ಕಟ್ಟಿ ಆಚೆ ದಡ "ಸೇರಿಸಬೇಕಿತ್ತು. 


ಈಗ ನಾವು ಕರಡೀಕಾನ್‌ ತೋಟಗಳನ್ನು ಮಾಡಿದ ಬಗ್ಗೆ ಕೆಲವು ವಿಷಯ 
ಹೇಳಬಕಸಂತ್ತೇನೆ. ನನಗೂ ನನ್ನ ತಮ್ಮ ಸ್ಕಿ ಎಸ್‌, ಕ್ರಾಫರ್ಡನಿಗೂ ಕಾಫಿ ತೋಟ 


CC-0. Jangamwadi Math Collection. Digitized by eGangotri 


142 ಬೆಟ್ಟದಿಂದ ಬಟ್ಟಲಿಗೆ 


ಮಾಡಿಸುವ ಕೆಲಸ ತುಯಾ ಹಿಡಿಸಿತು. ಆ ಸುಂದರವಾದ ನಾಡು. ಜನರು, ನಮ 
ನೆರೆಹೊರೆ, ನಮ್ಮ ಕೂಲಿ ಆಳುಗಳು-ಇವೆಲ್ಲಾ ನಮಗೆ ಮೆಚ್ಚು ಗೆಯಾದುವು. 

ಂದು ದಿನವೂ ನಾವು ನಮ್ಮ ಕೂಲಿಗಳೊಡನೆ ಜಗಳವಾಡಿದ್ದು ನೆನಪಿಲ್ಲ. ಹೊಸ 
ಕಾಡುಜಾಗದಲ್ಲಿ ರಸ್ತೆ ಮಾಡಿ, ಗಿಡ ಗೆಂಡೆಗಳನ್ನು ತೆಗೆದು, ಕಾಫಿ ನೆಡುವ ಕಿಲಸ ನಃ be 
ತಮ್ಮನ ಪಾಲಿಗೆ ಬಿತ್ತು. ಆತ ಈ ಕೆಲಸವನ್ನು ಬಹು ಅಚ್ಚುಕಟ್ಟಾಗಿ ಮಾಡುತ್ತಿದ್ದ. 
ಅವನ ಶ್ರಮದಿಂದ ನಾವು ಮೂರು ತೋಟ ಮಾಡಲು ಸಾಧ್ಯವಾಯಿತು. ಮೊದಲು 
ಕಾಡು ಕಡಿದು ಕಾಲುದಾರಿ ಮಾಡುತ್ತಿದ್ದೆವು. ಇದು ಸುಲಭವಾದ ಕೆಲಸವೇನಾಗಿರಲಿಐ್ಲ. 
ಆಮೇಲೆ ಕೂಲಿಯವರ ಮನೆ ಕಟು WWE, ಬೇಕಾದ ಜಾಗವನ್ನು ಆರಿಸುವುದು. 


€ »- ಗ: P ond) -a — = J ka —_ 
ಸ್ವಳದ್ದ ಕೂಲಿಯವರು ಸಿಕ್ಕದಿದ್ದುದರಿಂದ ದಕ್ಷಿಣ ಕನ್ನಡದಿಂದ ಅವರನ್ನು SIAS, 


us 
3 EA ಎ. - ಇ ; - 
ಬೇಕಾಗುತ್ತಿತ್ತು. ಆಮೇಲೆ ಗುಡಿ ದಾರಿ WR. ಆರೇಳು ಮೈಲಿ ಉದ್ದ 
ಗಾಡಿ ಜಾಡು ಮಾಡಿ, ಅಲ್ಲಲ್ಲಿ ಮೊಹರಿಗಳನ್ನು ಮಾಡಿ, ದೊಡ್ಡ ಹಳೆಗಳಿಗೆ ಸೇತುವೆ 

: v “Wy end 
ಗಳನ್ನು ಕಟ್ಟಿದೆವು. . ಗಂಗೆಗಿರಿ ಬೆಟ್ಟದ ಶ್ರೇಣಿಗೆ ಹೋಗುವುದಕ್ಕಾಗಿ 4,000 ಅಡಿ 
ಎತ್ತರದವರೆಗೆ ಆಲ್ಲೂರು-ಬಾಳೆಯೊನ್ನೂರು ಜಿಲ್ಲಾಬೋರ್ಡು ರಸ್ತೆಯಿಂದ 
ಹದಿನಾಲ್ಕು- ಹದಿನೈದು ಮೈಲಿ ರಸ್ತೆ ಮಾದ ಈ ರಸ್ತೆ ಖರ್ಚನ್ನೆಲ್ಲಾ ನಾವೇ 


-— 
2 * Moti. wT QU, wn 
ವ ಸಿಕೆ ಛೆ ಬೇ athe ಕಾಲೆ ಎ ೧೨ ೪ a —— — x o f ಗ ಕ DUM 
a2 Bv ಕಾಯಖಯಿತು. ಜಲು ಬೋರ್ಡ್‌ ಆಗಲಿ 
wae ww 


2 ಲೋಕೋಪಯೋಗಿ ಇಲಾಖೆ 
ಯಾಗಲೀ ಮೂರು ಕಾಸೂ ಕೊಡಲಿಲ್ಲ. ಈ ರಸ್ತೆ ಮಾಡಿದ್ದು ಮೊರು CÉZU ಮೈ, 
ವಿಸ್ತೀರ್ಣದಷ್ಟು ಪ್ರದೇಶವನ್ನು ಹೊರ ಪ್ರಪಂಚಕ್ಕೆ ತೆರೆದ 
ಸಹಾಯ ಒದಗಲಿಲ್ಲ. ಆದರೆ ಅಮ ಮುಗಿಯುವುದಶ್ಶಿಂತ ಮೊದಲೇ ಆ ರಸ್ತೆಯನ್ನು 
ಉಪಯೋಗಿಸಿದವರು ಹಾರಿಸ್‌ u ಇರಾಖೆಯವರು.-ಗಂಧದ ಮರ ಸಾಗಿಸಲು! ಇದಕ್ಕೆ 
ಮೊದಲು ಗುಧದ ಮರಗಳೆಲ್ಲಾ DATY ಸುಟ್ಟು ಬೂದಿಯಾಗಿ ಹೋಗುತ್ತಿದ 

cs * 2 
ನಾವು ಕರಡಿಃಕಾನ ತೋಟಿ ಅಆರುಭಿಸಿದಾಗ ಬಹಳ ಹತ್ತಿರದಲ್ಲಿದ್ದ 
ಸೌಕರ್ಯವೆಂದರೆ 25 ಮೈಲಿ ದೂರದಲ್ಲಿದ್ದ ಒಂದೇ ಒಂದು Ux. ಆವೆ 
ನಾವೇ ಒಂದು ಸಣ್ಣ ಆಸ್ಪತ್ರೆಯನ್ನು ಆರಂಭ ಮಾಡಿದೆವು. ಎಂಟು ಹಾಸುಗೆಗಳುಳ್ಳ ಆ 
ಆಸ್ಪತ್ರೆಯಲ್ಲಿ ತರಬೇತಾದ ಡಾಕ್ಟರನ್ನು ನೇಮಕಮಾದಿದೆವು. ನಮ್ಮ ಶೊಲಿಗಂಗೆ 
20,298 ರೋಗಗಳು ಸೋರುತ್ತಿರಲಿಲ್ಲ. ಕಾರಣವೆನೆಂದರೆ. ಅವರ ಮನೆ ೮ನ್ನು 


1 =} - —— ಕಾಟೆ k 
ಕಟ್ಟುವುದಕ್ಕೆ ಸರಿಯಾದ ಸ್ಥಳ ಅರಿಸುತ್ತಿದ್ದುದು ಮತ್ತು ಗುಡ್ಡದ ಮೇಲೆ ಸಿಗುತ್ತಿ 


b 


ನೀರನ್ನು ಕೆಳಕ್ಕೆ ನಲ್ಲಿಗಳಲ್ಲಿ ತಂದು ಕುಡಿಯಲು ಒದಗಿಸುತ್ತಿದ್ದುದು. 
ಕಾ SART ಉದ್ಯಮ ಬಹಳ ಆನುದವುಯಕವೂ ಕುಕೂದಲಕಾರಿಯ: 
ಆದದ್ದು 1 ಲಾಭದಾಯಕವಪೂ Dion. ಯಾವಾಗ? ತಮ್ಮ ತೋಟ ಬಿಡದೆ ಅಲ್ಲೇ 
ನಿಂತು ಕಪ್ಟಪಟ್ಟು ಕೆಲಸ ಮಾಡಿದಾಗ ಮಲೇರಿಯಾ , ಹೆದರಬಾರದು. ನನಗೆ 
cz ರ್ಯವುಗುವ ವಿಷಯವೆಂದರೆ ಎದ್ಯುವಂತರಾದ ಮೈಸೂರಿನ ತರುಣರು 
i | 
ಕಾಫಿ ತೋಟದ W556. ಕೈಜಾಕದಿರುವುದು. ಕಾಫಿ ತೊಡಿ ಟೀ THR, ಏಲಕ್ಕಿ 


ವ್ರ 
pe p — pmi a ys -— ce 
ಮತ್ತು ಮೆಣಸಿನ ಉನ್ಮಮಗಳನ್ನೆ ಲಾ ಮೈಸೂರಿನವರು ಮಾಡದೆ ಬಹುತೇಕ 73i: 


CC-0. Jangamwadi Math Collection. Digitized by eGangotri 


143 


ಅನುಭವಗಳು 


-~ 
“ಬಿ 


N 


e 
Gs 


ಬರ 


ವ್ಲಡದವರಿಗೆ 


— 
ಹ 


ಕ 


EE ES TTT 1 


GC y a lta = ನಾ 9^ e A 
D 8SgdggOosb?8S PSüpgpggwgüm 
Be F3 43 a ) 72 HB Y, Ww? 3 T e 13 62 pe e). m 
5937 c.t v5 Ryg » 8995.1 3» S 
72° 8B & 2 By B APH ERR 3 2 
eee we! Fue BIg r eBn er Bge 3$ 
ಆಕೆ ಕಟ ಫ್ರೊ FR. Bh BBY eRe BR 2 
-— vp? > ಕ 6 ff > 
ಆ 38 ಎಲಿ B & 7 I3 13 B a 3 9552: E Te ಔ 
೨) [1 1 ^ - 
9 ಬ ಖು ನ p e oy B x 103 '9 d x 
Beep DEgUntÜm 9323. EEX B 
r : 4 > ^ "3 = 
Ean G TE gyme Q8. ಬಜ 
c AP E, eil x. (ej (3 gH ad bs m ph 7 ಗಿ 
ತ pRB SSH ia So Pemma 
(9 ಳ್ಳ O 45 ೧ HH ೫. IS 2c vi ಣ ) G 6 
: 5 > 1) 13 py Td t ಟೂ ಧಿ. ರಾ ಸು = 
[2 42 8 c3 159 8 uD 1 (3 es! ಇಡಿ 4) l3 = 1) e$ I B £೧ 2 A +> o 
1... ೧ 1೫0 € ೧ ಜೆ PY G 1 9095-511 Be © 
2 00 101% 0 ಬದ್ರಿ 9/5152 oe a “3B 3 O 
23 TS (AC - "— ಟಿ S “3 : > ff 16} c 
pat Hc dope S sa m» ಜಡ EPIO) op = 
^ 3 HI DHHS ise de S R Sim es ac i 
(e. . 7 M. ರೆ 99 8 D S46 D. ಜಟ ಚ ON: = 
D agp? ಸ Pg SERBS as LRL & 8 
D B oO B 13 RBeREBBH EB m 3x ಜಗ್‌ 0 ೫ 2 
S 035743: ಬ Bere RF BY D a B oS d Mc 5 
C ov B o ಆ. ಟಿ13 102 Die ML: : . 8 we ie 
BOB OT S a ಧಾಡಿ ಶಚಿ ಟ್ರ ಚೆ 2h Shs 3 
$^ ೯ or f ಇ. Ç <, 42) ` f ೯ fy (y) % ವ್‌ oe c " . 
t e 45 c) Ics res (3 Y 43 0 S Bn PU: o ರ್‌ 5 © j Q 
G % PRB S ag Be BR Gu Te ಇ ಅ ಜಟ ಟ್‌ M ಲಿ 
O r q yp ಇಚ P DF OG OM Opis a NT Al ಹೆ 
e 5 e "> e» Ye c > <2 T rz . 2 
viu 5 v cm ಡೈ 1 | CB R FH MIE o gx 
BA B ಇ 56523 BD et 50 pm. mt, 
5545B8S3pnX9299?5655e BBR Aw Eo 
1313 3^ ರಡ SES bo EUN Pere. cu opm MA [OO 
€ “ “ಟೆ We vL | IS 5 (3 | ean ; "3 "2 x n Y3 13 


144 | ಬೆಟ್ಟದಿಂದ ಬಟ್ಟಲಿಗೆ 


ವರ್ಷಗಳನಂತರ ಕ್ಲಿಫರ್ಡ್‌ ಮೊರ್ಗದ್ದೆ (Clifford Morgadde) ಎಂಬು 


ವರೊಡನೆ ಪಾಲುದಾರರಾದರು. 

ಇವರು ಬರೆದ ಎರಡು ವರ್ಷಗಳ ದಿನಚರಿಯಿಂದ ಆರಿಸಿದ ಕೆಲವು 
ಸ್ವಾರಸ್ಯವಾದ ವಿಷಯಗಳನ್ನು ಮಾತ್ರ ಇಲ್ಲಿ ಇದ್ದಕಿದ್ದಂತೆ ಹೇಳಲಾಗಿದೆ. 
ತೋಟದ ಕೆಲಸದ ವಿಷಯಗಳನ್ನು ದಿನವೂ ಧಿನಚರಿಯಲ್ಲಿ ಹೇಳಿದ್ದರೂ, 
ಅವನ್ನು ಇಲ್ಲಿ ಒಂದೆರಡು ಕಡೆ ಮಾತ್ರ ಹೇಳಿ, ಉಳಿದ ಕಡೆಗಳಲ್ಲಿ ಬಿಟ್ಟಿದೆ. 
ಈ ದಿನಚರಿಯನ್ನು “Charles Lettss Improved ೦1106 Diary 
and Note Book’ ಎಂಬ ಅಚ್ಚಾದ ಡೈರಿಯಲ್ಲಿ ಬರೆಯಲಾಗಿದೆ. ಇದರಲ್ಲಿ 
ದಿನಚರಿ ಮತ್ತು ದಿನದ ಜಮಾ ಖರ್ಚು: ಎರಡನ್ನೂ ಬರೆಯುವ ಒಂದು 
ಎಚಿತ್ರ ರೀತಿಯನ್ನು ಅನುಸರಿಸಲಾಗಿದೆ. ದಿನಚರಿ 1895ನೆಯ ಜನವರಿ 
1 ರಿಂದ ಆರಂಭವಾಗುತ್ತದೆ. ಆರಂಭವಾಗುವ ಮುನ್ನ “May your 
heart grow young: As the year grows ೦1('ಎಂಬ ಮಾತುಗಳಿವೆ: 
1895ನೆಯ ಜನವರಿ 1ನೆಯ ತಾರೀಕು ಮಂಗಳವಾರ ಸಂಜೆ 5 ಗಂಟೆಗೆ 
ಮದ್ರಾಸಿನಲ್ಲಿ ಭೂಮಿಯ ಮೇಲೆ ಇಂದೆ. ಮೃಕ್‌ ಡೋವಲ್‌ (Mac 
7209೩1) ಆಫೀಸಿಗೆ ಹೋದೆ. ಅಲ್ಲಂದ ಜಂಖಾನಕ್ಕೆ ಹೋದೆ. 
ರಾತ್ರಿ ಊಟಕ್ಕೆ ರೇವಿಗೆ (Reva-ರೇವು-ಬಂದರು) ಹೋದೆ. ಮಿಸ್ಟರ್‌ 
ಮತ್ತು ಮಿಸೆಸ್‌ ಬಿ. ಬ್ರೌನ್‌ (Browne) ಅವರು ಮಿಸ್ಟರ್‌ 

ರಾಫೆಲ್ಸರ (Mr: Raffels) ಮನೆಯಲ್ಲಿ ಊಟಕ್ಕೆ ನಿಂತರು. 

2 11 ಗಂಟಿಗೆ ಭೂಮಿಯ ಮೇಲೆ ಇಳಿದು ಸುಂಕದ ಮನೆಗೆ ಹೋದೆ. ನನ್ನ 
ಸಾಮಾನು'ಗಳಿಗೆ 39 ರೂ ಸುಂಕ ಬಿತ್ತು. ಆಮೇಲೆ ಮ್ಯಕ್‌ ಡೋವಲರ 
ಮನೆಗೆ ಹೋದೆ. ಅಲ್ಲಿ ನಮ್ಮ 202 (tiffin) ಆಯಿತು. ಮಿಸ್ಟರ್‌ 
ಸಿ. ಮತ್ತು ನನ್ನನ್ನು ಆಫೀಸಿನಲ್ಲಿ ಇಳಿಸಿದರು. ಅಲ್ಲಿ ಎರಡು ಹಗಲು 
ಒಂದು ರಾತ್ರಿ ಇದ್ದೆವು. ಬಹಳ ಖುಷಿಯಾಗಿ ಕಾಲ ಕಳೆದೆವು. 

3 ಮದ್ರಾಸ್‌ ಕ್ಲಬ್ಬಿಗೆ ಹೋಗಿ ಅಲ್ಲಿ ಟಿಫಿನ್‌ ಮುಗಿಸಿದೆವು. 14 ರೂಪಾಯಿ 
ಕೊಟ್ಟು 100 ಚುಟ್ಟಾ (0।8೩7)ಗಳನ್ನು ಕೊಂಡುಕೊಂಡೆ, ಊಟದ 
ವೇಳೆ ಬೀರ್‌ ಕುಡಿದೆ. ಮಿಸ್ಟರ್‌ ಬ್ರೌನ್‌ ಅವರಿಗೆ ನಾಲ್ಕುಶೀಶೆ ಕಳುಹಿಸಿದೆ. 

ಖರ್ಚು 9 ಆಣೆ. ಸಂಜೆ 6-40ರ ರೈಲಿನಲ್ಲಿ ಅರಕೋಣಂಗೆ 


ಹೊರಟೆ. ಅರಕೋಣಂನಲ್ಲಿ ಊಟ, ಖರ್ಚು 6 ಆಣೆ, ಟಿಕೆಟಿಗೆ 153 - 


ರೂಪಾಯಿ. 


4 ತಿಂಗಳಿಗೆ 10 ರೂಪಾಯಿ ಸಂಬಳದ ಮೇಲೆ ಒಬ್ಬ "tito; (chokra) 


CC-0. Jangamwadi Math Collection. Digitized by eGangotri 


ಶಂ cec-—— —À se Gee ಹಾಡ... see ë 


i 
-p pn————— a 


ಹಳಬರ ಹಲವು ಅನುಭವಗಳು 145 


30 


ನನ್ನು ನೇಮಿಸಿಕೊಂಡೆ. ಅವನಿಗೆ 8 ರೂಪಾಯಿ ಮುಗುವಳಿ ಕೊಟ್ಟೆ. 
ಬೆಂಗಳೂರನ್ನು ` "ಬೆಳಗ್ಗೆ 6 ಗಂಟೆಗೆ ತಲುಪಿದೆ. ಮಿಸೆಸ್‌ ಫರ್ರಾರ್‌ಗೆ 
(Mrs. Farrar) ಕಾಗದ ಬರೆದೆ, ‘to’ (Cuddom)ನಲ್ಲಿ 
ತಂಗಿದೆ. 
ಸಂಡೆ 4 ಗಂಟೆವರೆಗೆ ಕತ್ತ ವಲದ ಖರ್ಚು 5 ರೂಪಾಯಿ 5 ಆಣೆ 3 
ಕಾಸು, ಹುಡುಗನಿಗೆ ದಿನಕ್ಕೆ 4 ಆಣೆಯಂತೆ ಖರ್ಚಿಗೆ ಕೊಟ್ಟೆ, ಬೆಂಗ 
ಳೂರು ಬಿಡುವ ಮುನ್ನ ಒಟ್ಟು 160 ರೂಪಾಯಿ 5 ಆಣೆ ಕೊಟ್ಟು 
ಅಕ್ಕಿ, ಚಾಕು, ಪುಡಿ, ಬೆಂಕಿಕಡ್ಡಿ ಇತ್ಯಾದಿ ಸಾಮಾನುಗಳನ್ನು ಕೊಂಡೆ. 
ಇದರಲ್ಲಿ ಗಾಡಿ ಬಾಡಿಗೆಯೂ ಸೇರಿದೆ. ರೈಲಿನ ಪ್ರಯಾಣದ ವೇಳೆ 
ಬನ್ನಾಗಿ ನಿದ್ದೆಮಾಡಿದೆ. 
ಭಾನುವಾರ-ಬೆಳಗ್ಗೆ 3-208, ಕಡೂರು ತಲುಪಿದೆ. 7-25ಕ್ಕಿ 
ಕಡೂರಿನಿಂದ ಟಾಂಗಾದಲ್ಲಿ ಮಿಸ್‌ ಸ್ಮಿತ್‌ ಮತ್ತು ಮಕ್ಕಳ ಸಮೇತ 
ಹೊರಟು, ಮಧ್ಯಾಹ್ನ 2-15ಕ್ಕೆ ಚಿಕ್‌ (ಚಿಕ್ಕಮಗಳೂರು) ತಲುಪಿದೆ. 
ಊಟ ಮಾಡಿ ಟ್ರಾವಲರ್ಸ್‌ ಬಂಗಲೆಯಲ್ಲಿ ಮಲಗಿದೆ. 
ರಾತ್ರಿ ಬಹಳ ಒದ್ದಾಡಿದೆ. ಮೈಗೆ ಸ್ವಸ್ಥವಿಲ್ಲ, ಅಲ್ಲದೆ ಭೇದಿ. ಮಧ್ಯಾಹ್ನ 
2-158, ಟಾಂಗಾದಲ್ಲಿ ಚಿಕ್ಕಮಗಳೂರಿನಿಂದ ಹೊರಟು, 6 ಗಂಟೆಗೆ ಅರ 
ದೊಂಿಗೆ (Ser, ರು) ಬಂದೆ, ಸಾಮಾನುಗಳನ್ನೆಲ್ಲೂ ಜೊತೆಯಲ್ಲೇ 
ತಂದೆ. ಮಿಸ್ಟರ್‌ ಬಿ. ಜೊತೆ ನೆಲದ ಮೇಲೆ ಮಲಗಿದೆ, ರಾತ್ರಿ ಚೆನ್ನಾ 

- QUO ಮೇಲ ಮಲಗಿದೆ. ರಾತಿ ಗಿ 
ನಿದ್ದೆ ಬಂತು. zt 
ಮಿಸೆಸ್‌ ಬಿ, ಮಿಸ್‌ ಸ್ಮಿತ್‌ ಮತ್ತು ಮಕ್ಕಳು ಟಾಂಗಾದಲ್ಲಿ ಹೊರಟ . 
ನಾನು, ಮಿಸ್ಟರ್‌ ಬಿ. ಮತ್ತು ಮಿಸ್ಟರ್‌ ಸಿ. ಎರಡು ಚಕ್ರದ ಕುದುರೆ 
ಗಾಡಿಯಲ್ಲಿ (608 cart) ಹೊರಟೆವು. 2-15ಕ್ಕೆ ಬಾರಿಹೊನೂರ್‌ 
(೧211110700 ೧-ಬಾಳೆಹೊನ್ನೂರು) ಕ್ಲಬ್‌ ತಲುಪಿದೆವು. ಅವಿ ಕಿಂಗ್‌ 
ಚರ್ಚ್‌, ಬಿಡಿ ಮತ್ತು ರೀಡ್ಸ್‌ (Kin Bi 

2, ರೀ g-Church. Bid 

Reads) ಇವರ ಭೇಟಿಯಾಯಿತು. ಒಂದು ಗಾಡಿ ಮಶ! 
QA, ಇದ್ದ ಎರಡು ಪೆಟ್ಟಿಗೆಗಳೂ ಜಜ್ಜಿಹೋದುವು. 
ದ ವು ಕ್ಲಬ್ಬಿನಿಂದ ಹೊರಟು ಮಿಸ್ಟರ್‌ ಬಿ. ಮತ್ತು ಸಿ. 
m ಮೂಯಿರ್‌ಗುಡಿ (Muirgudi) ಹೊಸ ಬಂಗಲೆ ಮುಟ್ಟಿ 
ದವು. ಮಸ್‌ ಎ ಮತ್ತು ಎಫ್‌. ಕ್ಲಿಫರ್ಡ್‌ (Messrs. A: and 
F- Clifford) ಅವರನ್ನು ಕಂಡೆವು, ಕರ್ಕಿಕೊಂಡವನ್ನು ಮಧ್ಯಾಹ್ನ 
12-308, ತಲುಪಿದೆವು, ಮನೆಯಿಂದ ಎರಡು ಪತ್ರಗಳು ಬಂದಿದ್ದು ವು 
ಬಿ. ಮತ್ತು ಸಿ. ಸಮೇತ "ಟಿನ ಕೆಲವು ಭಾಗಗಳನ ಸುತ್ತಾಡಿ 
ನೋಡಿದೆವ್ತು E T 


CC-0. Jangamwadi Math Collection. Digitized by eGangotri 


146 


10 


il 


12 


14 


15 


16 


ಬೆಟ್ಟದಿಂದ ಬಟ್ಟಲಿಗೆ 


ಹತ್ತು ಗಾಡಿ ಕುರಿಗೊಬ್ಬರ ಸುರಿಸಿದೆ. 10 ಗಾಡಿ ಅಂದರೆ 453 
ಬುಷೆಲುಗಳು. ಒಂದು ಬುಖೆಲಿಗೆ 51 ಆಣೆ. ಮಿಸ್ಟರ್‌ ಬ್ಲೌನಿಗೆ 10% 
ರೂಪಾಯಿ ಸಾಲ ಕೊಟ್ಟೆ. ಹಣ್ಣು ಕೊಯ್ಕುವ ಸ್ಥಳಕ್ಕೆ ಹೋಗಿಬಂದೆ. 
ಈ ದಿನ 5 ಗಾಡಿ ಅಂದರೆ 302 ಬುಷೆಲುಗಳಷ್ಟು ಕುರಿ ಗೊಬ್ಬರ ಹಾಕಿ 
ಸಿದೆ. ಹಣ್ಣು ಕೊಯ್ಯುವ ( pickers) ಮತ್ತು ಗಿಡ ಶತ್ತರಿಸುವನ್ಲಿಗೆ 
(೧೯೬೧೦೧) ಹೋಗಿಬಂದೆ. ಒಂದು ಹಾವು ಕಂಡೆ. 8ನೆಯ ತಾರೀಕಿನ 
ಗಾಡಿ 6" ಗಂಟೆಗೆ ಬಂತು. ಒಗೆಯಲು 33 ಬಟ್ಟೆಗಳನ್ನು Geri 
ಕೊಟ್ಟೆ. | 

ಬೆಳಗ್ಗೆ 7 ಗುಟೆಗೆ ಆಳುಗಳ ಲೆಕ್ಕ ತೆಗೆದುಕೊಂಡೆ (roll call). ಎರಡು 
ಸಲ 7 ಅಡಿ ಉದ್ದದ ಕೇರೆಹಾವನ್ನು (rat snake) ಕಂಡೆ. ಮನೆಗೆ 
ತಂದೆ ತಾಯಂದಿರಿಗೆ ಕಾಗದ ಬರೆದೆ. 

ಮೂಯಿರ್‌ಗುಡಿಯ ಕ್ಲಿಫರ್ಡರಲ್ಲಿಗೆ ಬೆಳಗಿನ ತಿಂಡಿಗೆ (break—fast) 
ಹೋದೆ. ನನ್ನ ಬಂದೂಕನ್ನು ಹೊರತೆಗೆದು 6 ಅಡಿ ಉದ್ದದ ಕೇರೆ 
ಹಾವನ್ನು ಹೊಡೆದೆ. ಕೆಂಪು ಅಳಿಲೊಂದಕ್ಕೆ ಹೊಡೆದೆ ; ಆದರೆ ಗುರಿ 
ತಬ್ಬಿತು. 

ಬೆಳಗ್ಗೆ ನಾಲ್ಕು ಜನ ಕೂಲಿ ಆಳುಗಳನ್ನು ಕಟ್ಟಿಕೊಂಡು ಮನೆಯ ಪಡ 
ಸಾಲೆಯನ್ನು ಸ್ವಚ್ಛಮಾಡಲು ಆರಂಭಿಸಿದೆ. ಟಾಂಗಾಕ್ಕೆ ಬೇಕಾದ ಎರ 
ಬಿಳಿ ಎತ್ತುಗಳನ್ನು ಕೊಳ್ಳೆಲು ಮಿಶ್ಚರ್‌ ಬಿ. ಅವರಿಗೆ 150 ರೂ. 
ಕೊಟ್ಟಿ. ಡೇವಿಡ್‌ ಕಾಪರ್‌ಫೀಲ್ಡ್‌ ಕುದುರೆ ಸ್ವಲ್ಪದರಲ್ಲಿ ಎರಡನೆಯ 
ತರಗತಿ ರೇಸಿನಲ್ಲಿ ಸೋತುಬಿಟ್ಟಿತು. ಮಧ್ಯಾಹ್ನ “ಸಾಮಾನು'ಗಳನ್ನು 


(saman) ಇಳಿಸಿ ಪಡಸಾಲೆಗೆ ತಂಿಸಿಟ್ಟೆ. ಹುಲಿಯೊಂದು ಎತ್ತನ್ನು: 


ಹಿಡಿಯಿತು. ಆದರೆ ಜನರು ಹುಲಿಯನ್ನು ಓದಿಸಿದರು. ಎತ್ತನ್ನು ತಂದು 
ಕಟ್ಟಿಹಾಕಿದರು. ಈ ದಿನ 21 ಬುಪೆಲ್‌ಗಳಷ್ಟು ಹಸುರು ಕಾಫಿ ಕೊಯ್ಯ 
ಲಾಯ್ತು ಮತ್ತು 14 ಬುಷೆಲ್‌ಗಳಷ್ಟು ಬಿದ್ದ ಕಾಫಿಯನ್ನು ಆರಿಸ 
ಲಾಯ್ತು. 

ಈ ದಿನ ನನ್ನ ಮಲಗುವ ಕೋಣೆಯನ್ನು ಸರಿಮಾಡಿಕೊಂಡು ಅಲ್ಲಿ 
ಮಲಗಿದೆ. ಮಿಸೆಸ್‌ ಫರಾಳಿಗೆ ಪತ್ರ ಬರೆದೆ. ಬ್ರೌನರಿಗೂ ನನಗೂ ಆಗ 
ಬೇಕಾದ ಲೆಕ್ಕಾಚಾರ ಫೈಸಲ್ಮಾಡಿಕೊಂಡೆ. 110 ರೂ. ಆಯಿತು. 
ಮಧ್ಯಾಹ್ನ ಚಿತ್ರಪಟಗಳನ್ನು ತೂಗುಹಾಕಿದೆ. `ನನ್ನ ಕೋಣೆಗೆ ಜಮಖಾನ 
ಹಾಸಿದೆ. ತಾಯಿಂದ, ತಂದೆಯಿಂದ ಮತ್ತು ಬೇಬಿಯಿಂದ ಕಾಗದಗಳು 
ಬಂದುವು. ಈ ದಿನ ಕೊಯ್ದ ಹಣ್ಣು 17% ಬುಷೆಲುಗಳು ಮತ್ತು 


ಆರಿಸಿದ ಹಣ್ಣು 93 ಬುನೆಲುಗಳು. ಎರಡು ಎತ್ತುಗಳಿಗೆ ಕೀಡೆಹುಳು. 


(9 
-— " 
ಬಿದ್ದು ಮಲಗಿಬಿಟ್ಟುದ್ದೆ, 


CC-0. Jangamwadi Math Collection. Digitized by eGangotri 


.. -— — ee — À—— cme e eee 


' 
=> | J 
lemma ee m mh ೧ 444 


27 


29 


23 


ಅನುಭವಗಳು 147 


ತಂದೆ ತಾಯಿಯರಿಗೆ ಪತ್ರ ಬರೆದೆ. ಬಟ್ಲರನನ್ನು ಹೊಡೆದದ್ದಕ್ಕಾಗಿ 


ಛೋಕ್ರಾನಿಗೆ 5 ರೂಪಾಯಿ ಜುಲ್ಮಾನೆ ಹಾಕಿದೆ, | 
ಈ ದಿನ ಕೂಲಿಗಳು ಕೆಲಸಕ್ಕೆ ಬರರಿಲ್ಲ. ಅವರು ಅವರ ಮಾರಮ್ಮ 
ದೇವರಿಗೆ 53 ಕೋಳಿಗಳನ್ನು ಬಲಿಕೊಟ್ಟು ; ಆಮೇಲೆ ಅವನ್ನು ತಿಂದರು, 


(ಭಾನುವಾರ)-ಮಿಸೆಸ್‌ ಮೊರ್ತಿ (Mrs. Morthy), ಮಿಸೆಸ್‌ 
ಮತ್ತು ಮಿಸ್‌ WA (Brett), ಮಿಸ್ಟರ್‌ ಪೋರ್ಟರ್‌(11£. Porter) 
ಮತ್ತು ಮಿಸ್ಟರ್‌ ಅಪ್‌ಹಿಲ್‌ (Mr. Uphill) ಬಂದು ಮಾತ 
ನಾಡಿಸಿಕೊಂಡು ಹೋದರು, 
ಕೆಲಸದ ಮೇಲೆ ಹೋಗಿ ನೋಡಿಕೊಂಡುಬಂದೆ. ಹಳೆಮನೆ ಕಿಡವಿಶುವ 
ಕೆಲಸ ಹೆಚ) ಕಮ್ಮಿ ಈದಿಕ ಮುಗಿದುತುಯಿತು. ಒಂದು ಇಲಿ 
ದೆ ; ಇನ್ನೊಂದು ತಪ್ಪಿಸಿಕೊಂಡಿತು. CONO, ಮತ್ತು 
ಮಿಸೆಸ್‌ ಮೊನಾರ್ಡ್‌ (Mr. and Mrs» Monard) 
TR, ಬಂದು ಮಾತಾಡಿಸಿಕೊಂಡು ಹೋದರು. 
(ಮಂಗಳೂರಿನ) ಬಾಸೆಲ್‌ ಮಿಗೆ ಕಾಗದ ಬರೆದೆ. ಮಿಸ ರ್‌ ಬಿಗೆ 
ಹುಷಾರಿಲ್ಲ. 
ಫಾದರ್‌ ಲಾರಿಯವರು ಬಂದು ಇಡೀ ರಾತ್ರಿ ನನ್ನೊಡನೆ ಇದ್ದರು. 
ಬಾಳೆಹೊನ್ನೂರು ಕ್ಲೆಬ್ಬಿನಿಂದ ಬಿಲ್ಲು, ಚಂದ ವಗೈರೆ 30 ರೂಪಾಯಿ. 
ಮಧ್ಯಾಹ್ನ 1 rou ಸ್ಪಲ್ಪ ಮಳೆ, 
ಮೆಸರ್ಸ್‌ ಎ. ಮತ್ತು ಈ. BUNT ಮತ್ತು ಥಾಮ್‌ಸನ್‌ ಬಂದರ. 
ಅವರೊಡನೆ ಟೆನ್ನಿಸ್‌ ಆದಿದೆ. 
ಬೆಂಗಳೂರಿನಿಂದ ಹಿಗ್ಗಿನ್‌ಬಾತಮ್ಸ್‌ ಅವರಿಗೆ ಕ್ಯಾನರೀಸ್‌ ಡಿಕ್ಷಿನಂಗೆ 
(ಕನ್ನಡ ಅರ್ಥಕೋಶ) ಕಾಗದ ಬರೆದೆ. 
(ಭಾನುವಾರ) ಕೂದಲು ಕತ್ತರಿಸಿಕೊಂಡೆ. ಒಂದು ರೂಪಾಯಿ Ba 
ಬಹಳ C. ND. 
ಬೆಳಗ್ಗೆ ಲೆನಾ (Lena) ನನ್ನೊಡನೆ ಬಂದಿತು. ಕಳೆದ ರಾತ್ರಿ ಒಂದು 
ವಿಚಿತ್ರ ಕನಸು-ಎಲ್‌. ಸಿ, ಯನ್ನು ಕುರಿತು. ಬಹುಶ 
ಕಾರಣ ಎಂದು ತೋರುತ್ತದೆ. ತಂದೆಯಿಂದ ಪತ್ರ, 
ಕುರಿಗೊಬ್ಬರ ಹಾಕುವ ಜನರೊಡನೆ ಹೋಗಿದ್ದೆ. ಐದು ಜನ ಹೆಂಗಸರಿಗೆ 
ಅರ್ಧ ದಿನದ ಸಂಬಳದಪ್ಪು ಜುಲ್ಲಾನೆ ಹಾಕಿದೆ-ಕೆಲಸ ಮಾಡದಿದ್ದು ದ 


eL 
el 
ಸ 
& 


a 


ಕ್ಕಾಗಿ, ಮಿಸ್ಟರ್‌ ಬುಖಾನನರಿಂದ ಕಾಗದ ಬಂದಿತು. 


ಕೊಪ್ಪಕ್ಕೆ ಹೊರಟೆ, ಅಲ್ಲಿಂದ ಜಮಖಾನಕ್ಕೆ ಹೋದೆ. 
CC-0. Jangamwadi Math Collection. Digitized by eGangotri 


148 


25 


26 


28 


ಮಾರ್ಚ್‌ l 


ಬೆಟ್ಟದಿಂದ ಬಟ್ಟಲಿಗೆ 


ಟಿನಿಸ್‌ ಆಡಿಕೊಂಡು ಸಂಜೆ 4-305, ಕರ್ಕಕೆ೧ಂಡಕ್ಕೆ ಹೊರಟೆ. 

y A a es - 
ಬಾಸೆಲ್‌ ಮಿಪನಿಗೆ ಕಳುಹಿಸಿದ ಮನಿಅರ್ಡರಿನ ರಸೀತಿ ಬಂದಿತ್ತು. 

fá 2-9 

ಅಲಗೇಶ್ವರಕ್ಕೆ ಹೆಣ್ಣುಕುದುರೆಯ ಮೇಃ ಹೋದೆ. ಒಂದು ದಾರಿ 
ಗುರುತು ಮಾಡಿದೆ. 
ಬಂದೂಕು ತೆಗೆದುಕೊಂಡು ಬೆಳಗ್ಗೆ ಹೊರ! ಹೊರಟೆ. ನಾಲ್ಕು ಹಸಿರು 
ಪಾರಿವಾಳ ಮತ್ತು' ಮೂರು ಬಾತುಕೋಳಿಗಳನ್ನು (doves) ಹೊಡೆದೆ. 
ಸಂಜೆ ಬಹು ಸುಂದರವಾದ ಕಾಡುಕೊಳಿ ಹೊಡೆದೆ. ಮಿಸ್ಟರ್‌ ರೀಡ್‌ 
ತಿಂದಿ ಮತ್ತು ಊಟಕ್ಕೆ ಬಂದರು. 
ಲೇನಾ (ನಾಯಿ) 28ನೆಯ ಮಧ್ಯಾಹ್ನ ಐದು ಮರಿ ಹಾಕಿತ್ತು, 


ಮಕ್ಕಳು ಜಿ ಚಿವುಟಿದರು ಮತ್ತು ಹೆಂಗಸರು ಗುಂಡಿ ತೋಡಿದರು. 


14 “ಬಂದಿ? (bandy) ಮಾನು (ಗೊಬ್ಬರ) ಬಂತು. ಮಿಸ್ಟರ್‌ 


7 


ಕ್ಯಾಂಪ್‌ಬೆಲ್‌ (Mr: Campbell) ಮತ್ತು ಮೆಸರ್ಸ್‌ ಕೆಂಪ್ಸ್‌ 
(Messrs: Kemps) ಬಂದು ಮಾರ್ಗುಡಿ ನೃತ್ಯಕ್ಕೆ ಹೋದರು. 
694 "ಮೌರು'ಗಳಷ್ಟು (mouru) ಮಾನುಗೊಬ್ಬರ ತೂಕಮಾಡಿ 
"ಕ್ಯಾನರೀಸ್‌'ನಲ್ಲಿ ಬರೆದಿದ್ದ ಕಾಗದದ ಪ್ರಕಾರ ಗಾಡಿ ಜಾಡಿಗೆ 163 
ರೂ. 4 ಆಣೆ ಕೊಟ್ಟೆ. 

ಇಪ್ಪತ್ತು ಚೀಲ ಬಿನ್ನಿ (Binny) ಮಿಶ್ರಗೊಬ್ಬರ ತಂದ ಗಾಡಿ 
ಬಾಡಿಗೆಗೆ 10 ರೂಪಾಯಿ ಕೊಟ್ಟೆ. ಕಡೂರಿನಿಂದ 10 ಕೋಳಿ, 2 
ಹುಂಜ, 60 ಬಾತು, 6 ನೀರುಬಾತು ಮತ್ತು 11 ಪಾರಿವಾಳ 
ಬಂದುವು. 

ದನ ಕಾಯುವವನಿಗೆ, ಗಾಡಿಯವನಿಗೆ ಮತ್ತು ಮನೆ ಕಟ್ಟುವವನಿಗೆ 
ಜುಲ್ಮಾನೆ ಹಾಕಿದೆ. 

ಹುಡುಗರ ಮೇಸ್ತ್ರಿಗೆ ಒಂದು ದಿನದ ಸಂಬಳ ಜುಲ್ಮಾನೆ ಹಾಕಿದೆ-ಅವರ 
ಮೇಲೆ ಉಸ್ತುವಾರಿ ನೋಡಿಕೊಳ್ಳದೆ ಇದ್ದುದಕ್ಕೆ. 

ಮಿಸ್‌. ಸ್ಮಿತ್‌ ಅವಳನ್ನು ಬಾಳೆಹೊನ್ನೂರಿಗೆ ಕರೆದೊಯ್ದು ಬಿಟ್ಟು 
ಬಂದೆ. 13 ಮೈಲಿಯಷ್ಟು ದೂರವನ್ನು ಗಾಡಿಯಲ್ಲಿ 1 ಗಂಟೆ 20 
ನಿಮಿಷಗಳಲ್ಲಿ ಮುಗಿಸಿದೆ. ಹಿಂದಿರುಗುವಾಗ .1.000 ಅಡಿ ಎತ್ತರದ 
ಗುಡ್ಡವನ್ನು . ಹೆಣ್ಣುಕುದುರೆಯ ಮೇಲೆ 1 ಗಂಜಿ 12 ನಿಮಿಷಗಳಲ್ಲಿ 
ಮುಗಿಸಿದೆ. ಇದು ಒಂದು ರಿಕಾರ್ಡ್‌ ! 

(ಭಾನುವಾರ) : ಏನೂ ಕೆಲಸ ಮಾಡಲಿಲ್ಲ. 


12 ಮಿಸ್ಟರ್‌ ಬಿ. ಕಾಳಿ ತೋಟದಲ್ಲಿ ಒಂದು ಕಾಡು ಹಂದಿ ಹೊಡೆದರು, 


a; ೪ 
m 


CC-0. Jangamwadi Math Collection. Digitized by eGangotri 


/ 


So ಪಿ. ಬ WE 


ಹಳಬರ ಹಲವು ಅನುಭವಗಳು 149 


ಆಗಸ್‌, : 


14 


23 


30 


1 
7 
11 


14 


18 
19 


27 
6 


10 


21 


: 10 


26 


3 


16 


17 


CC-0. 


ಮಿಸ್ಟರ್‌ ಬಿ. ನನ್ನ ಕೂದಲು ಕತ್ತರಿಸಿದರು. 1 ಅಂಗುಲ 20 ಸೆಂಟ್‌ 
ಮಳೆ, ಕೆರೆ ಒಡೆದುಹೋಯಿತು. 

ಮಿಸ್ಟರ್‌ ಮತ್ತು ಮಿಸೆಸ್‌ ಬ್ರೌನ್‌ ಬೆಳಗಿನ ಉಪಾಹಾರಕ್ಕೆ ಬಂದರು. 
ಹಾಗೆಯೇ dej ಕಮಿಷನರ್‌ ಮಿಸ್ಟರ್‌ ಸ್ಪಾರ್ಕ್ಸ್‌ (Mr. . Spaks) 
ಅವರೂ ಬಂದರು. 

ಲೈಬೀರಿಯನ್‌ ಕಾಫಿ ಬೀಜ, ನೆಟ್ಟಿ. 

ಬೆಳಗ್ಗೆ ಬ್ರೌನನಿಗೆ ಮದ್ದಿನ ಗುಂಡುಗಳನ್ನು (bullets) ಮಾಡಿಕೊಟ್ಟೆ. 
ಬೆಳಗ್ಗೆ ಎಲ್ಲಾ ಬಡಗಿ ಕೆಲಸ. 90 ಕೋಳಿ ಬಂದುವು. 

ಬೆಳಗ್ಗೆ ಎಲ್ಲಾ ಬಡಗಿ ಕೆಲಸ. ಅಲಗೇಶ್ವರ, ಎಲೆಮಡ್ಲು ಮತ್ತು ಗುಡಿ 
ತೋಟಗಳಿಗೆ "ಕರ್ಚು (kerchu) ಕೊಟ್ಟೆ. 

ಮಿಸೆಸ್‌ ಬಿ. ನೃತ್ಯಕ್ಕೆ ಹೋದರು. 

ಮಿಸ್ಟರ್‌ ಬಿ. ಒಂದು ಹೆಣ್ಣುನಾಯಿಮರಿ ಕೊಟ್ಟರು. 
(ಭಾನುವಾರ)ನಾನು ಮೊಟ್ಟ ಮೊದಲಿಗೆ ಒಂದು ಕಾಡುಹಂದಿ ಹೊಡೆದು 
ಕೊಂದೆ. 

ಆರ್ಮ್‌ಸ್ಟ್ರಾಂಗ್‌ (Armstrong) ಕಂಡು ಬಂದೆ. 

ಮಿಸ್ಟರ್‌ ಮತ್ತು ಮಿಸೆಸ್‌ ಬ್ರೌನ್‌ ಅವರೊಡನೆ ಸಂಜೆ ಟೆನ್ನಿಸ್‌ ಆಡಿದೆ, 
4-6 ಮತ್ತು 2-6ರಿಂದ ಅವರನ್ನು ಸೋಲಿಸಿದೆ. 

ತಿಂಡಿಗೆ ಕೊಟೋರ್ಡಿ (Kotordi) ಹೆ ಹೋದೆ. ಇಸ್ಪೀಟು (Icobas- 
ಇಕೊಬಾ) ಆಡಿ 2 ರೂಪಾಯಿ ಕಳೆದುಕೋಡೆ. 
ಅನಿರೀಕ್ಷಿತವಾಗಿ ಮಿಸ್ಟರ್‌ ಕ್ರಾಫರ್ಡ್‌ ಬಂದರು. ಇಸ್ಪೀಟು ಆಡಿದೆವು. 
ಇಕೊಬಾದಲ್ಲಿ 3 ರೂಪಾಯಿ ಗೆದ್ದೆ. 

ಮಿಸ್ಟರ್‌ ಬಿಡ್ಡಿ (Mr. Biddy) ಬಂದು ರಾತ್ರಿ ನನ್ನೊಡನೆ ಇದ್ದರು. 
ರೀಡ್‌ ಅವರನ್ನು ನೋಡಲು ಬೆಳಗ್ಗೆ ಮೆದ್ದಿಕಾನಿಗೆ (Merthikan) 
ಹೋದೆ. 

ಬಾತುಕೊಳಿ ಇಟ್ಟಿದ್ದ 8 ಮೊಟ್ಟೆಗಳಲ್ಲಿ 5 ಮೊಟ್ಟೆಗಳು ಮರಿ ಆದುವು. 
ಒಂದು ಮೊಟ್ಟೆ ಕೆಟ್ಟುಹೋಗಿತ್ತು ; ಮತ್ತು ಎರಡು ಮೊಟ್ಟಿಗಳ 
ಹುಸಿಯಾಗಿದ್ದುವು. 

ಸಂಜೆ ಭೈರ ಮತ್ತು ಕಮ್ಮಾರನನ್ನು ಕರೆದುಕೊಂಡು ಶಿಕಾರಿಗೆ ಹೋದೆ. 
ಸುಮಾರು ಒಂದು ಡಜನ್‌ ಸಾಂಬರ್‌ (sambar) ಗಳನ್ನು ಕಂಡೆ, 
ನಾನು ಮೊದಲಬಾರಿಗೆ ಒಂದು ಸಾಂಬರ್‌ ಹೊಡೆದೆ. 


ನಿನ್ನೆ ಹೊಡೆದ ಸಾಂಬರನ್ನು ತರಲು 16 ಆಳುಗಳನ್ನು ಕಳುಹಿಸಿದೆ. 
ಅದನ್ನು ತಂದು ಕೊಯ್ದು ಪಾಲುಪಾಕಿದರು, ತಿನ್ನಲು ರುಚಿಯಾಗಿತ್ತು, 


Jangamwadi Math Collection. Digitized by eGangotri 


SRN ಬೆಟ್ಟದಿಂದ ಬಟ್ಟಲಿಗೆ 


19 3 ಹೊಸ ಅಗೆಯಿಂದ ಸಸಿಗಳನ್ನು ಕಿತ್ತು ನೆಡಲು ಆರಂಭಿಸಿದೆ. ಮೂರು 
ao ಗಂಡಹೆಂಡಿರು ಬಹಳ ಚೆನ್ನಾಗಿ ಕೆಲಸಮಾಡಿದರು. ರೆ ಟರ್‌ 
ಜೂತೆ ಆಳಿನ ವಿಷಯ ಮಾತನಾಡಲು. ಕೆಂಗ್‌ ಚರ್ಚ್‌ ಬಂದರು. 

21 ಸಂಜಿ ಹುರಿದ ಬಾತು ಮತ್ತು SO ಸಾರಿನ ಊಟ. ಅದನ್ನು 

ಬಾಯಿಂದ ಕೆಳಕ್ಕೆ ಸಾಗಿಸಲು ಮೇಲಿನಿಂದ ವ್ಹಿಸ್ಕಿ ಮತ್ತು ನೀರು. ನನ್ನ 
ಛೋಕ್ರ ಗೂಬೆ ಕೂಗು ಕೇಳಿ ಹೆದರಿಬಿಟ್ಟ, ಅದು ದೆವ್ವದ ಕೂಗು 
ಎಂದು ಕೊಲಿಯೊಬ್ಬ ಹೇಳಿದನಂತೆ. ' 

23 ಸಂಜೆ ಊಟ, ಕೋಳಿ ಮತ್ತು ಸಾರು. 

24 ಬೆಳಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 2 ಗಂಚಿಯವರೆಗೆ ಒಂದೇ ಸಮನೆ 
ತೋಟದಲ್ಲಿ ಕೆಲಸ, ಅಲ್ಲಿಯೇ ಒಂದಿಷ್ಟು ಬೆಣ್ಣೆ ರೊಟ್ಟಿ ತಿಂದೆ. 

25 ಇಂದು ಆಳುಗಾಳಾರೂ "ಬರಲಿಲ್ಲ. ಹಿಂದೂಗಳ ಅಂದರೆ ಗೌಡರ ಹಬ್ಬ 
(Gowdah Habba) ವಂತೆ, 

ಸೆಪ್ಟಂಬರ್‌ : (5 ರಿಂದ 11ರವರೆಗೆ ದಿನಚರಿ ಬರೆದಿಲ್ಲ) 

16 ಹಬ್ಬದ ಪ್ರಯುಕ್ತ ಯಾರೂ ಕೆಲಸಕ್ಕೆ ಬರಲಿಲ್ಲ. ಛೊಕ್ರಾನನ್ನು ಈ 
ದಿನ: ವಜಾ ಮಾಡಿದೆ. , ಕ 

17 ಛೋಕ್ಪಾ ಸಾಮಾನುಗಳ ಪಟ್ಟಿ ಕೊಟ್ಟು ಹೊರಟುಹೋದ. ಬೇರೆ 
ಯಾರನ್ನಾದರೂ ಕಳುಹಿಸಬೇಕೆಂದು ಬೆಂಗಳೂರಿಗೆ ಟೆಲಿಗ್ರಾಂ ಕೊಟ್ಟೆ, 

18 ಬೆಳಗ್ಗೆ 10-158, ಮಾರ್ಲಿನಿ TA, ಪಿಕಾರಿ ತೋಟಾಬಂದೊಕ ನಿಂದ 
(Marlini Henri sporting riffle) ಒಂದು ಜಿಂಕೆ ಹೊಡೆದೆ. 
ಅದರ ಕೊಂಬಿನ (hantler) ಉದ್ದ 24 ಅಂಗುಲ ! 

ನವೆಂಬರ್‌ 26 ಮಿಸ್‌ ಸ್ಟೀಫೆನ್‌ಳನ್ನು ಬಸ್ಟಿಕಟ್ಟೆಗೆ ಕರೆದುಕೊಂಡು ಹೋಗಿ ಬಿಟು ಬಂದೆ. 

1896, ಜನವರಿ : 1 ಅಲಗೇಶ್ವ ರಕ್ಕೆ ಕಳುಹಿಸುವುದಕ್ಕೋಸ್ಕರ ನನ್ನ ಸಾಮಾನುಗಳನ್ನು 
ಗಂಟುಮೂಟಿ ಕಟ್ಟಲು ಆರಂಭಿಸಿದೆ. ನಾನು ಮತ್ತು ಮಿಸ್ಟರ್‌ ಬ್ರೌನ್‌ 
ಮೂರ್ಲ್ಸದ್ದೆಗೆ ಹೋಗಿ ಟೆಲಿಫೋನನ್ನು ಸರಿಮಾಡಿದೆವು. 

2 ಕೆಲವು a ಸಾಮಾನುಗಳನ್ನು ಭೋಕ್ತಾ ನೊಡನೆ ಕಳುಹಿಸಿಕೊಟ್ಟೆ. ತಾಯಿ, 
ಜಾನ್‌ ಚಿಕ್ಕಪ್ಪ, ಹೆಲೆನಾ, ಚಿಕ್ಕವ್ವ, ಸ್ಟ್ರಾನ್ಲಿ_ಇವರಿಂದ ಇಂಗ್ಲಿಷ್‌ 
ಟಪ್ಪಾಲು ಬಂದಿತು. ಲೆನಾಳಿಂದ ಒಂದು ಶುಭಾಶಯದ ಕಾಗದವೂ 

*. tos. 

3 ಅಲಗೇಶ್ವರಕ್ಕೆ ಹೋದೆ, 

4 ಪಲ್ಟ್‌ ಹೌಸಿನಿಂದ ಹಿರೇ ಗೌಡರಲ್ಲಿಗೆ ಹೋಗಿ ರಾತ್ರಿ ಅಲ್ಲಿಯೇ ನಿಂತೆ. 

5 ಕಿರಿಯ ಹಾರ್ವೆ ಜೊತೆ ಗುಡ್ಡ ಏರಿದೆ. ಯಾವ ಪ್ರಾಣಿಯೂ ಸಿಗಲಿಲ್ಲ. 

7 ಪಿಂಟೋ ಕೆಲಸಮಾಡಿಸುವಲ್ಲಿಗೆ ಹೋಗಿ, ಅನಂತರ ವೆ ಮೋಪ್ಲಾ (ಮಾಸಿಳ್ಳಿ) 


CC-0. Jangamwadi Math Collection. Digitized by eGangotri 


LI 
- —  — ee ee lam a. 


EES 


ಹಳಬರ ಹಲವು ಅನುಭವಗಳು | 151 


ಅವರು ಕಾಡುಕ ಡಿಯುವಕ್ಲಿಗೆ ಹೋದೆ. ಅಲ್ಲಿಂದ ಮಯಪ್ಪೆ ಶೆಟ್ಟಿ ಗುಂಡಿ 
ತೆಗೆಸುವಕ್ಲೆಗೆ ಹೋಗಿ ಮನೆಗೆ ಹಿಂದಿರುಗಿದೆ. 
9 (ರೊಟ್ಟಿ ಮಾಡಲು)ಒಂದು ಸೀಸೆ ಹೆಂಡಕ್ಕೆ 1 ಆಣೆ ಕೊಟ್ಟೆ. 

14 ಹೊಸ ದನದ ಕೊಟ್ಟಿಗೆಯಲ್ಲಿದ್ದ ಕಲ್ಲುಬ:ಡೆಯನ್ನು ಸಿಡಿಮದ್ದು ಹಾಕಿ 
ಒಡೆದೆ. ಹೊಸ ಕೊಲಿ ಲೈನಿಗೆ ಬೇಕಾದ ಜಾಗ ಹುಡುಕಿದೆ. 

17 ಎರಡು ಕೋತಿಗಳನ್ನು ಕೊಂದೆ, ಮಿಸ್ಟರ್‌ ಬ್ರೌನ್‌ ಅವರಿಂದ ಕಾಗದ 
ಬಂತು. ಆದರಲ್ಲಿ ಮೋಪ್ಲಾ ಅವರಿಗೆ ಒಂದು ದಾರಿ ಮಾಡಿಕೊಡಬೇಕೆಯ 
ಜಿ ಇತ್ತು. ಆ ಕೆಲಸ ಆರೆಯಿಸಿದೆ. 

19 ಮಂಗಳೊರಿನಿಂದ ಬಂದ ನನ್ನ ಹಾಸಿಗೆಗಳಿಗೆ do ಕೊಟ್ಟೆ. 

20 ಸಂತೆ ಕರ್ಚು : ಒಚ್ಚು 6 ಪೌಂಡು-12 ಆಣೆ ; ಮಾಂಸ 6 ಪೌಂಡು- 
J} ರೂ; ಈರುಳ್ಳಿ-1ಆಣೆ; ತೆಂಗಿನಕಾಯಿ-1ಆಣೆ 10 ಕಾಸು; ಊಟದ 
ಅಸ್ಕಿ-4 ಆಣೆ ; ತುಪ್ಪ-6 ಆಣೆ ; ಚಟ್ಟಿ 13 ಆಣೆ ;ಸಾರಿನ ಸಾಮಾನು 
6 ಕಾಸು. 

25 ಎರಡು ಡಜನ್‌ ಸೇಜಿನೆ ಹಣ್ಣು 3 ರೂಪಾಯಿ. 

27 Hoà ಖರ್ಚು 4ರೂ, 4s. 6 ಕಾಸು, ಹಾರ್ವೆಯೊಡನೆ ATO, 
ಬಂದೂಕ ಹೊತ್ತಿದ್ದಕ್ಕೆ ಪುಟ್ಟನಿಗೆ 2 ಆಣೆ 

31 ಮಧ್ಯಾಹ್ನ 2 ಗಂಟೆಯಲ್ಲಿ ಅಡಿಗೆಮನೆಯ ಸೂರಿಗೆ ಬೆಂಕಿಬಿತ್ತು. 

ಫೆಬ್ರುವರಿ : 1 ಮಿಸ್ಟರ್‌ ಬ್ರೌನ್‌ ಬಂದು ಹೊಸ ತೋಟ ಸುತ್ತಾಡಿ ನೋಡಿದರು. 

3 ಎರಡು ಸೆಟ್‌ ಟಿನಿಸ್‌ ಆಡಿದೆ. ಆಟ ಬಹಳ ಚೆನ್ನಾಗಿತ್ತು. 
4 ಮಿಸ್ತರ್‌ ಬ್ರೌನರಿಂದ ನನ್ನ ಜನವರಿ ತಿಂಗಳ ಸಂಬಳ 100ರೂ. ಪಡೆದೆ, 

10 ವಿ.ಪಿ-ಯಲ್ಲಿ ಬಂದ ಥರ್ಮಾಮೀಟರಿಗೆ (elastic thermometre) 
4ರ. 6 ಆಣೆ ಕೊಟ್ಟು ಬಿಡಿಸಿಕೊಂಡೆ. ನಾಲ್ಕು ಜನ ಗೌಡರುಗಳು 
ಒರೆ:ಗೌಡರ ಕಡೆ ಶಿಕಾರಿಮಾಡುತ್ತಿದ್ದುದನ್ನು ಕಂಡು, ಅವರ ನಾಯಿ 
ಗಳನ್ನು ಗುಂಡಿಟ್ಟು ಸುಟ್ಟೆ, 

16 ಹಿರೇಗೌಢರಲ್ಲಿ ಮಲಗಿದೆ. 

17 (ಸೋಮವಾರ) ಬಾಳೆಹೊನ್ನೂರು ಕ್ಲಬ್‌. 12 ಗಂಟೆಗೆ ಕ್ರಾಫರ್ಡರು 
ಬುದರು.ಸಂಜೆ ಎರಡು ಆಟ ಸ್ನೂಕರ್‌ ಆಡಿದೆ. 025,1 ಗಂಟೆಗೆ ಮಲಗಿದೆ. 

20 ಬಾಳೆಹೊನ್ನೂರು ಕ್ಲಬ್‌ ಜನವರಿ ಚಂದಾ 14 ರೂಪಾಯಿ ಕೊಟ್ಟೆ. 

22 ಮಧುಚಂದ್ರ(!1೧೧0)/71000)ದಿಂದ ಆಗತಾನೇ ಹಿಂದಿರುಗಿದ ಮಿಸೆಸ್‌ 
ಮ್ಯಾಕ್‌ ಮಿಲನ್‌ ಮತ್ತು ಅವಳ ಗಂಡನನ್ನು ಕಂಡೆ. 

23 ಕೂಲಿಗಳ ಬಗ್ಗೆ ರೈಟಿರ್‌ ಹಿರೇಗೌಡರನ್ನು ಕಂಡೆ. 

26 ಹಿರೇಗೌಡರ ಕೂಲಿ ಆಳುಗಳು ಬಂದರು, 


CC-0. Jangamwadi Math Collection. Digitized by eGangotri 


152 


29 - 


ಮಾರ್ಚ್‌ : 1 


12 


15 ' 


16 


20 
23 


26 

30 
ಏಪ್ರಿಲ್‌ : 4 

6 

8 


17 


ಬೆಟ್ಟದಿಂದ ಬಟ್ಟಲಿಗೆ 


ಮಧ್ಯಾಹ್ನ ಚೆಕ್‌ರೋಲ್‌ ಮತ್ತು ತಿಂಗಳ ವರದಿ ತಯಾರಿಸುವುದರಲ್ಲಿ 
ಕಳೆದೆ. | 

ಸಂಜೆ ಹಾರ್ವೆ ಬಳಿಗೆ ಹೋಗಿ ಕೂದಲು ಕತ್ತರಿಸಿಕೊಂಡೆ. ರಾತ್ರಿ IO 
ಗಂಟೆಗೆ ಬೆಳುದಿಂಗಳಲ್ಲಿ ಬೇಟೆಗೆ ಹೋದೆ.. 

ಮಧ್ಯಾಹ್ನ ನೆರಳುಗಿಡ ಕತ್ತರಿಸುವಲ್ಲಿಗೆ ಹೋದೆ. ದಾರಿಯಲ್ಲಿ ಒಂದು 
ನಾಗರಹಾವು ಕಂಡು ಅದಕ್ಕೆ. ಹೊಡೆದೆ. ಆದರೆ ಅದು ಹೇಗೋ ತಪ್ಪಿಸಿ 
ಕೊಂಡು ಒಂದು ಬಿಲ ಹೊಕ್ಕಿತು, ಆಮೇಲೆ ಬಿಲ ಅಗೆದು ಹಾವನ್ನು 
ಹೊರಗೆಳೆದು ಗುಂಡಿಕ್ಕಿ ಕೊಂದೆ. 

ನಾನೂ ಮಿಸ್ಟರ್‌ ಬ್ರೌನ್‌ ಅವರೂ ತೋಟ ನೋಡಿಕೊಂಡು ಬಂಗಲೆಗೆ 
ಹಿಂದಿರುಗಿದೆವು; (ಕೂಲಿ ಆಳುಗಳಿಗಾಗಿ) ಮಂಜಪ್ಪಶೆಟ್ಟಿಗೆ 1,000 
ರೂಪಾಯಿ, ಮೋನಪ್ಪಶೆಟ್ಟಿಗೆ 700 ರೂಪಾಯಿ ಮತ್ತು ಚಂದ್ರಯ್ಯ 
ಶೆಟ್ಟಿಗೆ 500 ರೂಪಾಯಿ ಮುಗುವಳಿ ಕೊಟ್ಟೆ. 

ಹಾರ್ವೆ ಜೊತೆ ಟೆನಿಸ್‌ ಆಡಿ 2ರೂಪಾಯಿ ಗೆದ್ದೆ. ರಾತ್ರಿ ಹಿರೇಗೌಡ 
ರಲ್ಲಿದ್ದೆ, 

ಹಳೇ ಬಂಗಲೆಗೆ ಹೋಗಿಬಂದೆ. ನಾಲ್ಕು ಗಾಡಿ ಹುಲ್ಲು ಕೊಂಡೆ. 
ಹಿರೇಗೌಡನ ಬಳಿಗೆ ಹೋಗಿ ಅಲ್ಲಿ ಬೆಳಗಿನ ತಿಂಡಿ ಮತ್ತು ಚಹಾ ತೆಗೆದು 
ಕೊಂಡೆ. ದಿನವೆಲ್ಲಾ ಆನಂದದಿಂದ ಕಳೆಯಿತು. ಹಿರೇಗೌಡರಿಂದ 
ಓದಲು ಕೆಲವು ಹಳೆಯ ಕಾಲದ ಆಟ ಪಾಠಕ್ಕೆ ಹಾಗೂ ನಾಟಕಕ್ಕೆ 
ಸಂಬಂಧಪಟ್ಟ ಕಾಗದಗಳನ್ನು (ಪುಸ್ತಕಗಳು) ತೆಗೆದುಕೊಂಡು ಬಂದೆ. 
ಮಳೆಯ ಸೂಚನೆಯೇ ಇಲ್ಲ, ಮೊಗ್ಗುಗಳಿಲ್ಲಾ (blossom) ಬಹಳ 
ಸುಟ್ಟುಹೋಗುತ್ತಿವೆ. 

ರೈಟರ್‌ ಮನೆಗೆ ಹೋಗಿ ಎರಡು ಕೊಲಿಕರಾರುಗಳಿಗೆ ಸಾಕ್ಷಿಹಾಕಿದೆ. 
ಹಾರ್ವೆಗೆ 25 ಚೆರೂಟ್‌ಗಳನ್ನು ಸಾಲಕೊಟ್ಟೆ, 


ಹಿರೇಗೌಡರ ಬಂಗಲೆಯಲ್ಲಿ ಮಲಗಿದೆ, 

ಮಧ್ಯಾಹ್ನ 2 ಗಂಟೆಯಲ್ಲಿ ಸ್ಪಲ್ಪ ಮಳೆ ಬಿತ್ತು: 

ಬೆಳಗ್ಗೆ ೨-45ಕ್ಕೆ ಗುಡ್ಡದ ಕಡೆ ಶಿಕಾರಿಗೆ ಹೊರಟೆ. ಭೈರನನ್ನೂ 
ಇನ್ನೊಬ್ಬನನ್ನೂ ಶಿಕಾರಿ ಪ್ರಾಣಿಗಳನ್ನು ಹುಡುಕಲು ಕಳುಹಿಸಿದೆ. ಅವರಿಗೆ 
11 ಕಾಡೆಮ್ಮೆಗಳು ಕಂಡವು. ನಮ್ಮನ್ನು ಕಂಡು 6 ಕಾಡೆಮ್ಮೆಗಳು ಓಡಿ 
ಬಿಟ್ಟುವು. ಉಳಿದ 5 ಎಮ್ಮೆಗಳ ಗುಂಪಿಗೆ ಗುಂಡು ಹೊಡೆದೆ. ಸಂಜೆ 
7 ಗಂಟೆಗೆ ಬಿಡಾರಕ್ಕೆ ಹಿಂದಿರುಗಿದ. ನನ್ನ ಜೊತೆ ಬಂದ ಒಬ್ಬ 
ಗೌಡರಿಗೆ 2 ರೂಪಾಯಿ ಕೊಟ್ಟಿ. 


ಬೆಳಗ್ಗೆ 5-35ಕ್ಕೆ ಹೊರಟು, 18 ಮೈಲಿ ನಡೆದು, ಕಳಸಕ್ಕೆ ತಿಂಡಿಯ 


CC-0. Jangamwadi Math Collection. Digitized by eGangotri 


^ 


ಹಳಬರ ಹಲವು ಅನುಭವಗಳು 153 


27 


16 
19 
23 


ಹೊತ್ತಿಗೆ ಹೋದೆ, ಮಳೆ, ರಾತ್ರಿ ಅಲ್ಲಿಯೇ ನಿಂತೆ. 

ಸರ್‌ ಐ. ao e (I. Dartly) ಅವರ "ನನ್ನ ಐವತ್ತು "ವರ್ಷಗಳ 
ಅನುಭವ” (Fifty Years of My Life) ಎಂಬ ಪುಸ್ತಕವನ್ನು 
ಓದಿಮುಗಿಸಿದೆ. 

ಕೆಲಸಕ್ಕೆ ಆಳುಗಳೇ ಇಲ್ಲ. ಜನರಿಗೆಲ್ಲ ಜ್ವರ, 
ಭಾರಿ ಗಾಳಿ, 

10 ಬಂಡಿ ಅಕ್ಕಿ ಬಂದಿತು. ಅದನ್ನು ಅಳೆಸಿ ಆಳುಗಳ ಮೇಲೆ ಹೊರಿಸುವ 
ಏರ್ಪಡು ಮಾಡಿದೆ. ಒಬ್ಬೊಬ್ಬ 6 "ದಕ್ಕಿ" (darre)rivz, ಹೊತ್ತ. 


ಅಪ್ಪ ಸಾಯುವ ್ಥಿತಿಯಲ್ಲಿದ್ದಾನೆಂದು ಹೇಳಿ ಚೆನ್ನೆ ತನ್ನೆ ಊರಿಗೆ 
ಹೋಗಬೇಕೆಂದು ಕೇಳಿದ. ಅದಕ್ಕೆ ನಾನು ಒಪ್ಪಲಿಲ್ಲ, ಎರಡು ಎಮ್ಮೆ 
ಗಳಿಗೆ ಕೀಡೆಹುಳು ಬಿತ್ತು. ಆಳುಗಳ ಇಲ್ಲ, ಎಲ್ಲಾ ಕಾಯಿಲೆ ಬಿದ್ದು 
ಮಲಗಿದ್ದಾರೆ. ಚೆನ್ನ ರಾತ್ರಿ ಓಡಿಹೋದ. ರೋಗದ. ಎಮ್ಮೆಗಳ ಗಾಯ 
ಗಳಿಗೆ ಅಯೋಡಿಫಾರಂ (iodiform) ಔಷಧಿ ಹಾಕಿದೆ. 

ಕಾಫಿ ಬೀಜಗಳನ್ನು ಪಾತಿಯಲ್ಲಿ ಅಗೆ ಹಾಕಿಸಿದೆ. 

ಬ್ರಾಹ್ಮಣ ಎರಡು ಫೋಟೋಗಳನ್ನು ತೆಗೆದ. 

ಗೌಡರುಗಳು ಬಂದು ನನಗೆ ತರಕಾರಿ ಮತ್ತು ಹೆಂಡವನ್ನು ಬಹುಮಾನ 
ವಾಗಿ ಕೊಟ್ಟರು. ಶಿಕಾರಿಗೆ ಅವರ ಸಹಾಯ ಕೇಳಿ ತಕ್ಕ ವ್ಯವಸ್ಥೆ 
ಮಾಡಿದೆ. 

ಆರು ಪೌಂಡ್‌ ಹೊಗೆಸೊಪ್ಪು ಬೇಕೆಂದು ಟಿ. ಕೆರೊಡೆ ಕಂಪನಿಗೆ (T. 
67066 & Co.) ಬರೆದೆ. 

ಏಳು ಜನ ಹೊಸ ಕೊಲಿಗಳು ಬಂದರು. 

ಹೊಸೆ ಆಳುಗಳು ಶುದ್ಧ ದಡ್ಡರು, 

ಭಾರಿ ಮಳೆ, 

ಬಂಗಲೆಯ ಹೆಂಚುಗಳು ಹಾರಿಹೋದುವು. 

ಕಲ್ಕತ್ತಾದಿಂದ ಹೊಗೆಸೆ AY, ಬಂತು. ಬಹಳ ಚೆನ್ನಾಗಿದೆ. 

ಕರ್ಕಿ ಕೊಂಡಕ್ಕೆ ಹೋಗುವಾಗ ಮೂರುಗದ್ದೆ ಹಳ್ಳದ ಕೆ 
ಹೊಗುವುದಲಲ್ಲಿದ್ದೆ. ಸದ್ಯ ಬದುಕಿಕೊಂಡೆ. Er ^ 
ಸರಿಯಾಗಿ ಕೆಲಸಮಾಡದ ಒಬ್ಬ ಕೂಲಿಯವನನ್ನು ಒದ್ದೆ, 

ಡೂಮಾಸನ 17೪ Dumas) “The Queen's 
Necklace" ಎಂಬ ಪುಸ್ತಕ ಓದಿದೆ. ಬಹಳ ಚೆನ್ನಾಗಿದೆ. 
ಭಯಂಕರವಾದ ಪ್ರಾತಃಕಾಲ, ಬಿರುಗಾಳಿ ; ಭಾರಿ ಮಳೆ, ದಿನವೆಲ್ಲಾ 


CC-0. Jangamwadi Math Collection. Digitized by eGangotri 


156 ಬೆಟ್ಟದಿಂದ ಬಟ್ಟಲಿಗೆ 


27 ಬೆಳಗ್ಗೆ ಎಲ್ಲಾ ಕೂಲಿಗಳಿಗೆ ಅಕ್ಕಿ ಅಳೆದುಕೊಡುವ ಕೆಲಸ. 
ಆಗಸ್ಟ್‌; 1 ಬಹಳ ಚಳಿ. ಹಾರ್ವೆಯ ಬಳಿಗೆ ಹೋಗಿ ಒಂದು ಡಜನ್‌ ಕ್ವಿನೈನ್‌ ತಂದೆ. 
26 ಲಿಲ್ಲಿ ರ್ಯಾಮ್ಸ್‌ಡೆನ್‌ (Lilly Ramsden) ಮೊಲುಕ್ಕಾ ಹಿಲ್‌ 
ಪಾರ್ಕಿನ...,,...ಕ್ರಾಸ್‌ (...... Cross) ಎಂಬುವನನ್ನು ಮದುವೆ 
ಯಾದಳು. 
ಸೆಪ್ಟೆಂಬರ್‌ : 16 ಅಲೆಕ್ಸಾಂಡರ್‌ ಎಂಬ ಸಣ್ಣ ಛೋಕ್ರಾನನ್ನು ತಿಂಗಳಿಗೆ 4 ರೂಪಾಯಿ 
ಸಂಬಳದ ಮೇಲೆ ನೇಮಿಸಿಕೊಂಡೆ. 
18 ಬಾಬ್‌ (ನಾಯಿ) ಒಬ್ಬ ಕೂಲಿಯವನನ್ನು ವಿನಾಕಾರಣ ಕಚ್ಚಿ ದ್ದರಿಂದ 
ಅವನಿಗೆ (ಕೂಲಿಯವನಿಗೆ) ಬಕ್ಷೀಸು (present) ಕೊಟ್ಟೆ. 
20 ಮಿಸ್ಟರ್‌ ಬ್ರೌನ್‌ ಅವರಿಂದ 8 ರೂಪಾಯಿ ಕೊಟ್ಟು ಎರಡು ನಾಯಿ 


12 ನಾನು ಮೊಟ್ಟದೊದಲಿಗೆ ಕಾಡುಕುರಿಯನ್ನು ಕೊಂದೆ. 
29 ಅಮಲ್ದಾರ ಕೋರ್ಟು. | 
ಪರಂಗೀ ಜನರು ಯಾವ ಯಾವ ಬಾಬುಗಳಿಗೆ ತಮ್ಮ ಸಂಪಾದನೆ 
ಯನ್ನು ಖರ್ಚು ಮಾಡುತ್ತಿದ್ದರು ಮತು ಎಷ್ಟು ವಿವರವಾಗಿ ಲೆಕ್ಕಗಳನ್ನಿಡು 


ತ್ರಿದ್ದರೆಂಯುದನ್ನು ೧೮೯೬ನೆಯ ಫೆಬ್ರುವರಿ ತಿಂಗಳ ಜಮಾ ಖರ್ಚು ಲೆೆಕ್ಕೆ' 


a Ù 
ದಿಂದ ಅರಿತುಕೊಳ್ಳಬಹುದು : 
ತಾರೀಖಿ ವಿವರ ಖರ್ಚು 
ರೂ. ಆ. ಶಾ. 
2 ಧೋಬಿ 6— 0—0 
ಬಾಳೆಹೊನ್ನೂರು ಕ್ಲಬ್‌ 12—12—6 
3 ಛೋಕ್ಪಾನಿಗೆ ಮುಗುವ? 3— 0—0 
ಸಂತೆ ಖರ್ಚು 5— 0—0 
5 ಗಾಡಿ ಬಾಡಿಗೆ ಇತ್ಯಾದಿ ' 0೨.13. 6 
6 ಮಾಂಸ, ಸೇಂದಿ ಮತ್ತು ವಿ.ಪಿ.ಪಿ. 4— 7—6 
7 ಭೈರನ ಲೆಕ್ಕದ ಮೇಲೆ ಡ್ರೆಸ್ಸರ್‌ಗೆ 50. . 0. 0 
8 ವಿ.ಪಿ.ಪಿ.ಗೆ-ಭೈನಾ ಸಾಮಾನುಗಳು 7—12—-0 
ಆಂಚೆ ಚೀಟಿ 0— 8 — 


CC-0. Jangamwadi Math Collection. Digitized by eGangotti 


* -— -— Roe Ae moa 


- sE -— ಹಾ. 


ಹಳಬರ ಹಲವು ಅನುಭವಗಳು 155 


16 ಸುತೆ ಖರ್ಚು, ವಿ.ಪಿಪಿ. ಮತ್ತು ಗೌಡರಿಗೆ 8— 9—0 
12 ವಿ.ಪಿ.ಪಿ.. ಮನಿಯಾರ್ಡರ್‌ ಕಮಿಷನ್‌ ಮತ್ತು ಅಂಚೆಚೀಟಿ 3.15. 0 
13, 14 ಮಾಂಸ 6 ಪೌಂಡ್‌ 2— 8. 0 
16, 17 ಹೆಂಡ, ಪುಟ್ಟ, ಹಿಟ್ಟು 0— 7—0 
18 ಸಂತೆ 4— 9—0 
20, 21 ಮಾಂಸ, ಹೆಂಡ, ಕ್ಲಬ್‌ | 15— 8—6 
22 ಟಪಾಲು ಪುಸ್ತಕ 0— 2—6 
24 ಸಂತೆ ಖರ್ಚು ; 8—. 5—6 
25 ಅಂಚೆ ಚೀಟಿ |. 0— 0—6 
26 ಧೋಬಿ, ಟೆಲಿಗ್ರಾಂ 5... 8—0 
27 ಮಾಂಸ 1— 8—0 
28 ಅಂಚೆ ಚೀಟಿ 0— 8—0 
29 ಹೆಂಡ 0— 1—6 

ಛೋಕ್ಪಾ 4— 0. 0 





ಒಟ್ಟು ಖರ್ಚು 146— 0—0 


ಜನವರಿ ತಿಂಗಳ ಸಂಬಳ .... 100— 0—0 


ಜುಮ್ಲಾ NOX se 221—1 1—0 
ಖರ್ಚು ... 146 —0—0' 


ಕೈಯಲ್ಲಿ ನಗದು ಸಿಲ್ಕು ... 75—11—0 


SS cee Gee ERE ಮಾವ 





ಮಿಸೆಸ್‌ ಡೆಲ್‌ 


ಇದು ಕಡಲ ತೀರದಲ್ಲಿ ಕಾಫಿ ಹದಮಾಡುವ ಕಾರ್ಪಾನೆಯಲ್ಲಿ 
ನೇಮಕಗೊಂಡ ಆಂಗೆ ಸ್ಲೀಯನೊಬ್ಬ ನ ಹೆಂಡತಿಯ ಅನುಭವ. ಆಗ್ಗೆ 
(1900ರಲ್ಲಿ) ರೈ } OND, ಕಲ್ಲೀಕೋಟಿಯಿಂದ ಈಚೆಗೆ ಹಾಕಿರಲಿಲ್ಲ. ಮಂಗಳೂ 
ರಿಗೆ ಬರಬೇಕೆಂದರೆ ಒಂದು ಸಾಹಸದ ಕೆಲಸವೇ ಆಗುತ್ತಿತ್ತು, ಮಂಗಳೂರಿನಲ್ಲಿ c 


CC-0. Jangamwadi Math Collection. Digitized by eGangotri 


156 ಬೆಟ್ಟದಿಂದ ಬಟ್ಟಲಿಗೆ 


ಕಾಫಿ ಹದಮಾಡುವ ಪಿಯರ್ಸ್‌ ಲೆಸ್ಲಿ ಕಾರ್ಹಾನೆಯಲ್ಲಿ ಮ್ಯಾನೇಜರಾಗಿದ್ದ 
Dil ಡೆಲ್‌ ಎಂಬುವನ ಹೆಂಡತಿ ಮಿಸೆಸ್‌ ಡೆಲ್‌ (Mrs. Dell) 
ಕ್ಯಾಲಿಕಟ್‌ನಿಂದ ಮಂಗಳೂರಿಗೆ ಬಂದಾಗ ಒದಗಿದ ಅನುಭವಗಳನ್ನು ಈ 
ರೀತಿ ವರ್ಣಿಸಿದ್ದಾಳೆ:! 

1900ನೆಯ ಜನವರಿಯಲ್ಲಿ ನನಗೆ ಹೆರಿಗೆಯಾಯಿತು. ಮಗುವಿಗೆ ಕೇವಲ ಏಳು 
ವಾರಗಳು. ಮಾರ್ಚಿ ತಿಂಗಳಿನಲ್ಲಿ ಮಂಗಳೂರಿಗೆ ಉಗಿಹಡಗಿನಲ್ಲಿ ಹೋಗಬೇಕೆಂದು 
ಮನಸ್ಸು ಮಾಡಿ ಕ್ಯಾಲಿಕಟ್‌ನಿಂದ ಹೊರಟು, ಕನ್ನಾನೂರಿಗೆ 60 ಮೈಲಿಗಳಷ್ಟು ದೂರ 
ವನ್ನು ಜಟಕಾದಲ್ಲಿ ಆತುರಾತುರವಾಗಿ ಸಾಗಿಸಿದೆ. ದಾರಿಯಲ್ಲಿ, ತೆಲ್ಲಿಚೆರಿಯಲ್ಲಿ 
ಮಿಸೆಸ್‌ ಬರ್ನೆಟ್‌ (Mrs. Burnett) ನನಗೆ ಟೀ ಕೊಟ್ಟು ಮಗುವಿಗೆ ಹಾಲು 
ಕುಡಿಸಲು ಅನುಕೂಲ ಮಾಡಿದಳು. ಕನ್ನಾನೂರು ತಲುಪಿದಾಗ ಸಂಜೆಯಾಗಿತ್ತು. 
ಹಡಗಿನ ಏಜೆಂಟ್‌ ಹೀರ್ಜೀ (Heerjee)o, ಕಂಡೆ. ಆತ ಹಡಗು ಆಗಲೇ 
ಬಂದುಬಿಟ್ಟಿದೆಯೆಂದೂ ಅದರಲ್ಲಿ ಜಾಗವಿಲ್ಲವೆಂದೂ ಹೇಳಿಬಿಟ್ಟ. ಹಡಗು ಮೂರು 
"ಮೈಲಿ ಆಚೆ ಸಮುದ್ರದಲ್ಲಿ ನಂತಿತ್ತು. ನನಗೆ ಬೇರೆ ದಾರಿ ಕಾಣಲಿಲ್ಲ, ಎದೆ ಕುಡಿ 
ಯುವ ಮಗುವನ್ನು ಎತ್ತಿಕೊಂಡು ಛೋಯಿ ಹೊಟೇಲಿಗೆ (Choyi's Hotel) 
ಹೋದೆ. ಹೊಟೇಲಿನಲ್ಲಿ ಒಂದು ವಾರ ಇದ್ದೆ. ಆಮೇಲೆ ಕಾಲುವೆಗಳ ಮೂಲಕ 
ಹನ್ನೊಂದು ನದಿಗಳನ್ನು ಹಾದು ಮಂಗಳೂರು ಕಡೆಗೆ ದಾರಿ ANNA.  ಮಂಗಳೂರಿ 
ನಿಂದ ಸ್ವಲ್ಪ ದೂರದಲ್ಲಿ ನನ್ನ ಗಂಡ ಬಂದು ನನ್ನನ್ನು ಎದುರುಗೊಂಡು ಮನೆಗೆ 
ಕರೆದುಕೊಂಡು ಹೋದರು. ನನ್ನ ಗತಿಯೇನಾಯಿತೆಂದು ಅವರು ಕಂಗಾಲಾಗಿಬಿಟ್ಟಿ 
ದ್ದರು. ಈಗ ಆ ದಿನಗಳನ್ನು ನೆನೆಸಿಕೊಂಡರೆ ಆ ಅನುಭವ ನನ್ನದಾಯಿತಲ್ಲ ಎಂದು 
ಸಂಶೋಷಪಡುತ್ತೇನೆ. 


TWO. ಕೆ. ಎಂ. | ಲಾಂಗಿ 
e e 


. ಡಬ್ಲು. ಕೆ. ಎಂ. Ooo (W.K.M. Langley) ಕಾಫಿ ಹದ 
ಮಾಡುವ ಹಿಯೆರ್ಸ್‌ ಲೆಸ್ಲಿ ಕಾರ್ಯಾನೆಯಲ್ಲಿ ಕೆಲಸಮಾಡುತ್ತಿದ್ದ ಒಬ್ಬ 
. ಆಂಗ್ಲೇಯ ನೌಕರ, ಈತ ಘಟ 3 ಮೇಲಿದ್ದ ಕಾಫಿ ತೋಟಗಳಿಗೆ ಹೋದ 
ಅನುಭವ ಹೇಳುತ್ತಾನೆ.2 | 


l. Century in Malabar—The History of Pierce 
Leslie & Co., Ltd: 
2 ಅದೇ, 


CC-0. Jangamwadi Math Collection. Digitized by eGangotri 


oS anes Da ees Sse GU Vs dm quii oa 


— -— o — ಇ. — — 


ಹಳಬರ ಹಲವು ಅನುಭವಗಳು 157 


1906ರಲ್ಲಿ ರೈಲು ಕಾಸರಗೋಡಿನವರೆಗೂ ಬಂದಿತ್ತು. ಅಲ್ಲಿಂದ ಮಂಗ 
ಛೂರಿಗೆ ಬರಲು ಇದ್ದ ಒಂದೇ ಒಂದು ವಾಹನಸೌಕರ್ಯವೆಂದರೆ "ಮೇಲ್‌ ಕೋಚ್‌ 
ಎಂಬ ಕುದುರೆ noQ. ಈ ಗಾಡಿಯ ಮೇಲೆ ಒಂದು ಮರದ ಪೆಟ್ಟಿಗೆ, ಅದರೊಳಗೆ 
ಇಬ್ಬರು ಕುಳಿತರೆ ಜಾಗ ಇಕ್ಕಟ್ಟು. ಚಕ್ರಗಳಿಗೆ ಸ್ಟಿಂಗುಗಳಿರಲಿಲ್ಲ... ಎರಡು ಬಡ 
ಕಲು ಕುದುರೆಗಳು ಈ ಗಾಡಿ ಎಳೆಯುತ್ತಿದ್ದುವು. ಕುದುರೆಗಳನ್ನು ಗಾಡಿಯವನು 
ದಾರಿಯುದ್ದಕ್ಕೂ ಚಿಚ್ಚಿದ್ದೂ ಚಿಚ್ಚಿದ್ದೆ ; ಹಾರನ್‌ ಅನ್ನು ಒಂದೇ ಸಮನೆ ಊದಿದ್ದೂ 
ಊದಿದೆ. ಬೆಳಗ್ಗೆ 10 ಗಂಟೆಗೆ ಕಾಸರಗೋಡಿನಿಂದ ಹೊರಟವನು ಮಂಗಳೂರನ್ನು 
ಸುಮಾರು 6 ಗಂಟಿಗೆ ತಲುಪಿದೆ. ದಾರಿಯಲ್ಲಿ ಹಲವಾರು ನದಿಗಳನ್ನು ದೋಣಿ 
ಯಲ್ಲಿ ದಾಟಬೇಕಾಯಿತು. 

ಮೊದಲಿಗೆ ಘಟ್ಟದ ಮೇಲಿನ ಕಾಫಿ ತೋಟಗಳಿಗೆ ಹೋಗಬೇಕಾದರೆ ರಸ್ತೆ 
ಸೌಕರ್ಯಗಳಿರಲಿಲ್ಲ. ಅಮೇಲೆ ರಸ್ತೆಗಳಾದ ಮೇಲೆ ಘಟ್ಟದ ಮೇಲಿನ ಜಿಲ್ಲೆಗಳಿಗೂ 
ು0ಗಳೂರಿಗೂ ಕಾಫಿ ವ್ಯವಹಾರ ಹೆಚ್ಚಿತು. ಈ ಕಾರಣ ಕಾಫಿ ಮಂಗಳೂರಿಗೆ 
ಹೆಚ್ಚು ಹೆಚ್ಚು ಬರಲಾರಂಭಿಸಿತು. ಮೊದಲಿಗೆ ದಿನಕ್ಕೆ 150 ಟನ್‌ ಹದ ಮಾಡು 
ತ್ತಿದ್ದುದು 1960-61ರಲ್ಲಿ ಆರು ತಿಂಗಳಿಗೆ 8,000 ಟನ್‌ಗಳನ್ನು ಹದ ಮಾಡುವಂತಾ 


ಮೊದಲಿಗೆ ಯೂರೋಪಿನ ಹೊರಗಡೆ ಕಾಫಿಯನ್ನು ಕೊಂಡುಕೊಳ್ಳುವವರು 
ಅರಬರಾಗಿದ್ದರು. ಅವರು ಪರ್ಷಿಯನ್‌ ಖಾರಿಯಿಂದ ಪಶ್ಚಿಮ ಕರಾವಳಿಗೆ ಬಹಳ 
ಸಂಖ್ಯಯಲ್ಲಿ ಬರುತ್ತಿ ದ್ದರು. ಅವರು ಹರಾಜುಮಾಡುತ್ತಿದ್ದ ರೀತಿ ವಿಚಿತ್ರ, 
ಬಟ್ಟೆಯ ಕೆಳಗೆ ಕೊಳ್ಳುವವನೂ ಮಾರುವವನೂ ಕೈಕೈ ಹಿಡಿದು ಮುಚ್ಚಿಕೊಂಡು 
ಪರಸ್ಪರ ಮುಟ್ಟಿ ಗುಟ್ಟಾಗಿ ಬೆಲೆ ನಿರ್ಧರಿಸಿಕೊಳ್ಳುತ್ತಿದ್ದರು. ` 
ಮೈಸೂರು, ಕೊಡಗು, ನೀಲಗಿರಿ, ನಾಯ್ದುಬತುಂಗಳಲ್ಲಿ ಬೆಳದ ಕೆಲವು 
ವಿಶಿಷ್ಠ, ಕಾಫಿಗಳಿಗೆ ಲಂರ್ಡ ಮಾರುಕಟ್ಟೆಯಲ್ಲಿ ಒಳ್ಳೆಯ ಬೆಲೆ ಸಿಕ್ಕುತ್ತಿತ್ತು. ಹೀಗಾಗಿ 
ಕೋಸ್ಪರೀಕಾದ ಕಾಫಿಯನ್ನು ಬಿಟ್ಟರೆ ಪ್ರಪಂಚದ ಮಾರುಕಟ್ಟೆಯಲ್ಲಿ ಇಂಡಿಯಾದ 
5 ಸ್ಥಾನ ಪಡೆದಿತ್ತು. ಮೈಸೂರಿನ ಸಾಂತವೇರಿ, ಕಲ್ಲತ್ತಿ, ಗಂಗೆಗಿರಿಯ 
ಕಂಟ್‌, ಅರೇಬಿಕಾ ಇವು. ಆಗ. ಹೆಸೆರಾಗಿದ್ದುವು. ಈಗಿರುವ "ಜನರಲ್‌ 
ಪೂಲಿಂಗ್‌'ನಿಂದಾಗಿ, ಅಂದರೆ ಎಲ್ಲ ತೋಟಗಳ ಕಾಫಿಯನ್ನು ಸೇರಿಸುವುದರಿಂದಾಗಿ, 
ಅತ್ಯುತ್ತಮವಾದ ಇಂಡಿಯಾದ ಕಾಫಿ ಬಹಳ ಬೆಲೆ ಕಳೆದುಕೊಂಡಿದೆ ಎನ್ನಬಹುದು. 
ಮೊದಲಿಗೆ ಪ್ರವಾಸವನ್ನು ಜಟ್ಕ, ಎತ್ತಿನ ಗಾಡಿ, ಕುದುರೆ, ನೂಕುವ ಬೈಸಿಕಲ್ಲು 
ಮತ್ತು ಕೆಲವುವೇಳೆ ಇವೆಲ್ಲವುಗಳಲ್ಲಿ ಮಾಡಬೇಕಾಗಿತ್ತು. ಆಮೇಲೆ ಮೋಟಾರು 
ಗಾಡಿಗಳು ಬಂದುವು. ಕೆಲವು ರಸ್ತೆಗಳಲ್ಲಿ ಮಳೆಗಾಲದಲ್ಲಿ ಮೋಟಾರುಗಾಡಿಗಳ 
ಮೇಲೆ ಹೋಗಲು ಆಗುತ್ತಿರಲೇ ಇಲ್ಲ. ಆಗ ಕಾರನ್ನು ದಾರಿ ಪಕ್ಕದಲ್ಲಿ ಬಿಟ್ಟು 
ನಡೆದುಕೊಂಡೋ ಕುದುರೆಗಳಮೇಲೋ ಹೋಗಬೇಕಾಗುತ್ತಿತ್ತು. 
ನೆಟಿವ್‌ ಕಾಫಿ ಪ್ಲಾಂಟರುಗಳಿಗೆ ಸಾಲ ಕೊಡಲು ಘಟ್ಟದ ಮೇಲಕ್ಕೆ ವರ್ಷ 


CC-0. Jangamwadi Math Collection. Digitized by eGangotri 


158 | 7 ಬೆಟ್ಟದಿಂದ ಬಟ್ಟಲಿಗೆ 


Brox) ಸಲ ಹೋಗಬೇಕಾಗಿತ್ತು. ಪ್ರತಿಯೊಬ್ಬರ ಬಳಿಗೂ ಹೋಗುವುದು ಕಪ್ಪ 
ವಾದ್ದರಿಂದ ಎಲ್ಲರನ್ನೂ ಆಯಾ ಜಾತಿಯ " tobodsd ಮನೆಗೆ ಕರೆಸುತ್ತಿದ್ದೆವು. 
ಮೂದಿಗೆರೆ ತಾಲ್ಲೂಕು ಮಾಕೋನಹಳ್ಳಿ ಕಡೆ ಅಲ್ಲಿಯ ಪಟೇಲರು ಎಲ್ಲ ಲ್ಲರನ್ನೂ 
ಕರೆಸಿಕೊಡುತ್ತಿದ್ದರು. ಯಾರ್ಕಾರಿಗೆ ox, ಕೊಡಬೇಕೆಂದು ಬಹಿರಂಗವಾಗಿ 
ಚರ್ಚೆಯಾಗಿ ನಿರ್ಧಾರವಾಗುತ್ತಿತ್ತು. ತಕರಾರು ಬಂದಾಗ ಪಟೇಲರು “ಇಷು, 
ಕೊಟ್ಟು DI ಎಂದು ಹೇಳುತ್ತಿದ್ದರು. ಅಗ ಅವರ ಮಾತಿಗೆ ಬೇರೆ ಆಡುತ್ತಿರಲಿಲ್ಲ. 


iJ 
ಈ ಪದ್ಧತಿ ಬಹಳ ಚೆನ್ನಾಗಿ ನಡೆದುಕೊ ಬಂತು. EN ಮೋಸ ಆಗುತ್ತಿರಲಿಲ್ಲ. 
Mp. ಸೇತುವೆಗಳಿರಲಿಲ್ಲ. ವಾಟಬೆಕಾದರೆ ಬಹಳ ಕಪ ವಾಗುತ್ತಿತ್ತು. 


ಒಮ್ಮೆ ಕರಡೀಕಾನ್‌ ಬಂಗಲೆಯಿಂದ ಏಳುವೆ ಮೈಲಿ ದೂರದಲ್ಲಿದ್ದ ನದಿಗೆ ಸೇತುವೆ 
ಹಾಸಬೇಕಿದು ಡ್ರಿಲ್‌ `ಹೊದೆಯುತ್ತಿರುವಾಗೆ' ಹುಸಿ ಮರಳಿನಲ್ಲಿ “(quick sand) 
ಯಂತ್ರ ಹೂತುಹೋಯಿತು. ಒಂದೇ ಸಮನೆ ಹಾರನ್‌ ಮಾಡಿದ ನ್ನು ಕೇಳಿ ಸುತ್ತ 
ಮುತ್ತಣ ಹಳ್ಳಿಯ ಜನರು ಬಂದು ಹಗ್ಗೆ ಕಟ್ಟಿ ಡ್ರಿಲ್ಲನ್ನು ಕೀವಲ ಒಂದು ರೂಪಾ 
ಯಿಗೆ ಮೇಲಕ್ಕೆ “ಎಳೆದುಕೊಟ್ಟರ ತರು, 

ಕಾಫಿ ಕೊಯ್ಯುವ ಕಾಲದಲ್ಲಿ ಕಂಪನಿಯವರು ಮಡಿಕೆರ್ಕಿಾ ಸೋಮವಾರ 
ಪೇಟೆ, ಸಕಲೇಶಪುರ ಮತ್ತು ಚಿಕ್ಕ [ಮಗಳೂರುಗಳಗೆ ವಾರ ವಾರ ಸಂತೆಗಳಿಗೆ ಹೆ 
ಕಾಫ೯ಿ ಕೊಂಡುಕೊಳ್ಳೆ ಬೇಕಾಗಿತ್ತು. 4 


ಸಿ. ಎಲ್‌. ಜೆ. BODEA 


ಸಿ. ಎಲ್‌, ಜೆ. ಹಂಫ್ರೀಸ್‌ (C. LA Af es 1944 ರಿಂದ 
1955ರವರೆಗೆ ಕಾಫಿ ಬೋರ್ಡ್‌ ಸದ ಸ್ಕರಾಗಿದ್ದರು. ಗಿನಲ್ಲಿ ಕಾಫಿ 
ತೋಟದಲ್ಲಿ ಕೆಲಸ ಮಾಡಿದ ಹಳಬ ಆಂಗೆ (ಯರಲ್ಲಿ ಇವರೊಬ್ಬ ರು, ಇವರು 


e 

ತಮ್ಮ ನೆನಪುಗಳನ್ನು ಹೀಗೆ ಹೇಳಿದ್ದಾ Ól: 

ನಾನು ನ ) ಮೊದಲು ಬೆಂಗಳೂರಿಗೆ ಬಂದ ನೆನಪು ಇನ್ನೂ ಚೆನ್ನಾಗಿ ಉಳಿದಿದೆ 
1923ರ ಅಕೊ ಬರ? 28ರಂದು ಬೆಳಗ್ಗೆ ಬೊಂಬಾಯಂದ. ರೈ ಲನಲ್ಲ ಬಂದೆ. 
ಎರಡು ರಾತ್ರಿಗಳ ಪ್ರಯಾಣದ ಆಯಾಸ ಹಾಗೂ ಹೊಗೆ ಮಸಿಗಳಂದ | TART e. 
ಮುಂದೆ ಮೈಸೂರಿಗೆ ಹೋಗ 5 
ತ y ಕೂಗುವ ರೈಲು ಹೊರಡ ವುದಕ್ಕೆ ಇನ್ನೂ ಸ್ವಲ್ಪ ಹೊತ್ತು 
ಇದ್ದು ROUTE ಒಂದು "a5 (ಗಂಡ) ಯನ್ನು ಮಾಡಿಕೊಂಡು ಅದರ ಸಾರಧಿಗೆ 
ಅತ್ಯುತ್ತಮವಾದ ಹೊಟೇಲಿಗೆ ಕರೆದುಕೊಂಡುಹೋಗು ಎಂದೆ, ಹೊಟೇಲಿನಲಿ ಬಿಸಿ 


- i a Coflee-Coffee Board Bulletin. Vol. XXX, 
o. 9 


CC-0. Jangamwadi Math Collection. Digitized by eGangotri 


ಹೆಳಬರ ಹಲವು ಅನುಭವಗಳು 159 


ನಿರಿನ ಸ್ನಾನ, ಬೆಳಗಿನ ಉಪಾಹಾರ ಮಾಡೋಣವೆಂದು ನನ್ನ ಆಸೆಯಾಗಿತ್ತು. ಆದರೆ 
A ^ ಟಿನ್ನಿನ ಒಂದು ಸಣ್ಣ ಡಬ್ಬದಲ್ಲಿ ಕೊಟ್ಟ ಉಗುರು ಬೆಚ್ಚನೆ 

—. ^ -~ 
ನೀರು; L ತಿನ್ನುವುದಕ್ಕೆ ಬಾಯಿಗೆ ಹಾಕಬಾರದಂತಹ ತಿಂದಿ. ಆಮೇಲೆ ವೆಸ್‌ A: 


saa att Py ಇ z= 
ಎಂಡ್‌ MELD ಅನೇಕ ಸುಖಕರವಾದ ದಿನಗಳನ್ನು ಕಳೆಎಿದ್ದೇನೆ, ಅನ್ನಿ, 


ತಲುಪಿದಾಗ ಆಲ್ಲಿ ನನ್ನ ಸಂಬಂಧಿ (cousin) ಜೆ. ಎಚ್‌. 


J 

1 

pratt) ಎದುರುಗೊಂಡ. ಅವನು ಎಸ್ಟೇಟ್‌ ಕಾರು ತಂದಿದ್ದ. 
ಹಳೆ ಫೋರ್ಡ್‌ ಕಾರು. ಕೊಡಗಿನಲ್ಲಿದ್ದ ಕೆಲವೇ ಕಾರುಗಳಲ್ಲಿ ಆದೂ 


fy ನ್‌ T o-. = 
3 ಕೂವ ಕೊಲ್ಲಿ ಎಸ್ಟೇಟ್‌ ಮುಟ್ಟುವ ಹೊತ್ತಿಗೆ ಸಂಜೆಯಾಗಿತ್ತು. ನಾನು ಕಾಫಿ 
ಗಿಡ ಮೂದಲ ಸಲ ಕಂಡದ್ದು ನನ್ನ ಹದಿನೆಂಟನೆ ವರ್ಷದ ಹುಟ್ಟಿದ ಹಬ್ಬದ ದಿನ. 
cur pe ಮಂ ಅನಂತರ ನಾನು ನನ್ನ ದಿನಚರಿಯಲ್ಲಿ ಹೀಗೆ ಬರೆದೆ : "ಈ 
wien uen ಹಿಡಿಸಿದಂತೆ ಕಾಣುತ್ತೆ ; ಆದರೆ ಹಣದ ಸಂಪಾದನೆ ಆಗಲಾರದು ಅನಿಸು 
= 9 = ೨ pe - ə» 

ತ್ತದೆ” ಆಮೇಲೆ 30 ವರ್ಷ ಗಳಲ್ಲಿ ಈ ಮಾತು ಸತ್ಯವಾಯಿತು. 


ಆಗಿನ ಕಾಲದಲ್ಲಿ ಮದುವೆಯಾಗದವನ ಜೀವನ ಬಹಳ ಖುಷಿಯಾಗಿರುತ್ತಿತ್ತು. 


m med. ~ = P = ; : 

Es ವಯಸ್ಸಿನ ಇನ್ನೂ ಅನೇಕ ಜನರಿದ್ದರು. ex ಆಯಾಸವಾಗುವಷ್ಟು ಕೆಲಸ 

CUTE. ತಾಪತ್ರಯಗಳು ಇರಲೇಣಲ್ಲ ಎನ್ನಬಹುದು. ಜೊತೆಗೆ ಜೀವನದ ವೆ 
E 


ಬಹಳ ಕಡಮೆ, ಬಹುತೇಕ ಎಸ್ಟೇಟುಗಳಲ್ಲಿ ಕುದು 
ae = s Ex sd REIN ಯಯ ಇರುತ್ತಿದ್ದುವು. ಕುದುರೆ 
wily ಆಜು with) ವಾಹನ. ಆಮೇಲೆ "ಮೋಟಾರು ಸಿ ಕಲ್‌? ೧ಡುಕೊಂಡೆ 
ಒರಟ ವಾಗಿ ನೇನು ಮೊ ಟಾರು ಸೆ Sco ಪಕ ದ 2 ಚಂ ತ ಸ 
s: : AN $ "v e Ww ew ತೊಟ್ಟಿಲಲ್ಲಿ ಕಲ್ಲುತುಂಬಿದ ಚೀಲ 
S cJ ec ಮಾಡುತ್ತಿದ್ದು ಊರಿ. ಇಲ್ಲದಿದ್ದರೆ ಅದು ತಿರುವುಗಳಲ್ಲಿ ತಲೆಕೆಳ 
ಜೌ ಕ e ದ m 
ಗಾಗಿಬಡುತ್ತಿತ್ತು. ರಸ್ತೆಯಲ್ಲಿ ದನಗಳಿದ್ದರಂತ ಇ ಆ ವಾಹನದಲ್ಲಿ ಹೋಗುವುದು ಬಹಳ 
Aas = s 


ndang ~ e -— 
ಅಪಾಯವೇ ಸರಿ. ರಸ್ತೆ ನೋಡಿಕೊಂಡು ಹೋಗುವುದರ ಜೊಳಿಗೆ ಸಿರ್ರೆನ್ನುವ ದನಗಳ 
ಕಜಯೂ ಕಣ್ಣಿಟ್ಟು ದಾರಿ ಸಾಗಿಸುವುದು ಮಹಾ ಚಮತ್ಕಾರದ ಕೆಲಸವೇ ಆಗುತ್ತಿತ್ತು. 


^ ಎಸ್ರೀಜಿಗೆ ಹೋದ ಮೇಲೆ ಜಿಜ್ಲೆಯ ಹೊರಗೆ ಹೋಗುತ್ತಿದ್ದುದು ಬಹಳ ಅಪ 
ಸ ನನ್ನ ಮೊದಲಿನ ನಾಲ್ಕೂವರೆ ವರ್ಷಗಳಲ್ಲಿ ಬೆಂಗಳೂರಿಗೆ ಹೋದದ್ದು ಒಂದೇ 
7 a was 3 - x A ^ 

um ಸಲ. ಆಗ ಹೋದದ್ದು ದಂತವೈದ್ಯನನ್ನು ನೋಡುವುದಕ್ಕಾಗಿ, ಮತ್ತೊವೆ 
ಎಯುರ್ಸ್‌ ಲೆಸ್ಲಿಗಾಗಿ ಕೆಲಸಮಾಡುತ್ತಿದ್ದ ನನ್ನ ಹಳೆಯ ಶಾಲಾ ಸಹಪಾಠಿಯನು 
I AR ` azn — e A 
ನೋಡಲು sgo ಹೋಗಿದ್ದೆ. ಇದೇ ಮೊದಲ ಸಲ ನಾನು ಕಾಫಿ ಹದಮಾಡುವು 
ದನ್ನು ನೋಡಿದ್ದು, 

ಸ ಆಗ ಮಂಡಿತೀರಿಯಿಂದ ಮೈಸೂರಿಗೆ ದಿನಕ್ಕೆ ಒಂದೇ ಒಂದು ಬಸ್ಸು. ಅದು 
ಬಪ್ಪಾಲು ತೆಗೆದುಕೊಂಡು ಹೋಗುತ್ತಿತ್ತು. ಆದರೆ ಅನೇಕ ವೇಳೆ ಅದು ಕೆಟ್ಟು 
ತ್ತಿತ್ತು, ` 9 ಕಾಲ 3 Sos ಜಿ x 
ಒತ್ತು. ಹೀಗಿದ್ದರೂ ಕಾಲ ಕಳೆಯಲು ಜಿಲ್ಲೆಯಲ್ಲಿ ಬೇಕಾದಷ್ಟು ಅವಕಾಶಗಳಿದ್ದುವುಃ 


CC-0. Jangamwadi Math Collection. Digitized by eGangotri 


160 ಬೆಟ್ಟದಿಂದ wea 


ಸಾಮಾನ್ಯವಾಗಿ ಎಲ್ಲಾ ಸೋಮವಾರಗಳೂ ನಾವು (ಸೋಮವಾರ ಪೇಟೆ ಬಳಿ ಇದ್ದ). 
ಬೇಲೂರು ಕ್ಲಬ್ಬಿನಲ್ಲಿ ಟೆನ್ನಿಸ್‌ ಅಥವಾ ಗಾಲ್ಫ್‌ ಆಡುತ್ತಿದ್ದೆವು. ಮುಳೆಗಾಲದಲ್ಲಿ ಪ್ರತಿ 

ತಿಂಗಳೂ ಕಾಗದದ ಆಟ (paper chase) ಆಡುತ್ತಿದ್ದೆವು. ಮಳೆಗ್ಲಾಲದ ಕೊನೆ 

ಯಲ್ಲಿ ಬೇಲಿಗಳ ಮೇಲೆ ಕುದುರೆಗಳನ್ನು ಹಾರಿಸುವ ಕುದುರೆ ಪಂದ್ಯಾಟ ನಡೆಯುತ್ತಿತ್ತು. 

ಆಗ ಸಾಮಾನ್ಯವಾಗಿ ಮೈಸೂರಿನ ಪ್ಲೂಂಟರುಗಳೂ ಭಾಗಮಸಿಸುತ್ತಿದ್ದರು. 


a, «uU gh 


ಮಡಿಕೇರಿಯಲ್ಲಿ ಕುದುರೆ ಪಂದ್ಯಾಟ ಮಾರ್ಜಿ ಅಥವಾ.ಏಪ್ರಿಲ್‌ನಲ್ಲಿ ನಡೆಯು 
ತ್ತಿತ್ತು. ಹತ್ತು ದಿನಗಳ ಕಾಲದಲ್ಲಿ ಎರಡು ಮೂರು ದಿನಗಳು ಕುದುರೆ ಪಂದ್ಯ, ಉಳಿದೆ 
ದಿನಗಳು ಟೆನ್ನಿಸ್‌, ನೃತ್ಯ ಮತ್ತು ಬೆಂಗಳೂರಿನಿಂದ ಬಂದ ಸೈನಿಕ ಟೀಮಿನೊಡನೆ ಕ್ರಿಕೆಟ್‌ 
ಆಟ ನಡೆಯುತ್ತಿದ್ದುವು. 

ಈಗಿಗೂ ಆಗಿಗೂ ಎಸ್ಟೇಟ್‌ . ಜೀವನದಲ್ಲಿ ಎಷ್ಟೋ ವ್ಯತ್ಯಾಸವಾಗಿದೆ. ಆಗ 
ನಾನು ಪ್ರತಿ ದಿನ ಬೆಳಗ್ಗೆ 6 ಗಂಟಿಗೆ “ಚೆಕ್‌ ರೋಲ್‌' ಕರೆಯಬೇಕಾಗುತ್ತಿತ್ತು. ಎಸ್ಟೇಟಿನ 
ಲೆಕ್ಕಪತ್ರಗಳನ್ನು ನಾನೇ ನೋಡಿಕೊಳ್ಳುತ್ತಿದ್ದೆ. ಆಗ ಪತ್ರವ್ಯವಹಾರ ಇರಲೇ ಇಲ್ಲ. 


ಆಇ a ei 
ಭರ್ತಿ ಮಾಡಬೇಕಾದ ಘಾರಂಗಳ ಹೆಸರನ್ನು ಯಾರೂ ಕೆಳರಲಿಲ್ಲ. ಹಣ್ಣು ಕೊಯ್ಯೈವ 
ಕಾಲದಲ್ಲಿ ನಾನು ಪಲ್ಬರ್‌ ಮನೆಯಲ್ಲಿ ಕೊನೆಯ ಬೀಜ XT, ಆಗುವವರೆಗೂ ಇರು 
SG. ಈ ನಿಯಮ WYO ನೋಡಿಕೊಳ್ಳಲು ಮ್ಯಾನೇಜರ್‌ ಅಲ್ಲದೆ ಬೇರೆಯವರು 


ಇಲ್ಲದೆ ಇರುವವರೆಗೂ ಇತ್ತು. ಆದರೆ ತರಪೇತಾದ ಮೆಕ್ಕಾನಿಕ್‌ ಇರುವಾಗ ಮ್ಯಾನೇಜರ 
ಹಾಜರಾತಿ ಆವಶ್ಯಕವಾಗಿರಲಿಲ್ಲ ಎಂದು ಕಾಣುತ್ತೆ. ಹಣ್ಣು ಬಿದಿಸುವ ಕಾಲದಲ್ಲಿ 


ಎಸ್ಟೇಟಿನ ಹೊರಗಡೆ ಮಲಗುವಂತಿರಲಿಲ್ಲ. ಹಾಸಿಗೆಯ ಮೇಲೆ ಮಲಗದಿದ್ದರೆ ಸಾಕು. _ 


ರಾತ್ರಿ ಹೊತ್ತು ಎಲ್ಲಿ ಬೇಕಾದರೂ ಇರಬಹುದಿತ್ತು. ಆದರೆ ಈ ನಯಮಗಳತ್ತಾ 
ಯುದ್ಧದ ಕಾಲದಲ್ಲಿ ಗಾಳಿಗೆ ಹಾರಿದೋದುವು. ಏಕೆಂದರೆ, ಆಗ ಒಬ್ಬ ಹಲವಾರು 
ಎಸ್ಟೇಟುಗಳನ್ನು ನೋಡಿಕೊಳ್ಳಬೇಕಾಗಿತ್ತು. 


ಮಾರ್ಚ್‌ ತಿಂಗಳಿನಲ್ಲಿ ಕೊಲಿಯವರಿಗೆಲ್ಲ ಕೊಲಿ ಕೊಟ್ಟು ಕಳುಹಿಸುತ್ತಿದ್ದೆವು 
ಅವರು ಜೂನ್‌ ತಿಂಗಳ ಕೊನಿಯಲ್ರಿ 


ur 

"ತಿಂಗಳಲ್ಲಿ ನಾಲ್ಕೈದು ಬಿನ ಕೆಲಸವಿದ್ದರೆ ಹೆಚ್ಚು. ಆ ತಿಂಗಳುಗಳ 
ಕೊಡಬೇಕೆಂಬುದೇ ನಮಗೆ ಸಮಸ್ಯೆಯಾಗುತ್ತಿತ್ತು. 

1920ರ ದಶಕದಲ್ಲಿ ಕಾಫಿಗೆ ಒಳ್ಳೆ ಬೆಲೆ ಸಿಕ್ಕುತ್ತಿತ್ತು. ಅನೇಕ ಎಸ್ಟೇಟುಗಳು 
ವರ್ಷೇ ವರ್ಷೆ ಲಾಭ ಸಂಪಾದಿಸುತ್ತಿದ್ದುವು. ಆದರೆ ಬಹುತೇಕ ಎಸ್ಟೇಟುಗಳು ಎರಡು 
ವರ್ಷಗಳಿಗೆ ಒಂದು ಸಲ ಲಾಭ ಮಾಡುತ್ತಿದ್ದುವು. ಈಗಿಗಿಂತ ಆಗ ಬೆಳೆ ಒಂದು ವರ್ಷ 
ಹೆಚ್ಚಾದರೆ ಇನ್ನೊಂದು ವರ್ಷ ಕಡಮೆಯಾಗುತ್ತಿತ್ತು. 330 ಎಕರೆಗಳ ಒಂದು ತೋಟ 
ದಲ್ಲಿ ಒಂದು ವರ್ಷ 100 ಬನ್‌ ಕಾಫ ಕೊಯ್ದದ್ದುಂಟು. ಇನ್ನೊಂದು ವರ್ಷ ಕೇವಲ 
10 ಟನ್‌! ಕಾಫಿ ಬೆಳೆ ಹೂವಿನ ಯನ್ನು ಅವಲಂಬಸಿತ್ತು-ನೀರು ಚಿಮುಕಿಸುವ 
ಯಂತ್ರ ಬರುವ ಮುನ್ನ. ಇದರ ಜತೆಗೆ ಆಗಿನ ಬೇಸಾಯದ ರೀತಿಯೂ ಅಷ್ಟು ಏರು 
ಪೇರುಗಳಿಗೆ ಕಾರಣವಾಗಿತ್ತು, ಬೆಳೆ ಚೆನ್ನಾಗಿ ಬಂದ ವರ್ಷ ಗಿಡಗಳನ್ನು ಬಹಳೆ ಒತ್ತಾಗಿ 


CC-0. Jangamwadi Math Collection. Digitized by eGangotri 


DEED os 


E 
—— ER 


ಹಳಬರ ಹಲವು ಅನುಭವಗಳು | 161 


ಕತ್ತರಿಸಿ ಚೆನ್ನಾಗಿ ಗೊಬ್ಬರ ಹಾಕುತ್ತಿದ್ದರು. ಮೂರನೆಯ ವರ್ಷ ಏನೂ ಖರ್ಚು ಇರು 
`` ತ್ತಿರಲಿಲ್ಲ. ಅಂತೂ ಬೆಳೆ ಕಡಮೆಯಾದರೆ ಅದಕ್ಕೆ ಹವಾ ಹೊಣೆಯಾಗುತ್ತಿತ್ತು. 


1929ರಿಂದ ಬೆಲೆ ಇಳಿಯಲು ಆರಂಭವಾಯಿತು. 1935 ಅಥವಾ 1936ರಲ್ಲಿ 
ಬೆಲೆ ಬಹಳ ಕಡಮೆಯಾಯಿತು. "ಪಾರ್ಚ್‌ಮೆಂಟ್‌' ಕಾಫಿಗೆ ಬೆಲೆ ಒಂದು ಹಂಡ್ರಡ್‌ 
ವೇಟಿಗೆ 30 ರೂಪಾಯಿ! ಈ ವೇಳೆಯಲ್ಲಿ ಕೊಡಗು ಸೆರ್ಕಾರ ಕೇಂದ್ರ. ಸರ್ಕಾರದಿಂದ 
ಸುಲಭ ಬಡ್ಡಿ ದರದಲ್ಲಿ ಸಾಲ ಪಡೆದು ಸಣ್ಣ ತೋಟಗಾರರಿಗೆ ಕೊಟ್ಟಿತು. ಬಹು 
ಮಂದಿ ತೋಟಗಾರರು. ಈಚಿಕೊಂಡ ಸಾಲ ಹಿಂದಿರುಗಿ ಕೊಟ್ಟ ಸಿರು. ಸಾಲದ ವ್ಯವಸ್ಥೆ 
ಯಿಂದ ಎಷ್ಟೋ ಜನ ತೋಟಗಾರರು ಬದುಕಲು ಸಾ ವಾಯಿತು. ಇಲ್ಲದಿದ್ದರೆ 
ಅವರು ನಿರ್ನಾಮವಾಗಿಬಿಡುತ್ತಿ ದ್ದರು. ಬೇರೆ ಎಸ್ಟೇಟುಗಳು ಪಶ್ಚಿಮ ಕರಾವಳಿಯ ಕಾಫಿ 
ಕ್ಯೂರರುಗಳ ಸಾಲಕ್ಕೆ ಈಡಾದುವು. ಆ ಕೂ ನರಗಳನ್ನು "ಪಶ್ಚಿಮ ಕರಾವಳಿಯ ರಣ 
ಹದ್ದು'ಗಳಿಂದು ಆಗ ಕರೆಯುತ್ತಿದ್ದರು. ಹಾಗೆ ಕರೆಯುತ್ತಿದ್ದುದು ತಪ್ಪು. 


ತೋಟದ ಕೂಲಿಗಳ ಸಂಬಳಗಳನ್ನು ಬಹಳ ಇಳಿಸಬೇಕಾಯಿತು. ಈ ಕಾರಣ 
ಅತ್ಯುತ್ತಮವಾದ ಕೆಲಸಗಾರರನ್ನು ಕಾಫಿ ತೋಟಗಳು ಕಳೆದುಕೊಂಡುವು. ಕಾಫಿ ತೋಟ 
ಕಾಡಾಯಿತು. ಮಡಿಕೇರಿಯಿಂದ ಪೊಲ್ಲಿಬೆಟ್ಟದವರೆಗೆ ದಾರಿಯಲ್ಲಿ ಹೋದರೆ ಉದ್ದಕ್ಕೂ - 
ಪಾಳುಬಿದ್ದ ಕಾಫಿ ತೋಟಗಳ ದೃಶ್ಯ. 

1920ರಿಂದಲೇ ರೋಜಬಸ್ಟಾ ಕಾಫಿಯನ್ನು ಸಿದ್ದಾ cO ಕಡೆ ಅಷ್ಟು ಇಷ್ಟು 
ಬೆಳೆಯುತ್ತಿದ್ದರು. 1929ರಲ್ಲಿ ಅಲ್ಲಿಂದ ಬೀಜ ತಂದು 'ಹಳ್ಳೇರಿ ಮತ್ತು ಶಾಂತಫೆರಿ 
(Hallery- and Santhgherry) ಎಸ್ಟೇಟ:ಗಳಲ್ಲಿ ಬೆಳೆಸಲಾಯಿತು. ಹಳ್ಳೇರಿ 
ಯಲ್ಲಿ ಅದು ಸರಿಯಾಗಿ ಬೆಳೆಯಲಿಲ್ಲ. ಆದರೆ ಶಾಂತಫೆರ್ರಿಯಲ್ಲಿ ನೆರಳು ತೆಗೆದ ಮೇಲೆ 
ಚೆನ್ನಾಗಿ ಬೆಳೆಯಿತು. ಈಗಲೂ. ಚೆನ್ನಾಗಿ ಬೆಳೆಯುತ್ತಿದೆ. ಉತ್ತರ ಕೊಡಗಿನಲ್ಲಿ 
ರೋಬಸ್ಟಾ ಕಾಫಿ ಬೆಳೆಯಲು ಆರಂಭಿಸಿದ್ದು ಇದೇ ಮೊದಲು ಎಂದು ನನ್ನ ಊಹೆ. em 
ಇನ್ನೂ ರೋಬಸ್ಟಾ ಕಾಫಿ ಅಷ್ಟು ಚಾಲೂ ಆಗಿರಲಿಲ್ಲ. ದಕ್ಷಿಣ ಕೊಡಗಿನಲ್ಲಿ 1920ರಿಂದ 
ಆರಂಭವಾಯಿತು. ರೋಗಗಳಿಂದಲೂ ಸರಿಯಾದ. ಬೇಸಾಯ ಇಲ್ಲದಿದ್ದ ಕಾರಣವೂ 
ಅರೇಬಿಕಾ ಕ್ಷೀಣವಾಗುತ್ತಾ ಬಂತು. ಅದರ ಬದಲು ರೋಬಸ್ತಾ ಬೆಳೆಸಿದರು. ರಬ್ಬರು 
ಬೆಳೆಯುತ್ತಿದ್ದ ಕಡೆಯೂ Sonan; ಕಾಫಿ ಬೆಳೆಸಲಾರಂಭಿಸಿದರು. ರಬ್ಬರು ಒಂದನೆಯ 
ಮಹಾಯುದ್ದ ಕ್ಕೆ ಮೊದಲೂ ಮತ್ತು ಯುದ್ಧಕಾಲದಲ್ಲೂ ಇತ್ತು. 


1930ರನಂತರ ನೀರು ಚಿಮುಕಿಸುವುದು ಅನುಷ್ಠಾನಕ್ಕೆ ಬಂತು. ಹಳೆ ತೋಟ 
ಗಾರನೊಬ್ಬ ಅದು ದುಡ್ಡು ದಂಡದ ಕೆಲಸ ಎಂದು ಗೊಣಗಾಡಿದ್ದು ನನಗೆ ಚೆನ್ನಾಗಿ 
ಜ್ಞಾಪಕೆ. ಅವನೂ ಚಿಮುಕಿಸಿ ನೋಡಿದ. ಎಲೆಗಳೆಲ್ಲಾ ಉದುರಿಹೋದುವು. ಆಮೇಲೆ 
ಗೊತ್ತಾ 2,001039, ಮೈಲುತುತ್ತಕ್ಕೆ ಸುಣ್ಣ ಸೇರಿಸುವುದನ್ನು ಮರೆತುಬಿಟ್ಟಿದ್ದ . ಎಂದು... 
ಚಿಮುಕಿಸುವುದು ಬಂದ ಮೇಲೆ ಕಾಫಿ ತೋಟದಲ್ಲಿ ಕ್ರಾಂತಿಯೇ ಆಗಿಬಿಟ್ಟಿತು. ಅರೇಬಿಕಾ 
ಕಾಫಿ ಗತಿ ಮುಗಿಯಿತು ಎನ್ನುವ ಸ್ಥಿತಿಯಲ್ಲಿದ್ದಾಗ ಇದು ಬಂದು ಹೊಸ ಚೇತನ ಹುಟ್ಟಿ 
11 


CC-0. Jangamwadi Math Collection. Digitized by eGangotri 


N 


162 ಬೆಟ್ಟದಿಂದ ಬಟ್ಟಲಿಗೆ 
ಸಿತು. ಆಮೇಲೆ ಒಂದು ದರಕ ಕಾಫಿ ಕೈಗಾರಿಕೆ ಇಂಡಿಯಾದಲ್ಲಿ ತನ್ನ ಹೊಸ ಶಕೆಯನ್ನೇ 
ಆರಯಿಸಿತ್ತು 
ಅಲೆಗಾ ಡನ್‌ 
ಅಲೆಗ್ಸಾಂಡರ್‌ (Alexander) ಜಿಕ್ಕಮಗಳೂರು ನಗರದಲ್ಲಿರುವ 


ಕಡೂರು gA ನಲ್ಲಿ ಇದ್ದು ಕೊಂಡಿರುವ ಒಬ್ಬ ಹಡಿಯ ಆಂಗೆ ಗೀಯರು. 
ಆಜಾನುಬಾಹು. Qz t5 ja, UA ೀಹಿತರು. ಅವರು ಹೇಳಿದ ಅನುಭವ 


ಹೀಗಿದೆ : 


1918ರ ಯ ಖುದ್ದು ದ ಅನಂತರ ಸ್ಕಾಟ್‌ಲೆ:ಡಿನಲ್ಲಿ ಕೃಷಿ ಬಹಳ ಇಳಿಮುಖ 
ವಾಯಿತು. ಅಲ್ಲಿ ಜೀನನ ಸಾಗಿಸುವುದು ಕಷ್ಟವೆಂದು ಕಂಡಾಗ ನಾನು ಇಂಡಿಯಾಕ್ಕೆ 
ಹೋಗಿ ಮೈಸ ಸೂರಿನ ಯಾವುದಾದರೊಂದು e "e ಕೆಲಸಮಾಡುವುದೆಂದ 


ತೀರ್ಮಾನಿಸಿದೆ. ಟೀ ಬೆಳೆಯಬೇಕೆಯ ಉದ್ದೇಶದಿಂದ m5: *ಕತ್ತಲೆಕಾನ್‌' ಪ್ರದೇಶ, 


es 
ವನ್ನು 192೧2 ಕೊಂಡುಕೊ ಇಳ್ಳೆಲಾಗಿತ್ತು . ಟೀ ಬೆಳೆಯುವ ಪ್ರಯೊ T. ಆಗ 
ಮೈ ಸೂರಿನ ನಡೆವಿತ್ತು. ಕಳು ಕೆಳಗೂರು, ಚು ಮುಂತಾದ 
ಗಳಲ್ಲಿ ಟೀ ಬೆಳೆಯ: ತ್ತಿದ್ದರು. ಅವುಗಳಲ್ಲಿ ಕತ್ತಲೆಕಾನ್‌ ಕೊನೆಯದು. 


^ aed - a -3 
'ಕತ್ತಲೆಕುನ್‌' ಎಂಬ ಹೆಸರೇ ಸೂಚಿಸುವಂತೆ ಆದು ಮರಗಳು ಒತ್ತೊತ್ತಾಗಿ 
ಕಾಡ್‌ a ^ — Pu — ಘಾ 
ಬೆಳೆದು 27 ತುಂಬಿದ GA ಕಾಡಾಗಿತ್ತು ಆ ಕೌರು ಅದಕ್ಕ ಸರಿಯಾ ಶ್ರ. 
- € ada ad 
ಕಾಡನ್ನು ಮಂಗಳೂರ ಬ್ರಿ ಟೆ is ಮನೆತನದವರು ಮಾಡುತ್ತಿದ್ದ 3. ರು. ಆದರೆ. ಆ 
iw 
wa 


ಇ 


ಕತ್ತಲೆ ಕಾಡಿನಲ್ಲಿ ಕೊಲಿಗಳು ಕೆಲಿಸಮೂಡಲು ಹಿಂಜರಿದ ಉರಣ € ಎಣೆ ಸೀಟು ಹೀನ 
ಸ್ಲಿತಿಗೆ ಬಂದಿತ್ತು. ಆಮೇಲೆ ಆವನ್ನು ಬೊಂಯಾಯಿ ಡಾ. ಸಿಡ್ನಿ ಸ್ಮಿತ್‌ (Dr. Sid ney 
Smith) ಎಂಬುವರು ಕೊಂಡುಕೊಂಡರು. ಅವರಿಗೂ ಅದರ ರಲ್ಲಿ ಲಾಭವಿಲ್ಲದೆ ಹೋದ 
ಕಾರಣ ಅದು ಕರ್ನಲ್‌ ಸ್ಕಿಣ್‌ವಿತ್‌ (Col Skipwith) ಎಂಬುವರ ಕೈಸೇರಿತು. 
ಅವರು ಅವರಲ್ಲಿರುವ ಮರ ಮು ಸಾಗಿಸಲಾರಂಭಿಸಿದರು. ಅವರೂ ಅದರಲ್ಲಿ 
ಕೈಸುಟ್ಟು ಕೊಂಡರು. ಅನಂತರ ಮಲಿಯಾ ದೆ:ದ ಒಂದು SOC ಅದರ ಮಾಲೀಕತ್ವ 
ಪಡೆಯಿತು. ಆ ಕಂಪನಿ ಈ ಕಾವಿನಲ್ಲಿ ಟೀ ಬೆಳೆಯುವ ಸಾಹಕ ವಾಡಿತು. ಟೀ 
ಬೆಳೆದದ್ದರಿಂದ ಅನುಕೂಲ ಕಂಡುಬಂದಿತು. 

1927ರಲ್ಲಿ ದೊಡ್ಡಕಾನ್‌ ಎಸ್ಟೇಟನ್ನೂ ಮಂಗಳೊರಿನವರಿಂದ ಪಡೆಯಲಾಯಿತು. 
, ಈ ಎಸ್ಟೇಟಿಗೆ ನಾನು 1928ರ ಜನದರಿಯಲ್ಲಿ ಕಾಫಿ ಬೆಳೆಯಲು ಬಂದದ್ದು. ಈ 
ತೋಟದಲ್ಲಿ ಕಾಫಿ ಬೆಳೆ ಅಷ್ಟು ಚೆನ್ನುಗಿರಲಿಲ್ಲ ಕ ಕಾರೂ ಅದು ಒಂದು ಎಕರೆಗೆ 
250 ರೂಪಾಯಿನಂತೆ ಸಿಕ್ಕಿತು ನಾನು ಜನವರಿಯಲ್ಲಿ ತೋಟಕ್ಕೆ ಬಂದರೂ 
ಆಗಿನ್ನೂ ew» ಹಣ್ಣು "ಕೊಯಿ OLY. ಪಲ್ಪರನ್ನು ಇನ್ನೂ ಹಾಕುತ್ತಿದ್ದರು. 


CC-0. Jangamwadi Math Collection. Digitized by eGangotri 


om 


ಹಳಬರ ಹಲವು ಅನುಭವಗಳು 163 


ಹಣ್ಣುಗಳನ್ನು gr ಅವುಗಳನ್ನು ಕೈಯಿಂದ ತೊಳೆದು ಸಿದ್ದ ಮಾಡುತ್ತಿದ್ದರು. 
ಮಾರ್ಜಿ ೯ಯಲ್ಲಿ ಚೆನ್ನಾಗಿ ಹೊವು ಬಿಟ್ಟ ರೂ ಕಾಯಿ ಕಚ್ಚಲಿಲ್ಲವಾದ್ದ ರಿಂದ ಬೆಳಿ 
ಚೆನ್ನಾಗಿ ಬರುವ್ಪದಿಲ್ಲವೆನಿಸಿತು. en ಬೋರ್ಡೊ ದಾ ್ರಿವಕವನ್ನು AWA 
nm ನಿರ್ಧರಿಸ ದೆವು. ಆಗ ದಾ ್ರಿವಕವನ್ನು ಸಿಂಪಡಿಸುತ್ತಿ ದ್ದ ಯಂತ್ರವಂತಹು 
ದೆಂದು ನೆನೆಸಿಕೊಂಡರೆ ಈಗ ಆಶ್ಚ ರ್ಯಪಡ: ೇಕಾಗುತ್ತದೆ. “ಎಂಥವೋ ಎರಡು 
ಯಂತ್ರಗಳನ್ನು ಕೊಂಡುಕೊಂಡೆವು. ವಿನೇನೂ ೪ ಉಪಯೋಗವಿಲ್ಲದ ಯಂತ್ರಗಳು ಅವು. . 
ಬಹುಮಂದಿ ಕೂಲಿಗಳಲ್ಲಿ ಯಾರೂ ene ಕೆಲಸ ಮಾಡಿಸಲಾಗಲಿಲ್ಲ. ಅದನ್ನು 
ಕೈಬಿಟ್ಟು ಅವ್ರೆಗಳ ಬದಲು' ಡಿ. ಎಸ್‌. ಹಿ. ಯಂತ್ರಗಳನ್ನು ಕೊಂಡೆವು, 
ಇಷ್ಟರೊಳಗೆ ನಮಗೆ ಕತ್ಲೆತುನಿನಲ್ಲಿ ಟೀ ಬೆಳೆಯುವುದು ಸಾಧ್ಯವಿಲ್ಲ, ಕಾಫಿ 
ಬೆಳೆಯೇ ಸರಿ ಎಂದು ಖಚಿತವಾಯಿತು. ಈಗ ಆ ಎರಡು ತೋಟಗಳ ವಿಸ್ತೀರ್ಣ 
500 ಎಕರೆಗಳು, ಸೊಗಸಾದ ಕಾಫಿ ಬೆಳೆಯುತ್ತಿದೆ. ಒಳೆ ಯ ಜಮಾನು. ಮಳೆ ಸರಿಯಾಗಿ 
ಆಗುತ್ತಿದೆ. ಇರುವ ಕೊರತೆ ಎವರೆ ಅಲ್ಲಿಗೆ ಹೋಗಬರಲು ರಸ್ತೆ ಇಲ್ಲದಿರುವುದು. 
<= ಸ್ಥಳದಲ್ಲಿ ತೋಟ ಮಾಡುವುದು ಸುಲಭವಾಗಿರಲಿಲ್ಲ. ಖಾಖಂ ಅಗಿ ಕೂಲಿಗಳು 
d ಲಂಬಾಣಿಗಳು, ದಕ್ಷಿಣ ಕನ್ನಡ ಜಿಲ್ಲೆಯವರು, ನಾಗಮಂಗಲದ ಕಡೆಯವರು 
ಮ ಲಂ ಕಡೆಯವರು ಬರುತ್ತಿ ದ್ದರು ಹೋಗುತ್ತಿದ್ದರು. ಒಟ್ಟಿನಲ್ಲಿ ಷೆವರಾಯಿ 
ಕಡೆಯ ಸ ಗೌಡರು ಅಂಥ ಸ ಳಲ್ಲಿ ಕೆಲಸಮಾಡಲು ಅರ್ಹರು. ಎಂದು ಗೊತ್ತಾ 
RR ಒಳಿ ಸಿಯ ಜನಗಳು ಆವರು, ಕಪ್ಪ ಸಹಿಸಬಲ್ಲರು, ಜನವಸತಿ ಇಲ್ಲವೆಂದು 
ಗೊಣಗಾಡು ವಡರಲ್ಲ. ಗುದ್ದಲಿ ಕೆಲಸ eon ಅಷ್ಟು Uu) ಗಿ ಬರದಿದ್ದ ರೂ ಬೇರೆ 
ಕೆಲಸ ಚೆನಾ ಗಿ ಮಾಡುತ್ತಾರೆ. ತಮಿಳು ಗೌಡರಿಗೆ ಹೆಂಡ ಎಂದರೆ ಪಂಚಪಾ 2 £9. ಬಗನಿ 
ಮರದ ಹೆಂಡ ಸಿಗುತ್ತಿತ್ತು, ಹೆಂಡ ಕಡಮೆಯಾದಾಗ ಅದಕ್ಕಾ ಗಿಯೇ ಕಚ ಜ್ಹಾಟವಾಗು 
ತ್ತಿತ್ತು. ಆಗ ನಾವು ಮರದ ಕೈಗಳನ್ನು (ಹೊಬಬಾಳೆಗಳನ್ನು) ಕತ್ತರಿಸಿಬಿಡುತ್ತೇವೆ 
ಎಂದು ಹೆರರಿಸಬೇಕಾಗುತ್ತಿತ್ತು. ert ಒಬ್ಬ ಕೂಲಿಯವನು-ಕುಪ್ಪ 2, ಎಂದಾತನ ಹೆಸರು. 
ನಮ್ಮ ಬಳಗೆ ಬಂದು ಮರ ರದ Š, es ರಿಸುವ ಬದಲು ನನ ex), Š, ಕತ್ತರಿಸಿ? ಎಂದು 
ಹೇಳುತ್ತಿದ ದ್ದ. 30 ವರ್ಷಗಳ ಹಿಂದೆ ಕೂಲಿಗಳು ಕೆಲಸ ಮಾಡುತಿ ದ್ದಂತೆ ಈಗ ಮಾಡುತ್ತಾ 
ರೆಂದು ಹೇಳುವುದಕಾ ಗುವುದಿಲ್ಲ. 


ಆಗ ಗಂಡಾಳಿಗೆ 5 ಆಣೆ ಕೂಲಿ, ಹೆಣ್ಣುಳಿಗೆ 1% ಆಣೆಯಿಂದ 2 ಆಣೆ. ಒಳ್ಳೆ 
ರೈಟರಿಗೆ ತಿಂಗಳಿಗೆ 75 ರೂಪಾಯಿವರೆಗೆ ards ತ್ತ, ಮ್ಯಾನೇಜರನಿಗೆ 300 ರೂಪಾಯಿ 
ನಿಂದ 600 ರೂಪಾಯಿ ಸಂಬಳ, ಆದರೆ 600 ರೂಪ ಯಿ ತೆಗೆದುಕೊಳ್ಳು ಶ್ತಿದ್ದವರು 
ಬಹಳ ಕಡಮೆ, ರೂಪಾಯಿಗೆ 8 ಸೇರು ಅಕ್ಕಿ ; (60೦0ದ 30 ಸೇರು ರಾಗಿ, ಅರ್ಥಾಣಿ 
ಮುಕ್ಕಾಲು ಆಣೆಗೆ ಒಂದು ಶೆಂಗಿನಕುಯಿ. ಒಂದು ಮ ಣ ಬೆಲ್ಲಕ್ಕೆ ಒಂದು ರೂಪಾಯಿ. 
6 ಆಣೆ ಕೊಟ್ಟರೆ ಒಂದು ಡಜನ್‌ ಮೊಟ್ಟೆ. 100 ಬ e ಗಳಿಗೆ 4 ಅಥವಾ 6 ಆಣೆ. 


ಈಗ ಕೂಲಿಗಳಿಂದ ಕೆಲಸಮಾಡಿಸುವುದು ಕಷ್ಟ. ಕೂಗಬೇಕು, ಕಿರುಚಬೇಕು. ಒಬ್ಬ 
ಪರಂಗಿ ಪ್ಲಾಂಟರು ಹೀಗೆ ಕಿರುಚುವಾಗ ಅವನು 'ಕಟ್ಟಿಸಿಕೊಂಡಿದ್ದ ಹಲ್ಲುಗಳೇ ಬಿದ್ದು 


CC-0. Jangamwadi Math Collection. Digitized by eGangotri 


164 ಬೆಟ್ಟದಿಂದ ಬಟ್ಟಲಿಗೆ 


ಹೋದುವು. ಹುಲ್ಲಿನಲ್ಲಿ ನಾಪತ್ತೆಯಾದ ಹಲ್ಲುಗಳನ್ನು ಕೊಲಿಗಳೇ ಹುಡುಕಿಕೊಟ್ಟರು | 


ನಾನು ಬಂದಾಗ ಹನ್ನೆರಡು ಜನ ಪರಂಗಿಯವರಿದ್ದರು. ಈಗ ಕೇವಲ ಇಬ್ಬರೇ 
ಇಬ್ಬರು ಇದ್ದಾರೆ. 


ಆರ್‌. ರ್ಯಾ ಡ್‌ಕ್ಲಿಫ್‌ 


ಎಲ್ಲ ಆಂಗ್ಲೇಯರಂತೆ ಕಾಫಿ ತೋಟಮಾಡಲು ಇಂಡಿಯಾಕ್ಕೆ ಬಂದು, 
ಒಂದೆರಡು ಕಾಫಿ ತೋಟಗಳನ್ನು ಮಾಡಿ, ಅನಂತರ ಅವುಗಳ ನ್ನು ಮಾರಿ 
ಬಿಟ್ಟು, ಈಗ ಉದಕಮಂಡಲದಲ್ಲಿದ್ದುಕೊಂಡು ನಿವೃತ್ತ ಜೀವನ ನಡೆಸುತ್ತಾ 
ಕಾಫಿ ತೋಟಗಳಿಗೆ ಸಲಹೆಗಾರರಾಗಿರುವ ಆರ್‌. Uo, ಡ್‌ಕ್ಲಿಫ್‌ 
(R. Radcliffe) ಅವರಿಗೆ ಬೇಟಿ, ಅದರಲ್ಲಿಯೂ ಮಾನು ಹಿಡಿಯುವು 
ದೆಂದರೆ ಅಪಾರ ಆಸಕ್ತಿ. ಅವರು ಶಿರಾಡಿಯ ಬಳಿ ನದಿಯಲ್ಲಿ ತಮ್ಮ ಭ್ರ ಮಿತ್ರ 
ರಾದ ಮಿ॥ ಅಲೆಕ್ಸಾಂಡರ್‌ ಜೊತೆ ಮಿನು ಹಿಡಿಯುತ್ತಿ ದ್ದಾಗ “1968ರ 
ಸೆಪ್ಟೆಂಬರ್‌ 26ರಂದು ಅವರನ್ನು ಕಂಡೆ. ಈ ಯೂರೋಪಿಯನರಿಗೆ 
ಶಿಕಾರಿ ಮತ್ತು ಮಾನು ಹಿಡಿಯುವ ಆಸೆ ಎಷ್ಟೆಂದರೆ, ಇಬ್ಬರೂ ಹಾಳುಬಿದ್ದ, 
ದೆವ್ವದಮನೆಯಂತಿರುವ ಶಿರಾಡಿಯ ಹಳೆಯ ಟಿ. ಬಿ. ಯಲ್ಲಿ ಕಸ ಗುಡಿಸಿ 
o ಹದಿನೈದು ದಿನಗಳ ಕಾಲ ಅಲ್ಲಿಯೇ ಜಗಲಿಯ. ಮೇಲೆ ಕಾಲ 
ಹಾಕಿದರು. ಸೊಳ್ಳೆ ಪರದೆ ಕಟ್ಟಿಕೊಂಡು ನೆಲದ ಮೇಲೆ ಹಾಸಿಗೆ ಹಾಕಿ 
ಮಲಗಿಕೊಳ್ಳುತ್ತಿದ್ದ ರು. ತಾತ್ಕಾಲಿಕ. ಬಿಡಾರಕ್ಕೆ ಏನು ಬೇಕೋ ಆ 
ಸಲಕರಣೆಗಳು-ಸೈನಿಕರಂತೆ. 
ರಾಡ್‌ಕ್ಲಿಫ್‌ ಹೆ ಹೇಳಿದ ಮಾತುಗಳಿವು : 
ಬಹಳ ಹಿಂದೆ ವ್ಯವಸ್ಥಿತವಾದ ರೀತಿಯಲ್ಲಿ ಕಾಫಿ ತೋಟ ಆರಂಭಿಸಿದ್ದು 
ಮೈಲಿಮನೆ ಪ್ರದೇಶದಲ್ಲಿ. "ಕ್ಯಾನನ್‌ ಎಂಬುವನು ಮೊದಲು ಕಾಫಿ ತೋಟ ಮಾಡ 
ಲಾರಂಭಿಸಿದ, ಇದಾದ ಸ್ವಲ್ಪ ಕಾಲದನಂತರ ರಾಬರ್ಟ್‌ ಎಲಿಯಟ್‌ ಸಕಲೇಶಪುರದ 
ಬಳಿ ಹಾನ್‌ಬಾಳ್‌ ಹತ್ತಿರ ಬರ್ಚನಹಳ್ಳ ಎಸ್ಟೇಟ್‌ ಮಾಡಿದ. ಅವನು ಕಾಫಿ 
ಮಾಡಿದ ಸ್ಥಳದಲ್ಲಿ ಬದಳ ಕಾಡು ; ಮಳೆ ವಿಪರೀತ, ಆಗ್ಗೆ ಕೆಲವು ಕಾಲ ಕಾಡು 
ಒತ್ತಾಗಿದ್ದಷ್ಟೂ ಕಾಫಿ ಬೆಳಿಗೆ ಒಳ್ಳೆಯದೆಂಬ ಅಭಿಪ್ಪಾಯವಿತ್ತು. ಆದರೆ ಅನುಭವ 


ದಿಂದ ತಿಳಿದುಬಂದದ್ದೇನೆಂದರೆ, ಭಾರಿ ಮುಂಗಾರು ಮಳೆ ಕಾಫಿಗೆ ಒಳ್ಳೆಯದಲ್ಲ ಎಂದು. 
೬ ಅದರಿಂದ ಕೊಳೆ ರೋಗ (black rot) ಬರುತ್ತದೆ. 60 ಕಜ 80 


CC-0. Jangamwadi Math Collection. Digitized by eGangotri 


ಹಳಬರ ಹಲವು ಅನುಭವಗಳು 165- 


ಅಂಗುಲ ಮಳೆ ಬೀಳುವ ಸ್ಥಳ ಕಾಫಿಗೆ ಒಳ್ಳೆಯದು. ಅಲ್ಲದೆ ಜುಲೈನಿಂದ ಆಚೆಗೆ 
ಮಳೆ ಬೀಳುವ ಸ್ಥಳಗಳು ಇನ್ನೂ ಒಳ್ಳೆ obs. ಈಗ ಹೆಚ್ಚು ಕಾಫಿ “ಬೆಳೆಯುವುದು 
ಅಂಥ ಪ ಕ್ರದೇಶಗಳಲ್ಲಿ e. 

ಬ್ರೂಕ್‌ ಮಾಕೆಟ್‌ (Brooke Mockett) ಎಂಬುವರು ಬಂದು ಆಗಲೇ 
ಮಾಡಿದ್ದ ಹೂಸೂರು ತೋಟ ತೆಗೆದುಕೊಂಡರು. ಮದಾ 2A ಸೈನ್ಯದ ಕರ್ನಲ್‌ 
ಮತ್ತು "ಜನರಲ್‌ ಗ್ರೀನ್‌ ಎಂಬುವರು 1896ರಲ್ಲಿ ಬಂದು ಕ್ರಾಫರ್ಡ್‌ (ಅಂದರೆ 
`` ಮೈಸೂರಿನಲ್ಲಿ ಕಾನ್‌ವೊಕೇಷನ್‌ ಹಾಲ್‌ ಕಟ್ಟಿಸಿಕೊಟ್ಟಿ ರುವ ಕ್ರಾಫರ್ಡ್‌) ಅವರ 
ಸಂಪರ್ಕ ಬೆಳೆಸಿದರು. ಕ್ರಾಫರ್ಡ್‌ 1890ರಲ್ಲಿಯೇ ಕರಡೀಕಾನ್‌ ಕೊಂಡಿದ್ದರು. 
ಹೀಗೆ ಕಾಫಿ ತೋಟ ಮಾಡಿದವರಲ್ಲಿ ಅನೇಕರು ಯೂರೋಪಿಯನರಾಗಿದ್ದಾ ರೆ. ಅದರಲ್ಲಿ 
ಬ್ರೂಕ್‌ ಮಾಕೆಟ್‌ ಮತ್ತು ಕ್ರಾಫರ್ಡ್‌ ಇವರುಗಳು ಮೈಸೂರು ಕಾಫಿ ತೋಟಗಾರಿಕೆ 
ಯಲ್ಲಿ ತಮ್ಮ ಅಚ್ಚಳಿಯದ ಗುರುತು ಬಿಟ್ಟುಹೋಗಿದ್ದಾರೆ. 

' ಹೊಸ ಹೊಸ ತಳಿಗಳು ಈಗ ಬರುತ್ತಿವೆ. ಹಿಂದೆ ಕೆಂಟ್‌ ಕಂಡುಹಿಡಿದ 
ತಳಿ (Kent’s coffee) ಈಗ ಹಿಮ್ಮುಖವಾಗುತ್ತಿದೆ. ಇದರ . ಬದಲು ಬಾಳೆ 
ಹೊನ್ನೂರಿನ ಸೆಲೆಕ್ಷನ್‌ ಕಾಫಿಗಳು, ಅಂದರೆ S. 795 ಮತ್ತು S. 288 ಹೆಚ್ಚು 
ಪ್ರಿಯವಾಗುತ್ತಿವೆ. ಆದರೆ ಇವೂ ತಮ್ಮ ಹಿಂದಿನ ಶಕ್ತಿಯನ್ನು ಕಳೆದುಕೊಳ್ಳುತ್ತಿರು 
ಯು ಸಂಶೋಧನೆ ಮುಂದು ಬೇಕಾಗಿದೆ. 

ಈಗ್ಗೆ od ವರ್ಷಗಳ ಹಿಂದಿನವರೆಗೆ ಕಾಫಿಯ ಉತ್ಪನ್ನದಲ್ಲಿ ತುಂಬಾ 
ಏರಿಳಿತಗಳಿದ್ದುವು. ಒಂದು ವರ್ಷ ಅತ್ಯಂತ ಹೆಚ್ಚಿನ ಉತ್ಪನ್ನ ; ಇನ್ನೊಂದು ವರ್ಷ 
ಅತ್ಯಂತ ಹೆಚ್ಚಿನ ಲಾಭ ; ಆಮೇಲೆ ಬಹಳ ಇಳಿಮುಖ. 

ಪ್ರಪಂಚದಲ್ಲಿ ಕಾಫಿಯ ಉತ್ಪನ್ನ ಬೇಕಾದ್ದಕ್ಕಿಂತ ಕೊಂಚ ಹೆಚ್ಚು ಎಂತಲೇ 
ಹೇಳಬೇಕು, ಆದರೆ ಎಣ್ಣೆ ಬಿಟ್ಟರೆ ಕಾಫಿ ಅತ್ಯಂತ ಹೆಚ್ಚಿನ ಆರ್ಥಿಕ ಬೆಳೆ, 
ವೈವಿಧ್ಯತೆ ಆವಶ್ಶ ಕವಾಗಿದೆ. ಅರೇಬಿಕಾ ಕಾಫಿಯ ಬೆಳೆ ಇಳಿಮುಖವಾಗುತ್ತಿ ದೆ. 
ರೋಜಸ್ಟಾಕ್ಕೆ ಒಳ್ಳೆಯ ಭವಿಷ್ಯವಿದೆ. 

ಕಾಫಿಯೊಡನೆ ಪೈಷೋಟಿ ನಡೆಸುತ್ತಿರುವುದೆಂದರೆ ಕೊಕಾಕೋಲಾ. ಒಂದು 
ಕಪ್‌ ಕಾಫಿಯಲ್ಲಿ ಕಾಫಿ ಅಶ ಬಹಳ ಕಡಮೆ ; ಪೆಚ್ಚಾಗಿರುವುದು ಹಾಲು ಮತ್ತು 
ಸಕ್ಕರೆ. 

ಹಿಂದೆ ಒಂದು ಹಂಡ್ರಡ್‌ವೇಟ್‌ ಕಾಫಿಗೆ 25 ರೂಪಾಯಿ. ಇದು ಬಹಳ 
ಕಡಮೆ ಜಿಲ. ಈಗ 200 ರೂಪಾಯಿ. ಹಿಂದೆ ಒಂದು ಎಕರೆ ತೋಟ ಹೊಸ 
ದಾಗಿ ಮಾಡಬೇಕಾದರೆ 200 ರೂಪಾಯಿ ಆದರೆ ಸಾಕಾಗುತ್ತಿತ್ತು. ಈಗ 1,200 
ರೂಪಾಯಿ ಬೇಕು. 

ಮೈಸೂರಿನ ಕಾಫಿ ಅತ್ಯುತ್ತಮವಾದ ಕಾಫಿ. ಆದರೆ ಗುಣ ಈಗ ಅಷ್ಟು 
ಮುಖ್ಯವಾಗಿಲ್ಲ. ಕಾಫಿ ಬೋರ್ಡು ಅನುಸರಿಸುತ್ತಿರುವ. “ಪೂಲ್‌ Me (pool 
m ಗುಣಕ್ಕೆ ಗೌಣಸ್ಥಾ ನ ಕೊಟ್ಟಾಗಿದೆ. 


CC-0. Jangamwadi Math Collection. Digitized by eGangotri 


166 ಬೆಟ್ಟದಿಂದ ಬಟ್ಟಲಿಗೆ 


1930ರ ದಶಕದಲ್ಲಿ ಬೆಲೆ ಬಹಳ ಕಡಮೆಯಾಯಿತು. ಆಗ ಒತ್ತಾದ ನೆರಳು 
ಇಟ್ಟುಕೊಂಡಿದ್ದರು. ಕಾಂಡ ಕೊರೆಯುವ ರೋಗ (borer bestie) ಬಹಳ 
ತೀವ್ರವಾಗಿ ಹಬ್ಬಿತು. ಅನೇಕ ತೋಟಗಳು ನಿರ್ನಾಮವಾಡುವೆ. ಆಗ ರಾಸಾಯನಿಕ 
ಔಷಧಿಗಳಿರಲಿಲ್ಲ. ಡಿ. ಡಿ. ಟಿ. ಮುಂತಾದುವುಗಳನ್ನು ಕಂಡುಹಿದಿದದ್ದು SRi. 
ಹೆಚ್ಚಿ ಗೆ ನೆರಳಿನಿಂದ ಉತ್ಪನ್ನ ಕಡಮೆಯಾಯಿತು. ಆದರೆ ಇಂದಿಯಾದಲ್ಲಿ ನೆರಳು 
ಬಹಳ ಆವಶ್ಯಕ, ಆದರೆ ಎಲ್ಲಾ ಕಡೆಗಳಲ್ಲಿಯೂ ನೆರಳಿನಲ್ಲೇ ಕಾಫಿ ze ತ್ವಾ 
ರೆಂದು ಭಾವಿಸುವುದು ಸರಿಯಲ್ಲ. ಉದಾಹರಣೆಗೆ, ಕೀನ್ಶಾ ದಲ್ಲಿ ಬಯಲಿನಲ್ಲಿ ಕಾಫಿ 
ಬೆಳೆಯುತ್ತಾರೆ. 
ಕಾಫಿಯ ಜೊತೆ ಮಿಶ್ರಬೆಳೆಗಳನ್ನು ಬೆಳೆಯಬಹುದೇ ಎಂಬ ಬಗ್ಗೆ ಸಾತಷ್ಟು 


ಸಂಶೋಧನೆ ಆಗಬೇಕಾಗಿದೆ. ಬಹುಶಃ ಮೆಣಸು, ಶುಂಠಿ ಮತ್ತು ಕಿತ್ತಳೆ-ಇವುಗಳನ್ನು 


ಬೆಳೆಯಬಹುದೇದು ಕಾಣುತ್ತದೆ. 

ಹಿಂದೆ 1920ರಲ್ಲಿ ಕೂಲಿ, ಗಂಡಾಳಿಗೆ 5 ಆಣೆ, ಹೆಣ್ಣಾಳಿಗೆ 2} ಆಣೆ ಇತ್ತು 
ಈಗ ಗಂಡಾಳಿಗೆ 24 ರೂಪಾಯಿ ಮತ್ತು ಇತರ ಸೌಲಭ್ಯ ಗಳಿವೆ. ಒಟ್ಟು ಉತ್ಪನ್ನ 
ದಲ್ಲಿ ಕೂಲಿಗಳಿಗಾಗಿ ಶೇ. 42 ಖರ್ಚಾಗುತ್ತಾ ಇದೆ. 


ಹಿಂದೆ ಕಾಫಿಯನ್ನು ಸಮುದ್ಧ 32:08, ಎತ್ತಿನ ಗಾಡಿಗಳ ಮೇಲೆ mens, 
ದ್ದರು. ಹಾಸನೆ, ಬೇಲೂರು. ಕಡೂರು ಕಡೆಗಳಿಂದ ಒಕ್ಕಲಿಗ ಗೌಡರ ಗಾವಿಗಳು 
ಹೋಗುತ್ತಿದ್ದುವು. ಡಿಸೆಯರ್‌ 20ರಿಂದ ಹತ್ತಾರು ಗಾಡಿಗಳು ಕಾಫಿ ತುಂಬಿರ್ಕೊಡು 
ಮಂಗಳೂರಿಗೆ : ಸಾಗುತ್ತಿದ್ದುವು. ಐದಾರು ದಿನಗಳ ಪ್ರಯಾಣ. ದನಗಳಿಗೆ ಹುಲ್ಲು, 
ತಮ್ಮ ಊಟಕ್ಕೆ ಭತ್ಯ ಇವುಗಳನ್ನೆ ಲ್ಲಾ ತೆಗೆದುಕೊಂಡು ಹೋಗುತ್ತಿದ 3 02. ಮಂಗಳೂರಿ 


ನಿಂದ. ಗಾಡಿಗಳು ಹಿಂದಿರುಗುವಾಗ ' ಹೆಂಚು, ಉಪ್ಪ, ತೆಂಗಿನಕಾಯಿ, ಸೋಪ್ರೆ, . 


ಎಣ್ಣೆ ಮುಂತಾದುವನ್ನು ತುಂಬಿಕೊಂಡು ಬರುತ್ತಿ ಿದ್ದುವು. 


1935ರಲ್ಲಿ ನಾವು ಮೊದಲ ಲಾರಿ ಕಂಡೆವು. ಅದು ನಿಧಾನವಾಗಿ ಗಾಡಿ 
ಗಳನ್ನು ಹಿಂದೆ ಹಾಕಿತು, ಕೊನೆಗೆ ಅವುಗಳ ಸಾ 2s ಆಕ್ರಮಿಸಿಕೊಂಡಿತು. ಲಾರಿಯಲ್ಲಿ 
ಸಾಗಿಸುವ ಖರ್ಚು ಗಾಡಿಯ 9 ಸಾಗಿಸುವ "xus se ಆಗುತ್ತದೆ. ಜೊತೆಗೆ 
ಜಾಗ್ರತೆ ಸಾಗಾಣಿಕೆ ಆಗುತ್ತದೆ. 


ಆರ್ಥಿಕ ಹಿಡುವಳಿ (economic unit) ಎಷ್ಟಿರಬೇಕು ಎಂದು ಹೇಳುವುದು 

id ಒಬ್ಬನ ಮನೆಯಲ್ಲಿ ಹೆಚ್ಚು ಜನ ಇಲ್ಲದಿದ್ದಲ್ಲಿ ಮತ್ತು ಆ ಕಾರಣ ಹೆಚ್ಚು 
ಪಾಯವೂ ಬೇಕಿಲ್ಲದಿದ ಲ್ಲಿ ಸುಖವಾದ. ಜೀವನಕ್ಕೆ 30 'ಎಕರಿ ತೋಟ ಇದ್ದರೆ ಸಾಕಾಗ 
IE ಆದರೆ ಕಂಸ: ೪ ಮಾಡುವುದಾದರೆ ಕನಿಷ್ಟ ಪಕ್ಷ 500 ಎಕರೆಗಳಾದರೂ ಬೇಕು. 
_ ಏಕೆಂದರೆ, ಕಂಪನಿಗೆ ಐ 2ರ್ಚುವೆಚ್ಚಗಳ ಹೆಚ್ಚು. ಆದ್ದ ರಿಂದ 500ಕ್ಕಿಂತ ಕಡಮೆಯಿರುವ 
ಕಂಪನಿ ತೋಟಗಳನ್ನು ಒಟ್ಟುಗೂಡಿಸಿ 3,600 ಎಕರೆಗಳಿಗಿಂತ ಹೆಚ್ಚು ವಿಸ್ತೀರ್ಣವುಳ್ಳ 
ತೋಟವನ್ನು ಮಾಡಿದ) ಒಳ್ಳೆಯದು, ಆಗ ಮೆ "ಲ್ವಿಚಾರಣೆ ಖರ್ಚು ಕಡಮೆ. ಬಂಡೆ 


CC-0. Jangamwadi Math Collection. Digitized by eGangotri 


ಹಳಬರ ಹಲವು ಅನುಭವಗಳು 167 


ವಾಳ ಹಾಕಿದವರಿಗೆ ಹೆಚ್ಚು ನಫೆ ಕೊಡಬಹುದು. 'ಇತ್ತೀಚಿಗೆ, ಅಂದರೆ ಎರಡನೆಯ 
ಮರಾಯುದ್ದದ ಅನಂತರ, ಕಂಪನಿ ತೊಃಟಿಗಳು ಹೆಚ್ಚಾಗಿವೆ. ಒಟ್ಟು ವಿಸ್ತೀರ್ಣದಲ್ಲಿ 
oxy ತೋಟಗಳು ಹೊಂದಿರುವ ವಿಸ್ತೀರ್ಣ ಶೇ. 30 ಆಗುತ್ತದೆ. ಕನ್‌ಸಾಲಿಡೇಟೆಡ್‌ 
ಕಾಫಿ ಎಸ್ಟೇಟ್‌ (Consolidated Coffee Estate) ಅತ್ಯಂತ ದೊಡ್ಡದು- 
10,300 ಎಕರೆಗಳಪ್ಪು. ಮೊದಲಿಗೆ ಕಾಫಿ ಬೇಸಾಯ ಖಾಸಗಿ ವೃತ್ತಿಯಾಗಿತ್ತು. 
ಖಾಸಗಿ ಮನುಷ್ಯ ಹೇಗೆಂದರೆ ಹಾಗೆ ಮಾಡಬಹುದಿತ್ತು. ಅವರು ಬೆಳೆಯುವ ಕಾಫಿಗೂ 
ವಶಿಷ್ಟ ಗ:ಣಗಳಿದ್ದುವು. ಅದರೆ ಈಗ ಅವೆಲ್ಲ ಬದಲಾಗಿವೆ. ನನ್ನ ಸ್ವಂತ ಅಭಿಪ್ರಾಯ 


ದಲ್ಲ ಕಂಪನಿಯಲ್ಲದ ತೋಟಗಳ ವಿಸ್ತೀರ್ಣ 80 ಎಕರೆಗಳಷ್ಪಿದ್ದರೆ ಒಳ್ಳೆಯದು. ಅದ 


ಕ್ಕಿಂತ ಹೆಚ್ಚಿದ್ದರೆ ಸಮಸ್ಯೆಗಳು ಉದ್ಭವಿಸುತ್ತವೆ. ಹಿಂದೆ 200-300 ಎಕರೆಗಳನ್ನು ರೈಟರು 

ಗಳ ಮೂಲಕ ಮ್ಯಾನೇಜ್‌ ಮಾಡುತ್ತಿದ್ದರು. ಮಾಲೀಕ ಕ್ಲುಪ್ತ ವೇಳೆಗಳಲ್ಲಿ. ಹೋಗಿ 

ತೋಟ ನೋಡಿಕೊಂಡು ಬರುತ್ತಿದ್ದ. ಆದರೆ ಆಗಿನ ಕಾಲಗಳಲ್ಲಿ ಕೂಲಿಗಳು ಅಗ್ಗವಾಗಿ 
? 


s 


ಸಿಕ್ಕುತ್ತಿದ್ದರು; ಅಲ್ಲದೆ ಅವರು ಒಂದು ಶಿಸ್ತಿಗೆ ಒಳಪಟ್ಟಿದ್ದರು. ಅವರು ಮಾಡುತ್ತಿದ್ದ 
ಕೆಲಸವೂ ಉತ್ತಮವಾಗಿತ್ತು. ಆದರೆ ಈ ಕಾಲದಲ್ಲಿ ನಮ್ಮ ತೋಟಗಳ ರಕ್ಷಣೆ ಒಂದು 
ಸಮಸ್ಯೆಯಾಗಿದೆ. ಸಾಮಾನು ಸಲಕರಣೆಗಳನ್ನೂ, ಔಷಧಿ ಮತ್ತು ಗೊಬ್ಬರ ಹಾಗೂ 
ಕಾಫಿಯನ್ನೂ ಕದಿಯುವುದು ಹೆಜ್ಜಾಗಿದೆ. ಆದ್ದರಿಂದ 80 ಎಕರೆ ತೋಟ ಇದ್ದರೆ 
ಮೇಲ್ವಿಚಾರಣೆ ಅಷ್ಟು ಕಷ್ಟವಾಗುವುದಿಲ್ಲ. ಅದಕ್ಕಿಂತ ಹೆಚ್ಚಿದ್ದರೆ ಅವೆಲ್ಲ ಕಷ್ಟವಾಗು 
ತ್ತವೆ. ಈಚೆಗೆ ಅನೇಕ ಇಂಡಿಯನ್‌ ಪ್ಲಾಂಟರುಗಳು ಹೆಚ್ಚು ಹಣ ಕೈಗೆ ಸಿಕ್ಕಿದಮೇಲೆ 
ಕೋಟದಲ್ಲಿಯೇ ವಾಸಮಾಡುವ ಬದಲು Desa, ಚಿಕ್ಕಮಗಳೂರುಗಳಲ್ಲಿ ವಾಸಮಾಡ 
ಕಾರಂಭಿಸಿದ್ದಾರೆ. ವಾರಕ್ಕೆ ಒಂದು ಸಲ ಹೋದರೆ ಹೋದರು, ಇಲ್ಲದಿದ್ದರೆ ಇಲ್ಲ. 
*ವರ ಗೈರುಹಾಜರಿ ಕಳ್ಳತನಕ್ಕೆ ಇನ್ನೂ ಹೆಚ್ಚು ಅವಕಾಶ ಮಾಡಿಕೊಟ್ಟಿದೆ. ತೋಟ 
ಕಟ್ಟು ಬೇರೆ ಕಡೆ ವಾಸಮಾಡುವ ಪದ್ಧತಿ ಹೆಚ್ಚುತ್ತಿದೆ. ಇದು ಸರಿಯಲ್ಲ. ತೋಟಗಾರ 
ತೋಟದಲ್ಲೇ ಇರಬೇಕು. 

ರೈಟರುಗಳು ಕಾಫಿ ತೋಟದ ಮಾಲೀಕರಿಗೆ wid ತಪ್ಪೇನಿಲ್ಲ. ಕ್ರಾಫರ್ಡು ' 
ರಗಳು ಉತ್ತರ ಮೈಸೂರಿನಲ್ಲಿ ಕಾಫಿ ತೋಟಗಳನ್ನು ಮಾಡಿದಾಗ ಅವರ ರೈಟರುಗಳು 
£2, ಸ್ವಲ್ಪ ತೋಟ ಮಾಡಿಕೊಳ್ಳಲು ಆವಜಾಶಕೂಟ್ಟರು. ಈ ರೈಟರಂಗಳು ಬಹು 
ಪಟ್ಟಿಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟರು ಮತ್ತು ರೋಮನ್‌ ಕ್ಯಾಥೊಲಿಕರು. 
ತೊಟ ಮಾದಿಕೊಂಡ ರೈಟರುಗಳು ತಮ್ಮ ಹತ್ತಿರದ ಸಂಬಂಧಿಗಳನ್ನು ತೋಟದಲ್ಲಿರಿಸಿ 
ತಾಸ ನಿವೃತ್ತರಾದ ಮೇಲೆ ತಮ್ಮ ಅನುಭವವನ್ನು ಸ್ವಂತ ತೋಟಕ್ಕೆ ಪನಿಯೋಗಿಸು 
ತ್ತಿಂರು, ನನ್ನ ವೈಯುಕ್ತಿಕ ಅಭಿಪ್ರಾಯವೆಂದರೆ, ಇದು ನನಗೆ ಬಹಳ ಸಂತೋಷ 
ವನ್ನಯುಮಾಡುತ್ತದೆ. ಆದರೆ ಬಹು ಜನ ಇದಕ್ಕೆ ವಿರೋಧವಾಗಿದ್ದಾರೆ. ರೈಟರು 
ಗಳುನಂಬಿಕಸ್ತರಾಗಿರಬೇಕು; ಧಣಿಗೆ ದ್ರೋಹ ಬಗೆಯಬಾರದು. ನಾನೇ ಹಲವಾರು 
ಜನಗ ತೋಟ ಮಾಡಿಕೊಳ್ಳಲು ಸಹಾಯಮಾಡಿದ್ದೇನೆ. 


ನಾನು 1933ರಲ್ಲಿ ಅಸಿಸ್ಟೆಂಟ್‌ ಮ್ಯಾನೇಜರನಾಗಿ ಬ್ರೂಕ್‌ ಮಾಕೆಟ್‌ ಸೇರಿದೆ; 


CC-0. Jangamwadi Math Collection. Digitized by eGangotri 


168 | ಬೆಟ್ಟದಿಂದ ಬಟ್ಟಲಿಗೆ 


ನನೆಗೆ ಗುಡ್ಡಗಾಡಿನಲ್ಲಿ ಇರಬೇಕೆಂಬ ಆಸೆಯಾಯ್ತು. ಈ ಕಾರಣ ಇಂಗ್ಲೆಂಡಿನಿಂದ ಇಲ್ಲಿಗೆ 
ಬಂದೆ. ಬ್ರೂಕ್‌ ಮಾಕೆಟನ ಆಸ್ತಿಯೆಲ್ಲಾ ಅವರ ಸ್ವಂತ `ಹೆಸರಿನಲ್ಲಿತ್ತು. ಅವರು 
1924ರಲ್ಲಿ ಸಾಯುವಾಗ ಒಂದು "ಟ್ವಸ್ಟ್‌ಃ ಮಾಡಿದರು. ಅದನ್ನು ಅವರ ಮಕ್ಕಳು 
ನಡೆಸಿಕೊಂಡು ಬಂದರು. 1954ರವರೆಗೂ ಹಾಗೆಯೇ ನಡೆದುಕೊಂಡು ಬಂದಿತು. 


ಆಗ ಅದನ್ನು ಕಂಪನಿಯನ್ನಾಗಿ ಪರಿವರ್ತಿಸಲಾಯಿತು. 


ನನಗೆ ಸ್ವಂತ ಎಸ್ಟೇಟುಗಳಿದ್ದು ವು. ಒಂದನ್ನು ನಾನೇ ಹೊಸದಾಗಿ ಮಾಡಿದೆ; . 


ಎರಡನ್ನು ಕೊಂಡುಕೊಂಡೆ. 1962ರಲ್ಲಿ ಊಟಿಗೆ ಹೋದೆ-ಅಲ್ಲಿ ನೆಲೆಸಲು. ಆಗ 
ತೋಟಗಳನ್ನು ಮಾರಿಬಿಟ್ಟೆ. ಮಾರಿದ್ದು ತಪ್ಪಾಯಿತು ಎಂದು ಈಗ ವ್ಯಥೆಪಡುತ್ತಿ 
ದ್ವೇನೆ. ಆದರೆ ತೋಟದಲ್ಲಿರಲು ಸಾಧ್ಯವಿಲ್ಲದಿದ್ದರೆ ತೋಟದ ಮಾಲೀಕನಾಗಿರುವುದು 
ಬೇಡ ಎಂದು ಸಮಾಧಾನಪಡುತ್ತಿದ್ದೇನೆ. | 
ನನ್ನ ಬಳಿ ಹಾಸನ-ಮಂಗಳೂರು ರೈಲ್ವೆ ಹಾದಿಯ ಸರ್ವೆ ರಿಪೋರ್ಟು ಇದೆ. 
ಇದು 1826ರಲ್ಲಿ ಆದದ್ದು. ಆಗ ರಾಬರ್ಟ್‌ ಎಲಿಯಟ್‌ ಆಸೆ ಇಟ್ಟುಕೊಂಡಿದ್ದರು. 
1886ರೊಳಗೆ ರೈಲು ಹಾಕಿ ಮುಗಿಯಬಹುದೆಂದು. ಆದರೆ ರೈಲನ್ನು ಇನ್ನೂ ಹಾಕಿಲ್ಲ. 
1976ರಲ್ಲಾದರೂ ಆಗಬಹುದೇ! ರೈಲು ಈ ಕಾಲದಲ್ಲಿ ಅವಸ್ಮಕವೇ? ಹಿಂದಿನ 
ಪರಿಸ್ಥಿತಿ ಈಗ ಬದಲಾವಣೆಯಾಗಿದೆ, ಲಾರಿ, ಕಾರು-ಇವುಗಳ ಓಡಾಟ ಹೆಚ್ಚಾಗಿದೆ. 
ರಸ್ತೆಗಳು ಚೆನ್ನಾಗಿವೆ. ಹೀಗಿರುವಾಗ ರೈಲು ನಿಜವಾಗಿಯೂ ಉಪಯೋಗವಾದೀತೆ 
ಎಂದು ನನಗೆ ಸಂದೇಹ, 
"ಸ್ಟಿಂಕ್ಸೆರ್‌' (ನೀರು ಚಿಮುಕಿಸುವ ಯಂತ್ರ) ಗಳಿಗೆ ಒಳ್ಳೆಯ 'ಭವಿಷ್ಯವಿದೆ. ಆದರ 
. ಅವು ಹೆಚ್ಚು ವಿಸ್ತೀರ್ಣಕ್ಕೆ ಅನುಕೂಲವಾಗಲಾರವು, ಅರೇಬಿಕಾ ಕಾಫಿಗಿಂತ ರೋಬಸ್ಥಾ 
ಕಾಫಿಗೆ ಅದು ಹೆಚ್ಚು ಪ್ರಯೋಜನವಾಗಬಹುದು. ಏಕೆದರೆ, 4,08 0° ಉಪಯೋ! 
ದಿಂದ ಅರೇಬಿಕಾ ಕಾಫಿಗೆ ಬೂಸ್ಟು ರೋಗಗಳು (fungus diseases) ಬರು! 
ಸಂಭವವುಂಟು. ಆದರೆ ರೊಬಸ್ಟಾಕ್ಕೆ ಹಾಗಾಗುವುದಿಲ್ಲ. ರೋಬಸ್ಟಾಕ್ಕಾದರೂ ute 
. ವರ್ಷೆ ಸ್ವಿಂಕ್ಷರ್‌ ಉಪಯೋಗಿಸುವುದು ಸರಿಯಲ್ಲ. ಒಂದು ವರ್ಷ ಸ್ವಿಂಕ್ಷರ್‌ voi 
ಯೋಗಿಸಿ, ಇನ್ನೆರಡು ವರ್ಷ ಪ್ರಕೃತಿಗೆ ಬಿಡುವುದು ಒಳ್ಳೆಯದು. ಇದಲ್ಲದೆ ಸ್ಟ್ರಿಂಕ್ಸರ್‌! 
ಬೇಕಾದ ನೀರಿನ ಆಶ್ರಯ ಬಹಳ ಕಡಮೆ, ನಾವು ಬಹಳವಾಗಿ ಪಂಪ್‌ಸೆಟ್‌ಗಳ್ನಾ 
ಹಾಕಿದ ನಂತರ ನೀರಿನ ಮಟ್ಟ ಕಡಮೆಯಾಗುತ್ತಿರುವುದು ಕಂಡುಬರುತ್ತಿದೆ. acd 
ಎಂದರೆ ಸಿಕ್ಕಾಬಟ್ಟೆ ಉಪಯೋಗಿಸುತ್ತೇವೆ. ನಲ್ಲಿ ನೀರನ್ನು ಹೇಗೆಂದರೆ ಹಾಗೆ ರ್ವ್ಯ 
ಮಾಡುತ್ತೇವೆ. ಆದರೆ ಬಾವಿಯಿಂದ ನೀರು ಸೇದಿಕೊಳ್ಳಬೇಕಾದರೆ ಹಾಗೆ ಮಾಡುವುಟ್ಲ 
ex 
ನನ್ನ ಅಭಿಪ್ರಾಯದಲ್ಲಿ ರೋಬಸ್ಥಾಕ್ಕಿ ಒಳ್ಳೆಯ ಭವಿಷ್ಯವಿದೆ. ಅದಕ್ಕೆ ಳು 
ಗಳು ಹೆಚ್ಚು ಬೇಕಿಲ್ಲ. ರೋಗಗಳು ಕಡಮೆ, ಇನ್ನು 50-60 ವರ್ಷಗಳಲ್ಲಿ ಅರೇಕಾ 
ಹೋಗಿ ರೋಜಸ್ಟಾ ಬರುತ್ತೆ ಎಂದು ನನ್ನ ಅಭಿಪ್ರಾಯ. ಬಹಳ ಎತ್ತರವಾದ ಕಡೆಗಲ್ಲಿ 
ರೋಬಸ್ಟಾ ಚೆನ್ನಾಗಿ = (ಯುದ್ಧದಿಲ್ಲ, ನಿಜ, ಆದರೆ, 2,500 ಅಡಿಗಳಿಂದ 3,000 à 


CC-0. Jangamwadi Math Collection. Digitized by eGangotri 


=| — ——————— 


Sm anm ಇಂ ಇನ ee 


E ,í1 
"- 


ಹಳಬರ ಹಲವು ಅನುಭವಗಳು E 169 


ಗಳವರೆಗೆ ಚೆನ್ನಾಗಿ ಬೆಳೆಯುತ್ತದೆ. ಅದು "ನೆಸ್‌ ಕಾಫೆ' (nesscafe) ಮಾಡಲು 
ತುಂಬಾ ಅನುಕೂಲ. "ರುಚಿಯಲ್ಲೂ ರೋಜಸ್ಟಾ ಚೆನ್ನಾಗಿದೆ. ಇಂಡಿಯಾದ ರೋಜಸ್ಟಾ 


ಇನ್ನೂ ಚೆನ್ನಾಗಿದೆ. ಲಂಡನ್‌ ಮತ್ತು ಬೇರೆ ಕಡೆಗಳಲ್ಲಿ ಒಳ್ಳೆಯ ಗಿರಾಕಿಯೂ ಇದೆ. 
ಯೂರೋಪಿಯನರಿಗೆ ಶಿಕಾರಿ ಮಾನು ಹಿಡಿಯುವುದು ಎಂದರೆ ಬಹಳ ಆಸಕ್ತಿ, 
ಆದರೆ ಇಂಡಿಯನರಿಗೆ ಅಷ್ಟಿಲ್ಲ. ನಾನು ನನ್ನ ಬಾಳಿನಲ್ಲಿ ಸುಖಪಟ್ಟಿದ್ದೇನೆ. ಶಿರಾಡಿ 
ಬಹು ಸೊಗಸಾದ 29. ಬೇರೆ ದೇಶಗಳಲ್ಲಿ ಸಾವಿರಾರು ಮೈಲಿ ಅಲೆದಾಡಿದರೂ ಇಂಥ 
ಭಿ e ಲ 
ಸ್ಥಳ ಸಿಕ್ಕುವುದಿಲ್ಲ. 


ಎನ್‌. ಕರುಣಾಕರನ್‌ 


ಎನ್‌. ಕರುಣಾಕರನ್‌ (N. Karunakaran) ಪಿಯರ್ಸ್‌ ಲೆಸ್ಲಿ 
ಯಲ್ಲಿ ಬಹಳ ವರ್ಷ ಕೆಲಸಮಾಡಿ ನಿವೃತ್ತರಾದವರು. ಇವರನ್ನು “ಪಿಯರ್ಸ್‌ 
ಲೆಸ್ಲಿಯ ವೃದ್ಧ ಪಿತಾಮಹ' ಎಂದು ಕರೆಯುತ್ತಾರೆ. ಈಗ ಕರುಣಾಕರನ್‌ 
, ಮಂಗಳೂರಿನಲ್ಲಿ ನೆಲೆಸಿ ಹುಡುಗರಂತೆ ಓಡಾಡಿಕೊಂಡಿದ್ದಾರೆ. ಇವರ ಸಂಪರ್ಕ 
ಬೆಳೆಸಿದರೆ ಮುದುಕರೂ ಹುಡುಗರಾಗುತ್ತಾರೆ! ಅವರು ಹೇಳಿದ ಕೆಲವು 
ಅನುಭವದ ಮಾತುಗಳು ಹೀಗಿವೆ : 


ನಾನು 1914ರಲ್ಲಿ ಸಾರ್ಡೆನ್‌ ಕಂಪನಿ (Sarden ಹಿ Sons) ಯಲ್ಲಿ ಇದ್ದಾಗ 
ಅಲ್ಲಿಂದ ಬಡಗರಕ್ಕೆ ಬಂದು, ಕಂಪನಿ ಪರ ತೆಂಗಿನಕಾಯಿ ಕೊಂಡುಕೊಳ್ಳುವ ಕೆಲಸ 
ಮಾಡುತ್ತಿದ್ದೆ. 1917ರಲ್ಲಿ ಮಂಗಳೂರಿಗೆ ಬಂದೆ. ಆಗ ಹಂಪನಕಟ್ಟ ಇರಲಿಲ್ಲ, ಅಂದರೆ 
ಈಗಿನ ಕಟ್ಟಡಗಳು ಇರಲಿಲ್ಲ. 1963ರಲ್ಲಿ ನಿವೃತ್ತನಾದೆ. 


ಘಟ್ಟದ ಮೇಲಿಂದ ಕಾಫಿ ಎತ್ತಿನ ಗಾಡಿಗಳಲ್ಲಿ ಮಂಗಳೂರಿಗೆ ಬರುತ್ತಿತ್ತು. 
ಒಂದೊಂದು ಸರ್ತಿ ನೂರರವರೆಗೂ ಗಾಡಿಗಳು ಬರುತ್ತಿದ್ದುವು. ಕಮ್ಮಾರಗೋಡು 
ತೋಟದ ಹಂಟ್‌ (Hunt) ತನ್ನ ಕಾಫಿಯನ್ನು ಮಂಗಳೂರಿಗೆ ಸಾಗಿಸುವ ಕೆಲಸವನ್ನು 
ಒಬ್ಬ ಗೌಡರಿಗೆ ವಹಿಸಿದ್ದು ಜ್ಞಾಪಕ. ಗಾಡಿಗಳು ಹಿಂದಿರುಗುವಾಗ ಗೊಬ್ಬರ, ಮನೆ 
ಸಾಮಾನುಗಳು, ಉಪ್ಪ, ಸೀಮೆಎಣ್ಣೆ-ಮುಂತಾದ ಸಾಮಾನುಗಳನ್ನು ತುಂಬಿಕೊಂಡು 
ಹೋಗುತ್ತಿದ್ದುವು. ಗಾಡಿಯವರು ರಾಗಿಹಸಿಟ್ಟು ತಂದು ಒಲೆ ಹೂಡಿ ಅಡುಗೆ 
ಮಾಡಿ ಮುದ್ದೆ ಕಟ್ಟೆ ಸಾರಿನಲ್ಲಿ ತುತ್ತು ಹೊರಳಿಸಿಕೊಂಡು ನುಂಗುತ್ತಿದ್ದರು ; ಗಾಡಿಯ 
ಬಳಿ ಸುತ್ತಾ ಕುಳಿತುಕೊಂಡು ಉಣ್ಣು ತ್ತಿದ್ದರು. 


ಒಂದು ಗಾಡಿಯಲ್ಲಿ 40ರಿಂದ 45 ಕಾಫಿ ಚೀಲಗಳನ್ನು ಹಾಕುತ್ತಿದ್ದರು. ಒಂದು 
' ಚೀಲದಲ್ಲಿ 3 ಬುಷೆಲುಗಳು. ಒಂದು ಬುಷೆಲಿಗೆ 34 ಪೌಂಡುಗಳು. ಗಾಡಿ ಎತ್ತುಗಳಿಗೆ 
ನೆನೆಹಾಕಿದ ಹುರುಳಿ ತಿನ್ನಿಸುತ್ತಿದ್ದರು. ನೆನೆದ ಹುರುಳಿಯನ್ನು ಆಡಿಸಿದಾಗ ಹಾಲಿನಂತೆ 


CC-0. Jangamwadi Math Collection. Digitized by eGangotri 


170 ಬೆಟ್ಟದಿಂದ ಬಟ್ಟಲಿಗೆ 


ನೊರೆ ಬರುತ್ತಿತ್ತು. ಅದು ದನಗಳಿಗೆ. ಬಹಳ ಒಳ್ಳೆಯದು: 

ನವೆಖಂರಿಮಿವ ಆರುಭವಾಗಿ ಮಾರ್ಚಿಯವತೆಗೆ ಗಾಡಿಗಳು ಬರುತ್ತಿದ್ದುದು, 
ಒಂದೆರಡು ದಿನ ಇದ್ದು ಹಿಂದಿರುಗುತ್ತಿದ್ದುವು. ಬಾಡಿಗೆ ಒಂದು ಚೀಲಕ್ಕೆ | ರೂಪಾಯಿ 
ನಿಂದ 13: ರೂಪಾಯಿ; ಮಡಿಕೇರಿಯಿಂದ 12 ಆಣೆ. 

ತೋಟದಲ್ಲಿರುವ ಜನರೂ ಮಲೆನಾಡಿನ ಜನರೂ ಕಂಬಳಿ ಗುಬುರುಹಾಕಿಕೊಂಡು 
ಮಳೆಯಲ್ಲಿ ಇರುತ್ತಿದ್ದುದನ್ನು ನಾನು ನೋಡಿದ್ದೆ. ನಾನು ಬಾಬಾಬುದನ'ಗಿರಿಗೂ 
ಹೋಗಿದ್ದೆ ನಮ್ಮ. ಯಜಮಾನರ ಫೋರ್ಡ್‌ ಕಾರಿನಲ್ಲಿ, 
E ಕೊಂಕಣಿ ಯವರೂ SRE OO ವ್ಯಾಪಾರಕ್ಕಾಗಿ ಘಟ್ಟದ ಮೇಲೆ 
ಹೋದರು. ಕಾಫ್ಟಿ, ಏಲಕ್ಕಿ ಮುಂತಾದ ಸಾಮಾನುಗಳನ್ನು ಕೊಂಡು 
ಸಂಪಾದಿಸಿದರು. i 

A ಎಫ್‌. ಎಕ್ಸ್‌. ಸಾಲ್ದಾನ (P. F. X. Saldana) ಎಂಬುವರು cu 

ನಲ್ಲಿ ಕಾಫಿ ಕಳುಹಿಸುತ್ತಿದ್ದರು. ಅವರು 'ಮೋಟಾರ್‌ ಸೈಕಲ್‌ ಮೇಲೆ ಓಡಾಡು 
ತ್ತಿದ್ದರು. ಆಗ ಅದನ್ನು ನೋಡಲು ಊರಿಗೆ ಊರೇ ಸೇರುತ್ತಿತ್ತು. 

ನಾನು ಮೊದಲು ಯಾರ್ಡ್‌ ಸೂಪರಿಂಟೆಂಡೆಂಟ್‌. ಆಮೇಲೆ ಮ್ಯಾನೇಜರ. 
ರಾತ್ರಿ ಕಾಫಿ ಕನಿಯುತ್ತಿದ್ದ ಕಾವಲುಗಾರನನ್ನು ಹಿಡಿದದ್ದು. ಒಂದು ಸಾದಸದ ಕಥೆ. 
ಕಾಫಿಯನ್ನು ತೂಕಮಾಡಿ ತೆಗೆದುಕೊಂಡ ಮೇಲೆ ನಾವು ಹೇಗೆ ಬೇಕಾದರೂ ಮಾಡ 
ಬಹುದಿತ್ತು. Ti ಕಾರಣ ಕಾಫಿ ಕ್ಕೂರರ:ಗಳನ್ನು "ಕಡಲು ತೀರದ ರಣಹದು ಗಳು: 
ಎಂದು ಕಾಫಿ ತೋಟದವರು ಕರೆಯುತ್ತಿದ್ದರು, É 


1 
CC-0. Jangamwadi Math Collection. Digitized by eGangotri 


9. ಶಾಫಿ ತಳಿಗಳು ಮತ್ತು ಕೃಷಿ 


ಕಾಫಿ ಜಾತಿಗಳು : 

"ಕಾಫಿ ಎಂಬ ಮುಖ್ಯ ಜಾತಿಗೆ ಸೇರಿದ ಕಾಫಿ ಗಿಡ! 32) ಕನಿಷ್ಠ ಪಕ್ಷ 
dal) ಒಳಜಾತಿಗಳುಂಟು. ಅವುಗಳಲ್ಲಿ ಆರುವತ್ತು ಒಳಜಾತಿಗಳನ್ನು 
ಇಲ್ಲಿಯವರೆಗೆ ಸಸ್ಮಶಾಸ್ತ್ರಜ್ಞರು ಗುರುತಿಸಿದ್ದಾರೆ. ಕಾಡುಗಳಲ್ಲಿ ಮರಗಳ 
ಮಧ್ಯೆ ನಾನಾ ಒಳಜಾತಿಯ ಕಾಫಿಗಿಬಗಳು ಬೆಳೆಯುತ್ತವೆ. ಕಾಡು ಮೇಡು 
ಗಳನ್ನು ಅಲೆದು ಹುಡುಕಿದ ಪಕ್ಷದಲ್ಲಿ ಇನ್ನೂ ಹೆಚ್ಚು ಒಳಜಾತಿಗಳನ್ನು 
ಗುರುತಿಸಲು ಸಾಧ್ಯ. ಈಗ ಆಗಿರುವುದೂ ಬಹಳ ಶ್ರಮವಹಿಸಿ ಮಾಡಿದ 
ಕೆಲಸವೆಂದೇ ಹೇಳಬೇಕು. © 

ಗುರುತಿಸಿದ ಕಾಫಿ ಒಳಜಾತಿಗಳಲ್ಲಿ ಮನುಷ್ಯರು ಉಪಯೋಗಿಸು 
ತ್ತಿರುವುದು ಹದಿನಾರು ಅಥವಾ ಹದಿನೇಳು ಒಳಜಾತಿಗಳು ಮಾತ್ರ. 
ಇವ್ರಗಳಲ್ಲಿ ಆಫ್ರಿಕಾದ ಆದಿವಾಸಿಗಳೂ ಪೂರ್ವದೇಶಗಳ ಜನರೂ ಉಪ 
ಯೋಗಿಸುವ ಒಳಜಾತಿಗಳನ್ನು ಲೆಕ್ಕಕ್ಕೆ ತೆಗೆದುಕೊಂಡಿಲ್ಲ. 

ಬೆಳೆಯುವ ಸುತ್ತಲಿನ ವಾತಾವರಣಕ್ಕೆ ತಕ್ಕಂತೆ ಕಾಫಿ ಗಿಡದ ಒಳ 
ಜಾತಿಗಳು ಆಗಿವೆ. ಆದರೆ ಈ ಒಳಜಾತಿಗಳೆಲ್ಲ ಉಷ್ಣವಲಯದಲ್ಲಿ 
ಬೆಳೆಯುವವೇ ಆಗಿವೆ. ಉಪ್ಹಾಂಶವಿರುವ ತಂಪಾದ ಸ್ಥ ಳದಲ್ಲಿ ಕಾಫಿ ಬೆಳೆ 
ಯುತ್ತದೆ. ಹಿಮಗಡ್ಡೆ ಕರಗುವ ಪ್ರದೇಶಗಳಲ್ಲಿ ಅದು ಬೆಳೆಯುವುದಿಲ್ಲ. 
z a S09, ಅಂದರೆ ಸ್ವಾಭಾವಿಕವಾಗಿ ಕೆಲವು ಒಳಜಾತಿಗಳು ಕಾಡಿನ 
ನೆರಳಿನಲ್ಲಿ ಬೆಳೆಯುತ್ತವೆ ; ಕೆಲವು ಬಿಸಿಲಿನಲ್ಲಿಯೂ ಬೆಳೆಯುತ್ತವೆ ; ಕೆಲವು 
ಒತ್ತಾದ ಕಾಡಿನಲ್ಲಿ ತಮ್ಮಷ್ಟಕ್ಕೆ ತಾವೇ ಹುಟ್ಟಿ 3 ಕೊಳ್ಳುತ್ತವೆ. ಬೇರುಗಳು 
ಪ್ರವಾಹದಲ್ಲಿ ಕೊಜ್ಜಿಹೋದರೂ ಪುನಃ ಅವು ಜನ್ಮ ತಾಳುವುದುಂಟು. 
ಮತ್ತೆ ಕೆಲವು ಜಾತಿಗಳಿಗೆ ಬಿಸಿಲಿರುವ ಮರದ. ಆಶ್ರಯ ಬೇಕು. 
gga rigs ನೆಲದಲ್ಲಿ ಕೊಳೆತು ಕಳಿತ ಕಪ್ಪು ನೆಲದಲ್ಲಿ ಕೆಲವು ಜಾತಿ 
ಕಾಫಿ ಗಿಡಗಳು ಬೆಳೆದರೆ, ಮತ್ತೆ ಕೆಲವು ಮರಳಿನಲ್ಲಿಯೂ ಬೆಳೆಯುತ್ತವೆ. 
ಹುಳಿ (acid) ಗುಣವುಳ್ಳ i; ಭೂಮಿಯಲ್ಲಿ ಕೆಲವು ಬೆಳೆದರೆ ಕೆಲವಕ್ಕೆ ಕ್ಷಾರ 


CC-0. Jangamwadi Math Collection. Digitized by eGangotri 


172 ಬೆಟ್ಟದಿಂದ ಬಟ್ಟಲಿಗೆ 


(alkaline) ಗುಣವುಳ್ಳ ಭೂಮಿ ಪರವಾಯಿಲ್ಲ. ಕೆಲವಕ್ಕೆ ವಿಪರೀತ ಮಳೆ 
ಬೀಳುವ ಪ್ರದೇಶವಾದರೂ ಚಿಂತೆಯಿಲ್ಲ ; ಮತ್ತೆ ಕೆಲವು ಹೆಚ್ಚು ಕಡಮೆ 
ಮರುಭೂಮಿಗೆ ಹೊಂದಿಕೊಂಡಿವೆ. 

ಈ ಕಾರಣ ಕಾಫಿಯನ್ನು ಹೇಗೆ ಬೆಳೆಯಬೇಕು, ಎಲ್ಲಿ ಬೆಳೆಯಬೇಕು, 
ಗೊಬ್ಬರ ಯಾವುದು ಮತ್ತು ಎಷ್ಟು ಹಾಕಬೇ ಕು-ಮುಂತಾದ ಬಗ್ಗೆ ಸಸ್ಯ 
ಶಾಸ್ತ್ರ ಜ್ಲರು ಬಹಳ ಸಂಶೋಧನೆ ನಡೆಸಿದ್ದಾರೆ. ಈ ಸಂಶೋಧನೆ ಹೆಚ್ಚಾ ಗಿ 
ಅರೇಬಿಕಾ ಮತ್ತು ರೋಬಸ್ಟಾ ಕಾಫಿಗಳ ಬಗ್ಗೆ ಆಗಿದೆ. 
| ಕಾಫಿಯನ್ನು ಸಾಮಾನ್ಯವಾಗಿ ನೆಟ್ಟು ಬೆಳೆಸುತ್ತಾ ರೆ. ಆದರೆ ಹಾಗೆಯೇ 
ಕಾಡಿನಲ್ಲಿ ಬೆಳೆಯುವ ಕಾಫಿಯೂ ಉಂಟು. ಇಥಿಯೋಪಿಯಾ, ಮಡಗಾಸ್ಕರ್‌, 
ಉಗಾಂಡ, ಅಂಗೋಲಾ, ಮೊಸಾಂಬಿಕ್‌, ಕಾಂಗೋ ಮುಂತಾದ ಕಾಡುಗಳಲ್ಲಿ 
ತಾನೇ ತಾನಾಗಿ ಬೆಳೆದ ಗಿಡಗಳಿಂದ ಕಾಫಿ ಬೀಜಗಳನ್ನು ಸಂಗ್ರಹಿಸಿ ತರುತ್ತಾ ರೆ. 

ನೆಟ್ಟು ಬೆಳೆಸುವ ಕಾಫಿಯ ಜಾತಿಗಳಲ್ಲಿ ಮುಖ್ಯವಾದುವುಗಳು : 
ಅರೇಬಿಕಾ (arabica). SRo ಅಥವಾ ರೋಬಸ್ಟಾ (canephora or 
robusta), ಲೈಬೀರಿಕಾ (liberica) ಮತ್ತು ಎಕ್ಸೆಲ್ಸಾ (excelsa). ಈ 
ನಾಲ್ಕು ಜಾತಿಗಳ ಮೂಲಸ್ಥಾನ ಆಫ್ರಿಕಾ: ಇವುಗಳಲ್ಲಿ ಒಂದಕ್ಕೊಂದಕ್ಕೆ 

ಅನೇಕ ಮುಖ್ಯ us: ಸಗಳುಂಟು. ಈ ವ್ಯತ್ಯಾಸಗಳಲ್ಲಿ ಬೀಜದ m 
ಒಂದನ್ನೇ ಹೇಳುವುದಾದರೆ, ಒಂದು ಪೌಂಡು ಅರೇಬಿಕಾದಲ್ಲಿ ಹೆಚ್ಚು ಕಡಮೆ 
1,200 ಬೀಜಗಳಿದ್ದರೆ, ಅದೇ ಒಂದು ಪೌಂಡು ರೋಬಸ್ಥಾ ದಲ್ಲಿ 1,600 
ಮತ್ತು ಲೈ ಬೀರಿಕಾದಲ್ಲಿ 800 ಬೀಜಗಳಿರುತ್ತವೆ. 

ಈ ನಾಲ್ಕು ಜಾತಿಗಳಲ್ಲಿ ಅತಿ ಪ್ರಧಾನವಾದುದು ಅರೇಬಿಕಾ ಕಾಫಿ. 
ಪ್ರಪಂಚದ ಒಟ್ಟು ಉತ್ಪನ್ನದಲ್ಲಿ ಈ ಕಾಫಿ ಶೇ. 80ರಿಂದ 85 ಆಗುತ್ತದೆ. 
ರೋಬಸ್ಟಾ ಶೇ. 15 ಮತ್ತು ಲೈಬೀರಿಕಾ ಶೇ. 1. ಅರೇಬಿಕಾ ಮೊದಲಿಗೆ 
ಇಲಿಯೋಪಿಯನನ್ಲಿ ತಾನೇ ತಾನಾಗಿ ಬೆಳೆಯುತ್ತಿತ್ತು. ಆಮೇಲೆ ಅರೇಬಿ 

ಯಾಕ್ಕೆ ಒಯ್ಯಲ್ಪಟ್ಟಿತು. ಯೆಮೆನ್‌ (Yemen) rt ಹ ಕಾಫಿ ಕ್ರಿ.ಶ. 
575ರಲ್ಲಿ ಬಂದಿತೆಂದು ಹೇಳುತ್ತಾರೆ. ಆ ಕಾಲದಿಂದ ಬೇರೆ ದೇಶಗಳಿಗೂ 
ಅದು ಹಬ್ಬಿರಬೇಕು. ಬಹಳ ಕಾಲ ಅರೇಬಿಕಾ ಜಾತಿಯೊಂದನ್ನು ` BZ) 
ಬೆಳೆಸುತ್ತಿದ್ದರು. ಅಲ್ಲದೆ ಈಗ ಬೆಳೆಯುವುದರಲ್ಲಿಯೂ ಅದಕ್ಕೆ ಪ್ರಧಾನ 


CC-0. Jangamwadi Math Collection. Digitized by eGangotri 


ಕಾಫಿ ತಳಿಗಳು ಮತ್ತು ಕೃಷಿ 173 


ಸ್ಥಾನ, ಅರೇಬಿಕಾ ಸುಂದರವಾದ ಗಿಡ ಅಂದವಾದ ಶಂಖುವಿನಂತೆ 
ಹಸುರೆಲೆಗಳು. ಹಣ್ಣಿನ ಬಣ್ಣ ಕೆಂಪು ಅಥವಾ ಕೆನ್ನೀಲಿ. ಕೆಲವು ತರಹ 
ಗಿಡಗಳು ಹಳದಿ ಅಥವಾ ಆ ತರಹ ಬಣ್ಣ ಕ್ಕಿರುವುದುಂಟು. ಅರೇಬಿಕಾ ಗಿಡ 
ತುಂಬಾ ಹಣ್ಣು ಬಿಡುತ್ತದೆ. ಇದು ಒಂದು ದೃಷ್ಟಿಯಿಂದ ಗಿಡಕ್ಕೆ ತೊಂದರೆ. 
ಹಣ್ಣುಗಳು ಎಲೆಗಳಿರುವ ಕಂಕುಳಲ್ಲಿ ಅತ್ತಿಯ ಕಾಯಂತೆ ಗುಂಪು ಗುಂಪಾಗಿ 
ಬಿಡುತ್ತವೆ. ಇಡೀ ತೋಟವಾದ ತೋಟವೆಲ್ಲ ಒಂದೇ ತರಹ ಕಾಣುತ್ತದೆ. 
ಅರೇಬಿಕಾ ಬೀಜ ಒಳ್ಳೆಯ ಪರಿಮಳದ ಕಾಫಿಯನ್ನೂ ಕೊಡುತ್ತದೆ. ಇದು 
ವ್ಯಾಪಾರದ ದೃಷ್ಟಿಯಿಂದ ಬಹಳ ಒಳ್ಳೆಯದು. 

ಇಂಡಿಯಾದಲ್ಲಿ ಅರೇಬಿಕಾ ಕಾಫಿಯನ್ನು ಬಹಳ ಕಾಲದಿಂದ ಬೆಳೆಯು 
ತಿದ್ದಾರೆಂಬುದರಲ್ಲಿ ಸಂದೇಹವಿಲ್ಲ. ಇದು ಇಂಡಿಯಾಕ್ಕೊ ಇಥಿಯೋಪಿಯಾ 
ದಿಂದಲೋ ಅಥವಾ ಅರೇಬಿಯಾದಿಂದಲೋ ಬಂದಿರಬೇಕು. ಪೋರ್ಚು 
ಗೀಸರು 1498ರಲ್ಲಿ ಇಂಡಿಯಾಕ್ಕೆ ಕಾಲಿಡುವ ಮುನ್ನ ಅರಬ್ಬೀ ಸಮುದ್ರದ 
ಮೇಲಿನ ವ್ಯಾಪಾರದ ಸ್ವಾಮಿತ್ವ ಅರಬರ ಕೈಯಲ್ಲಿತ್ತು. ಅವರು ಅರೇ 
ಬಿಯಾದಲ್ಲಿ ಬೆಳೆಯುತ್ತಿದ್ದ ಕಾಫಿಯನ್ನು ಇಂಡಿಯಾಕ್ಯೂ ತಂದಿರಲು ಸಾಕು; 
ಮತ್ತು ಅದನ್ನು ಪಶ್ಚಿಮ ಕರಾವಳಿಯ ತೀರದಲ್ಲಿ ನೆಟ್ಟಿರಲೂ ಸಾಕು. 1503 
ರಲ್ಲಿ ಸಿಲೋನಿನಲ್ಲಿ ಕಾಫಿ ಬೆಳೆಯುತ್ತಿದ್ದರೆಂದಮೇಲೆ ಇಂಡಿಯಾದ ಪಶ್ಚಿಮ 
ಕರಾವಳಿಯಲ್ಲಿ ಬೆಳೆಯುತ್ತಿರಲಿಲ್ಲ ಎಂದು ಹೇಳಲಿಕ್ಕಾಗುವುದಿಲ್ಲ. 

ಇಂಡೊನೇಷ್ಯಾ ಕೂಡಾ ಅರೇಬಿಕಾ ಕಾಫಿಯನ್ನು ಬೆಳೆಯುವುದರಲ್ಲಿ 
ಬಹಳ ಪುರಾತನವಾದ ದೇಶ. ಯೂರೋಪಿಯನರು ಮೊದಲು ತೋಟ 
ಮಾಡಲು ಆರಂಭಿಸಿದ್ದು ಇಂಡೊನೇಷ್ಯಾದಲ್ಲಿ ಎಂದು ತಿಳಿದುಬರುತ್ತದೆ. 
` ಫ್ರೆಂಚರೂ ಇಂಗ್ಲಿಷರೂ ಡಚ್ಚರೂ ಅಲ್ಲಿ ನೆಲೆಸಿ ಅರೇಬಿಕಾ ಕಾಫಿ ಬೆಳೆಯ 
ಲಾರಂಭಿಸಿದರು. . ಆದರೆ ಅರೇಬಿಕಾಕ್ಕೆ ಎಲೆ ರೋಗ ತಗಲಿದ ಕಾರಣ 
ಲೈಬೀರಿಕಾ ಕಾಫಿಯನ್ನು ಬೆಳೆಸಿದರು. ಈ ಲೈ ಬ್ರಬೀರಿಕಾ ಕಾಫಿಯನ್ನು 1880 
ರಿಂದ 1905ರ ಅವಧಿಯಲ್ಲಿ ಬೆಳೆಸಲಾರಂಭಿಸಿದರೆಂದು ಗೊತ್ತಾಗುತ್ತದೆ. 
ಆದರೆ ಈಗ ಅಲ್ಲಿ ಹೆಚ್ಚಾಗಿ ಬೆಳೆಯುವುದು ರೋಜಸ್ಥಾ ಕಾಫಿ, ಏಕೆಂದರೆ, 
ಅದಕ್ಕೆ ರೋಗಗಳನ್ನು ನಿರೋಧಿಸುವ ಶಕ್ತಿಯಿದೆ. ಈ ಮಾತು ಬಹುಮಟ್ಟಿಗೆ ' 
ಇಂಡಿಯಾಕ್ಕೂ ಅನ್ವಯಿಸುತ್ತದೆ. 


CC-0. Jangamwadi Math Collection. Digitized by eGangotri 


114 ಬೆಟ್ಟದಿಂದ ಬಟ್ಟಲಿಗೆ 


ಇಡೀ ಪ್ರಪಂಚದಲ್ಲಿ ಅತ ತ ಹೆಚ್ಚಿನ ಕ ಕಾಫಿ: ಬೆಳೆಯುವ ಪ್ರದೇಶ 
ವೆಂದರೆ ಬ್ರೆಜಿಲ್‌. ಅಲ್ಲಿ ಬೆಳೆಯುವ ಕಾಫಿಯೆಲ್ಲ ಅರೇಬಿಕಾ. ಪ್ರಪಂಚದ 
ಒಟ್ಟು ಉತ್ಥಾ ದನೆಯಲ್ಲಿ ಶೇ, 40ರಷ್ಟು ಭಾಗ ಕಾಫಿ ಬ್ರೆಜಿಲ್‌ನಲ್ಲಿ ಬೆಳೆಯು 
ತ್ತದೆ. ಒಮ್ಮೆ ಇದು Se. 70ರಷ್ಟು E ಇದು ಮತ್ತು ಚೇ © ಕಡೆಗಳಲ್ಲಿ 
ಬೆಳೆಯುವ ಕಾಫಿಯೆಲ್ಲಾ ಹಿಂದೆ ಫ್ರಾನಿ ನಲ್ಲಿ ನಾಲ್ಕನೆಯ ಲೂಯಿ ದೊರೆಗೆ 
ಹಾಲಾಂಡಿನ ರಾಜಧಾನಿಯಾದ ಅಮ್‌ಸ | ರ್‌ಡಾಮಿನ ನಾಗರೀಕರು ಕೊಟ 
ಗಿಡದಿಂದ ಎಂಬುದನ್ನು ಇಲ್ಲಿ Wp ನ್ಲಿಪಿಸಿಕೊಳ್ಳ ಸಬಹುದು. ಐದ ತ್ರ ರದ 
ಆ ಗಿಡವ ನ್ನು ಬಹು E | ರಿಕೆಯಿಂದ ಗಾಜಿನ ಪೆಟ್ಟಿ ಕೈಗೆಯಲ್ಲಿ eq ಲಾಗಿತು . 
ಹಣ್ಣಾ ಗಿದ್ದ ಮತ್ತು ಇನ್ನೂ ಹಣಾ NEN $c) ಕಾಯಿಗಳಿದ್ದುವು. ನದಿಯ 
ಮೇಲೆ ಫಾ ಫ್ರಾನ್ಸಿಗೆ ಸಾಗಿಸಿದ ಆ ಗಿಡವನ್ನು ನೋಡಲು ನೆರೆದಿದ್ದ ಜನಸಂಖೆ 
ಅಪಾರ, ಫ್ರಾನ್ಸನ್ನು ಮುಟ್ಟಿ ದ ಗಿಡ `ರಾಜನ ನ ಆಸ್ಥಾನದ zee - 
ಜೂಸೂ (Monsieur de Jussieu) Os ed ds ಇಲ್ಲಿ ಗಾಜಿನ ಎಸಿ 
ಯನ್ನು ಸೇರಿತು. ಇದಕ್ಕೆ ಮುನ್ನ . 1713ರಲ್ಲಿ ಆಮ್‌ಸ್ಟರ್‌ಡಾಮಿನ 
ನಾಗರೀಕರು ಜೂನೊಗೆ ಸಣ್ಣ ಗಿಡವೊಂದನ್ನು ಕಳುಹಿಸಿಕೊಟಿ s QU. ಆದರೆ 
ಅದು ಬದುಕಿರಲಿಲ್ಲ, ಅಂತೂ 1714ರಲ್ಲಿ ಫ್ರಾನ್ಸಿಗೆ ಬಂದ ಆ ಒಂದು ಗಿಡದ 
ತಳಿಯನ್ನು ದಕ್ಷಿಣ ಅಮೇರಿಕಾದ ಮಾರ್ಟಿನೀಕ್‌ (Martinique) ದ್ವೀಪಕ್ಕೆ 
ಲೆಫ್ಸಿನೆಂಟ್‌ ಡೆಸ್‌ಕ್ಲ್ಲೂ s (Lt. Desclieu) ತೆಗೆದುಕೊಂಡುಹೋಗಿ ಅಲ್ಲಿ 
ಅದನ್ನು ನೆಟ್ಟ. ಹೀಗೆ: ತಂದು ನೆಟ್ಟ ಈ ಗಿಡ ಅಭಿವೃ ದ್ಧಿ ಹೊಂದಿದರೂ 
ಆಮೇಲೆ cae ಪ್ರವಾಹ ಹಾಗೂ ಬಿರುಗಾಳಿಗೆ AG, ನಾಶವಾದುವು, 
ಆಮೇಲೆ ಬಹು ಪ್ರಯಾಸದಿಂದ ಒಂದು ಕಾಫಿ ಗಿಡವನ್ನು ಸಮುದ್ರದ 
ಮೇಲೆ 1723ರಲ್ಲಿ ಸಾಗಿಸಿದ ವಿಷಯ ಆಗಲೇ ಹೇಳಿದೆ. ಅಲ್ಲಿಂದ vob 
ಬ್ರೆಜಿಲ್‌, ಕೊಲಂಬಿಯಾ TWII ಕಡೆಗಳಿಗೂ ಹಬ್ಬಿತು. ಬ್ರೆಜಿಲ್‌ನಲ್ಲಿ 
ಮೊದಲು ಕಬ್ಬು ಬೆಳೆಯುವುದೇ ಹೆಚ್ಚಾ ಗಿತ್ತು. "m INC ತಯಾರಾದ 
ಸಕ್ಕರೆಗೆ ಯೂರೂ RMA ಧಾರಾಳ ಬೇಡಿಕೆಯಿತ್ತು. ಆದರೆ ನೆಪೋಲಿಯನ್‌ 
ಜಃ ಹಿನಲ್ಲಿ ಬೀಟ್‌ ಗಡೆ 3 cond, ಬೆಳೆಸಲಾರಂಭಿಸಿದ ಮೇಲೆ ಕಬಿ ನ 
ಸಕ್ಕರೆಗೆ ಗಿರಾಕಿ ಕಡಮೆಯಾಯಿತು. ಬ್ರೆಜಿಲ್‌ನಲ್ಲಿ ಕಬ್ಬಿಗೆ ಬದಲು ಕಾಫಿ 
ಬೆಳೆಯಲಾರಂಭಿಸಿದರು. ಕೊಲಂಬಿಯಾದಲ್ಲಿಯೂ ಕಾಫಿಗೆ ಒಳ್ಳೆಯ ಸ್ಪಾ 2 


CC-0. Jangamwadi Math Collection. Digitized by eGangotri 


ಇಫಿ ತಳಿಗಳು ಮತ್ತು ಕೃಷಿ 175 


ಸಿಕ್ಕಿತು. ಅಲ್ಲಿ ಒಂದು ಗಾದೆಯೇ ಹುಟ್ಟಿತು "ಮಕ್ಕಳ ಓದು ಸಾವಿರ 
ಕಾಫಿ ಗಿಡಗಳನ್ನು ನೆಟ್ಟರಾಯಿತು' ಎಂದು. | 
ಹೊಸದಾಗಿ ಹಾಕುವವರು ಅರೇಬಿಕಾ ಕಾಫಿಯನ್ನು ಎಂಟೆಂಟು ಅಡಿ 
ಅಂತರದಲ್ಲಿ ಹಾಕುತ್ತಾರೆ. ಒಂದು ಎಕರೆಗೆ 680 ಗಿಡ ಹಾಕಬಹುದು. 
ದಕ್ಷಿಣ ಇಂಡಿಯಾದಲ್ಲಿ ಒಂದು ಎಕರೆಗೆ 300 ಪೌಂಡು ಕಾಫಿ ಬರುತ್ತದೆ 
೦ದು ಹೇಳುತ್ತಾರೆ. ಆದರೆ ಪ್ರಪಂಚದ ಸರಾಸರಿ ಲೆಕ್ಕದಂತೆ ಒಂದು 
ಎಕರೆಯಲ್ಲಿ ಕಾಫಿ ಬೆಳೆದು, ಸಿಪ್ಪೆ ತೆಗೆದು, ಬೀಜ ಮಾಡಿ, ಕೇರಿ ತೂರಿದರೆ 
200 ಪೌಂಡು ಬರುತ್ತೆ. ಅಂದರೆ ದಕ್ಷಿಣ ಇಂಡಿಯಾದಲ್ಲಿ ಒಂದು ಎಕರೆಯಲ್ಲಿ 
100 ಪೌಂಡು ಕಾಫಿ ಹೆಚ್ಚು ಬೆಳೆಯುತ್ತಾರೆ ಎಂದಾಯ್ತು. 


ಲೈಬೀರಿಕಾ ಕಾಫಿಯೂ ಸಾಕಷ್ಟು ಹಳೆಯದೆ. ಕಾಫಿ ಗಿಡಕ್ಕೆ ಬರುವ 
‘OAT,’ (rust) ಎಂಬ ರೋಗೆ ಈ ಗಿಡಕ್ಕೆ ಬರುವುದಿಲ್ಲ. ಸ್ವಲ್ಪ ಕಾಲ 


ಮಳೆಯಿಲ್ಲದಿದ್ದರೂ ಇದು ತಡೆಯುತ್ತದೆ. ಫಲವತ್ತಲ್ಲದ ಭೂಮಿಗಳಲ್ಲಿಯೂ 
ಬೆಳೆಯುತ್ತದೆ. ಲೈಬೀರಿಕಾ ಕಾಫಿ ಫ್ರೆಂಚ್‌ ಈಕ್ವಿಟೋರಿಯಲ್‌ ಆಫ್ರಿಕಾ, 
ಕಮೆರೂನುಗಳು, ಲೈಬೀರಿಯಾ ಮತ್ತು ನೈಜಿ:ರಿಯಾಗಳಲ್ಲಿ ಬೆಳೆಯುತ್ತದೆ. 


ಅರೇಬಿಕಾಕ್ಕೆ ಎಲೆ ರೋಗ ತಗುಲಿದ ಮೇಲೆ ಅದರ ಬದಲು ಲೈಬೀರಿಕಾ 


ಕಾಫಿಯನ್ನು ಇಂಡೂನೇಷ್ಯಾದಲ್ಲ 1880 ರಿಂದ 1905ರವರೆಗೆ ಹೆಚ್ಚಾಗಿ 
ಬೆಳೆಯಲಾಗುತ್ತಿತ್ತು. ಆದರೆ ರೋಜಸ್ಟಾ ಬಂದ ಮೇಲೆ ಇದರ. ಬೆಳೆ 


ಮತ್ತು ದಢೂತ3(stu rdiness) ಯಾಗಿರುವುದು. ಈಗ ಪ್ರಪಂಚೆದಲ್ಲಿ 
ಅರೇಬಿಕಾ:ಬಿಟ್ಟರ ರೋಜಬಸ್ಟಾ ಕಾಫಿಯೇ. ತನ್ನ ಸ್ಥಾನ ಉಳಿಸಿಕೊಂಡಿರುವುದು. 


ಪ್ರಪಂಚದ ಕಾಫಿ ಉತ್ಪನ್ನದಲ್ಲಿ ರೋಸಿಸ್ಟಾ ಕಾಫಿಯ ಉತ್ಪನ್ನ ಶೇ. 15. 
ಕನೆಭೋರಾತ್ಮೆ "ರೊಬಸ್ಟ" (robusta) ಎಂದು ಹೆಸರಿಟ್ಟವನು ಸ್ಪೆಯಾರ್ಟ್‌ 
(Stayaart) ಮಬುವನು. ಈಗ ರೊಜಬಸ್ಟಾ ಎಂಬ ಪದವೇ ಹೆಚ್ಚು 


CC-0. Jangamwadi Math Collection. Digitized by eGangotri 


LEA CELL mme mm m TO 





176 ಬೆಟ್ಟದಿಂದ ಬಟ್ಟಲಿಗೆ 


ಪ್ರಚಲಿತವಾಗಿದೆ. ಇದು ಗಟ್ಟಿಮುಟ್ಟಾಗಿ ಬೆಳೆಯುತ್ತದೆ ಮತ್ತು ಹೆಚ್ಚು 
ಬೆಳೆ ಕೊಡುತ್ತದೆ. ಕಾಂಡ ಕೊರೆಯುವ ಹುಳು ಇದಕ್ಕೆ ಬೀಳುವುದಿಲ್ಲ. 

ರೊಬಸ್ಟಾ ಕಾಫಿ ಆಫ್ರಿಕಾ ಖಂಡದ ಬಹು ಭಾಗದಲ್ಲಿ ಬೆಳೆಯುತ್ತದೆ. 
ಇಂಡಿಯಾಕ್ಕೆ ರೊಬಸ್ಟಾ ಕಾಫಿ 1910ರಲ್ಲಿ ಜಾವಾದಿಂದ ಬಂದಿತೆಂದು 
ಹೇಳುತ್ತಾರೆ. ಈಚೆಗೆ ಕಾಫಿ ' ಬೋರ್ಡ್‌ ಅಸ್ಥಿತ್ವಕ್ಕೆ ಬಂದ ಮೇಲೆ ಐವರ್‌ . 
ಬುಲ್‌ (Ivor Buli) ಎಂಬುವರು ಜಾವಾದಿಂದ ರೊಬಸ್ಟಾ ಕಾಫಿಯನ್ನು 
ತಂದು ತಮ್ಮ ತೋಟದಲ್ಲಿ ನೆಡಿಸಿದರು. ಅವರನ್ನು ಅನುಸರಿಸಿ ಇತರರೂ 
ಆ ಕಾಫಿಯನ್ನು ಬೆಳೆಯಲಾರಂಭಿಸಿದರು. ಈಗ ರೊಬಸ್ಟಾ ಕಾಫಿ ದಕ್ಷಿಣ 
ಕೊಡಗು, ಉತ್ತರ ವೈನಾಡು ಮತ್ತು ಹಾಸನ ಮತ್ತು ಚಿಕ್ಕಮಗಳೂರು 
ಜಿಲ್ಲೆಗಳಲ್ಲಿ ಬೆಳೆಯುತ್ತಿದೆ. 

ರೊಜಸ್ಟಾ ಬಿಸಿಲು ನೆರಳು ಎರಡರಲ್ಲಿಯೂ ಬೆಳೆಯುತ್ತದೆ. ಆದರೆ 
ನೆರಳಿದ್ದರೆ ಒಳ್ಳೆಯದು ಎಂದು ಬಹು ಜನರ ಅಭಿಪ್ರಾಯ, ಎತ್ತರವಾದ 
ಭೂಭಾಗಗಳಲ್ಲೂ, ಸ್ವಲ್ಪ ಕಡಮೆ ಎತ್ತರವಿರುವ ಸ್ಥಳಗಳಲ್ಲೂ ಇಹು 
ಬೆಳೆಯುತ್ತದೆ. ಗಿಡದ ಎಲೆಗಳು ಅಗಲ ಹಾಗೂ ಕಪ್ಪುಮಿಶ್ರಿತ ಹಸಿರು. 
ಗಿಡಗಳು ಒಡ್ಡೊಡ್ಡಾಗಿ ಬೆಳೆಯುತ್ತವೆ. ಅರೇಬಿಕಾದಂತೆ ನೋಡಲು 
ಅಂದವಿಲ್ಲ, ಚೆಂದವಿಲ್ಲ. ಹಣ್ಣು ಬಿಟ್ಟನಂತರ ಎಲೆಗಳು ಉದುರುತ್ತವೆ. 
ಅರೇಬಿಕಾ ಹಾಗಲ್ಲ. ಆದರೆ ಎಲೆಗಳು ಉದುರುವುದರಿಂದ ಒಂದು ಅನುಕೂಲ 
ವೆಂದರೆ, ಆಮೇಲೆ ರೆಂಬೆಗಳನ್ನು "ಕತ್ತರಿಸುವುದು (pruning) ತಪು QUO. 
ರೊಬಸ್ಟಾ ಹಣ್ಣು ಅರೇಬಿಕಾ ಹಣ್ಣಿಗಿಂತ ಚಿಕ್ಕದು. ಆದರೆ ಹೂವುಗಳು 
ದೊಡ್ಡದಾಗಿ ಸುವಾಸನೆ ಬೀರುತ್ತವೆ. ರೆಂಬೆ ರೆಂಬೆಗಳಲ್ಲಿಲಾ ಹೂವೇ 
ಹೂವು ! 

ಹತ್ತತ್ತು ಅಡಿಗಳಿಗೆ ಒಂದರಂತೆ ರೊಬಸ್ಟ್ರಾ ಗಿಡಗಳನ್ನು ನೆಡುತ್ತಾರೆ, 
ಅಂದರೆ ಒಂದು ಎಕರೆಗೆ 435 ಗಿಡಗಳು, ಆದರೆ ಸನಿ ವೇಶಕ್ಕೆ ತಕ್ಕಂತೆ 
ಕೊಂಚ ಹೆಚ್ಚು ಕಡಮೆ ' ನೆಡಬಹುದು. ಉಗಾಂಡಾದಲಿ ವಿಚಿತ್ರವಾದ 
ರೀತಿಯಲ್ಲಿ ರೊಬಸ್ಸಾ ಗಿಡವನ್ನು ಮರವಾಗಿ ಬೆಳೆಸುತ್ತಾರೆ, ಗಿಡ ಬೆಳೆದಂತೆ 
ಅದನ್ನು ಹಲವಾರು ಅಂತಸ್ತುಗಳಾಗಿ ಕತ್ತರಿಸುತ್ತಾ ಹೋಗುತ್ತಾರೆ. 
ಕತ್ತರಿಸದೆ ಹಾಗೆಯೇ ಬಿಟ್ಟರೆ ಕಾಫಿ ಗಿಡ ಕೆಲವೇ DAF AGE 60 ಅಡಿ 


CC-0. Jangamwadi Math Collection. Digitized by eGangotri 


ಕಾಫಿ ತಳಿಗಳು ಮತ್ತು ಕೃಪ 177 


ಗಳಿಗಿಂತಲೂ ಹೆಚ್ಚು ಎತ್ತರ ಬೆಳೆದುಬಿಡುತ್ತದೆ. ಆಗ ಮರ ಹತ್ತಿಯೋ 
ಅಥವಾ ಏಣಿ' ಹಾಕಿಕೊಂಡೋ ಹಣ್ಣು ಕೀಳಬೇಕಾಗುತ್ತದೆ. ಕೆಲವುಕಡೆ 
ಜವಣೆಗಳಿಂದ ಬಡಿದು ಹಣ್ಣು ಉದುರಿಸುವುದುಂಟು. 

GAWD, ಕಾಫಿ ಎಲ್ಲಾದರೂ ಬೆಳೆಯಲಿ, ಅದರ ರುಚಿ ಅರೇಬಿಕಾ 
ಕಾಫಿಗಿಂತ ಭಿನ್ನ. ಈ ಭಿನ್ನ ರುಚಿಯ ಕಾರಣವೇ ಈ ಕಾಫಿಗೆ "ಬರಡಾದ' 
(neutral) ಆಥವಾ "ಸಿಹಿಯಾದ' ಕಾಫಿಯೆಂದು ಕರೆಯುತ್ತಾರೆ."ಇನ್‌ಸ್ಟಂಟ್‌' 
(instant) ಕಾಫಿ ತಯಾರಿಕೆಯಲ್ಲಿ ರೊಬಸ್ಟಾ ಕಾಫಿಯ ಬಳಕೆ ದಿನೇ ದಿನೇ 
ಹೆಚ್ಚು ತ್ತಿದೆ. ಈ ಕಾರಣ ಈ ಕಾಫಿಯನ್ನು ಬೆಳೆಯುವ ವಿಸ್ತೀರ್ಣವೂ 
ಹೆಚ್ಚುವ ಸಂಭವವುಂಟು. 

"` ಆರೇಜಿಕಾ ಮತ್ತು ರೊಬಸ್ಟಾ ಕಾಫಿಗಳು ಇಂಡಿಯಾಕ್ಕೆ ಬರುವ 
ಮುನ್ನವೇ ಬಂಗಾಳ ಮತ್ತು ಅಸ್ಸಾಂ ಬೆಟ್ಟಗುಡ್ಡಗಳಲ್ಲಿ ವಾಸದ ಮನೆಗಳ 
ಬಳಿ ಕಾಫಿಯನ್ನು ಬೆಳೆಯುತ್ತಿದ್ದರೆಂದು ಗೊತ್ತಾಗಿದೆ. ಯಾವಾಗಿನಿಂದ ಈ 
ಕಾಫಿ ಬೆಳೆಯುತ್ತಿದ್ದರೆಂದು ಖಚಿತವಾಗಿ ತಿಳಿಯುವುದಿಲ್ಲ. ಈ ತರಹ ಕಾಫಿಗೆ 
“ಬೆಂಗಾಳೆನ್ಸಿಸ್‌' (Bengalensis) ಎಂ ಕರೆಯಲಾಗಿದೆ. ಆರೇಬಿಕಾ 
ಕಾಫಿ ಬಂದ ಮೇಲೆ ಇದು ತನ್ನ ಸ್ಥಾನ ಕಳೆದುಕೊಂಡಿದೆ. 

ಸರಿಯಾಗಿ ನೋಡಿಕೊಂಡರೆ ಕಾಫಿ ಗಿಡಗಳು ಸರಾಸರಿ 4 ಅಥವಾ 5 
ಪೌಂಡು ಬೀಜ ಕೊಡುತ್ತವೆ. ಆಳವಾಗಿ ಬೇರು ಬಿಡುವ ಗಿಡವಾರರೆ 
ಒಳ್ಳೆಯದು. ಏಕೆಂದರೆ ಮಳೆ ಬಂದಾಗ ತಡೆದುಕೊಳ್ಳುವ ಶಕ್ತಿಯನ್ನು ಗಿಡ - 
ಪಡೆಯಬೇಕು. ಅಲ್ಲವೆ ಯಂತ್ರಗಳಿಂದ ಬೇಸಾಯಮಾಡುವಾಗ ಬೇರು 
ಕಿತ್ತುಬರಬಾರದು. ಹಣ್ಣು ಬಿಡುವ ರೆಂಬೆ ಬಲವಾಗಿರಬೇಕು. ಹಣ್ಣು 
ಬಿಟ್ಟಮೇಲೆ ಸತ್ತುಹೋಗುವ ಅಥವಾ ಹಣ್ಣು ಬಿಡಿಸುವಾಗ ರೆಂಬೆಗಳು 
. ಮುರಿಯದಂಥ ಗಿಡಗಳಿರಬೇಕು. ಹೆಮಿಲೀಯ ರಸ್ಟ್‌ (hemileia)ರೋಗಕ್ಕಿ 
ಗಿಡಗಳು ಜಗ್ಗಬಾರದು. ಅಲ್ಲವೆ ಇತರ ರೋಗಗಳನ್ನೂ ತಡೆದುಕೊಳ್ಳಬೇಕು. 
ಅದರಲ್ಲಿಯೂ ಕೆಲವು ಹುಳಹುಪ್ಪಟೆಗಳ ಕಾಟಗಳನ್ನು ತಡೆಯುವಂತಿಂಬೇಕು. 
ಹಣ್ಣು ಬಿಡಿಸುವುದಕ್ಕೆ ಸುಲಭವಾಗಿರಬೇಕು. ಕೆಲವು ಕಡೆಗಳಲ್ಲಿ ಅನುಷ್ಠಾನ 
ದಲ್ಲಿರುವಂತ ಯಂತ್ರದಿಂದ ಹಣ್ಣು ಬಿಡಿಸುವುದಕ್ಕೆ ಅನುಕೊಲವಾಗಿರುವಂತೆ 
ಹಣ್ಣು ಬಿಟ್ಟಿರಬೇಕು. ಕಾಫಿ ಕುಡಿಯಲು ರುಚಿಯಾಗಿರಬೇಕು. ಹಣ್ಣು 
ಗಳನ್ನು ತೊಳೆದು ಬೀಜ . ತಯಾರು ಮಾಡಲು ಅನುಕೂಲವಿರಬೇಕು. ಬೀಜ 

12 


CC-0. Jangamwadi Math Collection. Digitized by eGangotri 





ತಗ ಇರ್‌. ait am, artem 


178 ಬೆಟ್ಟದಿಂದ ಬಟ್ಟಲಿಗೆ 


ದಲ್ಲಿ ಸಾಕಷ್ಟು "ಕಾ ಹಿನ್‌? ಇರಬೇಕು. ರುಚಿ ಹಾಗೂ ವಾಸನೆ ಎರಡೂ 
ಇರಬೇಕು. ಇವೆಲ್ಲಾ ಗುಣಗಳು ಇರುವ. ಕಾಫಿ ಗಿಡವನ್ನು ಇನ್ನೂ ಕಂಡು 


ಹಿಡಿದಿಲ್ಲ. ಈ ಬಗ್ಗೆ ಸಂಶೋಧನೆ ನಡೆಯುತ್ತಿದೆ. 
ಮೇಲೆ ಹೇಳಿದ ಮೂರು ಮುಖ್ಯ ಜಾತಿಯ ಕಾಫಿಗಳಲ್ಲಿ ಇರುವ 


ಪ್ರಮುಖ ಭೇದಗಳನ್ನು ಗಮನಿಸುವುದು ಒಳ ಯದು. ಅವೇನೆಂದರೆ : 


ಅರೇಬಿಕಾ ರೊಬಸ್ಟಾ ಲೈಬೀರಿಕಾ 
ಮೊಟ್ಟಮೊದಲ ತೋಟಗಾರಿಕೆ 6ನೆಯ ಶತಮಾನ 1900 1864 
ಪರಾಗ ಪ್ರಸಾರ ಸ್ವತಃ; ಕೆಲವು ವೇಳೆ ಸ ತಃ; ಆದರೆ ಗಾಳಿ. 
ಹುಳುಗಳಿಂದ ಮತ್ತು ಹುಳುಗಳ ರೊಬಸ್ಸಾದಂತೆ 
ಪಾತ್ರ ಆವಶ್ಯಕ 
ಪ್ರಪಂಚದ ಉತ್ಪನ್ನ ಶೇ. 92 ಶೇ. 7 ಶೇ. 1 
ಮೊದಲು ಹುಟ್ಟಿದ್ದು ಯಾವ 3,300'-8,200' weld ಕೆಳೆಗೆ 4,260" 
ಎತ್ತರದಲ್ಲಿ « -44' 
ಬೇಕಾದ ಕಾಡು `` ತೇವದ ಒತ್ತಾದ ತೆರೆದ ಕಾಡು ಒತ್ತಾದ ಕಾಡು 
ಕಾಡು ಅಂದರೆ ಶೆರೆದ 
ಕಣಿವೆಗಳು 
ತೋಟಗಾರಿಕೆ ಎತ್ತರ 2,000'-5,000' 600'—2,400' 1,800’ — 
ಕಾಡಿನಲ್ಲಿ ಬೆಳೆದಾಗ ಎತ್ತರ 26-33" 64-16 18'—36' 
ಬೇಸಾಯ ಮಾಡಿದಾಗ ಎತ್ತರ 5’ 64-10" 8'-30' 
ಎಕರೆಗೆ ನೆಡಬಹುದಾದ ಗಿಡಗಳು 680 435 320 


ಒಂದು ಪೌಂಡು ಬೀಜ ಹಾಕಿದಲ್ಲಿ | 

. ಬಿಡಿಸಬಹುದಾದ ಹಣ್ಣು 5 ಪೌಂಡ್‌ 4 ಪೌಂಡ್‌ 10 ಪೌಂಡ್‌ 
ವಹಿಸಬೇಕಾದ ಎಚ್ಚರ ಬಹಳ ಸಾಮಾನ್ಯ ಏನೇನೂ ಇಲ್ಲ 
ಒಂದು ಎಕರೆಯಲ್ಲಿ ಉತ್ಸನ್ನೆ 288 ಪೌಂಡ್‌ 713 ಪೌಂಡ್‌ 400 ಪೌಂಡ್‌ . 
ಒಂದು ಪೌಂಡಿನಲ್ಲಿ 


ಬೀಜಗಳ ಸಂಖ್ಯೆ 1,200 1,600 800 
ಎಲಿ ಬಹಳ ಚಿಕ್ಕದು ಬಹಳ ದೊಡ್ಡದು ಸಾಮಾನ್ಯ . 
ಹೂವು ಚಿಕ್ಕದು ಸಾಮಾನ್ಯ... ದೊಡ್ಡದು 
ಹಣ್ಣು ಕಚ್ಚುವಿಕೆ , ಉದುರುತ್ತವೆ ತ್ತವೆ ಹಿಡಿಯುತ್ತದೆ 
ಹೂಬಿಡುವ ಕಾಲ ಹೂವಿನ ಮಳೆ ಹಾಗೂ ಹೀಗೂ ಇಡೀ ಪರ್ಷ 
ಕೊಳೆ ರೋಗ ಬರುತ್ತದೆ ಬಂದರೂ ತಡೆ ಬಂದರೂ ತಡೆ 


CC-0. Jangamwadi Math Collection. Digitized by eGangotri 


ಕಾಫಿ ತಳಿಗಳು ಮತ್ತು ಕೃಷಿ 179 


ಒಂದೇ ಜಾತಿಯ ಗಿಡದಿಂದ ಒಂದು ಎಕರೆಯಲ್ಲಿ ಉತ್ಪನ್ನ ದೇಶದಿಂದ 
ದೇಶಕ್ಕೆ, ವರ್ಷದಿಂದ ವರ್ಷಕ್ಕೆ, ಒಂದೇ ದೇಶದ ಒಂದು ಪ್ರದೇಶದಿಂದ 
ಮತ್ತೊಂದು ಪ್ರದೇಶಕ್ಕೆ ವೃತ್ಕಾಸಗಳಾಗುವುದುಂಟು, ಅಕ್ಕಪಕ್ಕದ ತೋಟ 
ಗಳಲ್ಲೇ ವ್ಯತ್ಯಾಸಗಳನ್ನು ಕಾಣಬಹುದು. ಬೆಳೆಸಿದ ರೀತಿ, ಗಿಡಗಳ 
ವಯಸ್ಸು -ಇವೆಲ್ಲಾ ಉತ್ಪನ್ನದ ವೃತ್ಯಾಸಕ್ಕೆ ಕಾರಣಗಳು. ಈ ಕಾರಣ 
ಒಂದೊಂದು ತಳಿ ಒಂದೊಂದು ಪ್ರದೇಶಕ್ಕೆ ಒಗ್ಗುತ್ತದೆ. ಇಷ್ಟಾದರೂ 
ಅರೇಬಿಕಾ ಎಲ್ಲಿ ಬೆಳೆಯುತ್ತದೋ ಅಲ್ಲಿ ಅದು ಬಹಳ ಪ್ರಚಲಿತವಾಗಿದ್ದ 
ಮುಂದಾಗಬಹುದಾದ ಸಂಶೋಧನೆಯಿಂದ ಉಳಿದೆರಡು ತಳಿಗಳ 
ಪ್ರಾಮುಖ್ಯತೆ ಕಂಡುಬರಬೇಕು. 


ಕಾಫಿಯ್ಯ ಕೆಲವು ಆಯ್ಕೆಗಳು : 


1855ರಲ್ಲಿ ಕೊಡಗು ಸೇರದ ಮೈಸೂರಿನಲ್ಲಿ ಬೆಳೆಯುತ್ತಿದ್ದುದು 
“ಚಿಕ್‌' ಎಂಬ ಕಾಫಿ. 'ಜಿಕ್‌' ಎಂಬ ಹೆಸರು ಚಿಕ್ಕಮಗಳೂರು ಊರಿನ ಹೆಸರಿ 
ನಿಂದ ಬಂತೆಂಬುದು ಖಚಿತ. ಈ ತಳಿ ಚೆನ್ನಾಗಿ ಬೆಳೆಯುತ್ತಾ ಇದ್ದು 
1866ರಲ್ಲಿ ಮತ್ತುಅಲ್ಲಿಂದ ಮೂರು ವರ್ಷಗಳಲ್ಲಿ ಮಳೆಯಿಲ್ಲದ ಕಾರಣ ಕಾಂಡ 
ಕೊರೆಯುವ ರೋಗ (borer) ಕಾಣಿಸಿಕೊಂಡುದಲ್ಲದೆ ಗಿಡಗಳಲ್ಲಿ ಶಕ್ತಿಯೂ 
ಕುಗ್ಗುತ್ತಾ ಬಂದಿತು. ಈ ಕಾರಣ ಮೈಸೂರಿನಲ್ಲಿ ಕಾಫಿ ನಿರ್ನಾಮವಾಗುವ 
ಪರಿಸ್ಥಿತಿ ಒದಗಿತು. ಆದರೆ ಅದೃಷ್ಠ Tobora ಸ್ಟ್ಯಾನ್ಲಿ ಜಪ್‌ (Stanly 
Jupp) ಎಂಬ ತೋಟಗಾರ 1870ರಲ್ಲಿ ಒಂದು ಸಲ ಕೊಡಗಿಗೆ ಹೋಗಿ 
ಬಂದ. ಅಲ್ಲಿಗೆ ಹೋದಾಗ ಅಲ್ಲಿ ಚೆನ್ನಾಗಿ ಬೆಳೆಯುತ್ತಿದ್ದ ಕಾಫಿ ತಳಿಯನ್ನು 
ನೋಡಿ ಅದನ್ನು ಮೈಸೂರಿನಲ್ಲಿಯೂ ನೆಡುವ ಪ್ರಯೋಗ ಮಾಡಬೇಕೆಂದು 
ತಿಳಿಸಿದ. ಅವನ ಸಲಹೆಯಂತೆ ಆರ್‌. ಎ. ಮತ್ತು ಗ್ರಾಹಂ ಅಂಡರ್‌ಸನ್‌ 
(ಇ. A. ಓ Graham Anderson) ಬ್ರೂಕ್‌ ಮಾಕೆಟ್‌ (Brooke 
" Mockett) ಮತ್ತು ಆರ್ಥರ್‌ ಜಪ್‌ (Artur Jupp) ಎಂಬುವರು 1871 
ರಲ್ಲಿ ಪ್ರಯೋಗಗಳನ್ನು ನಡೆಸಿದರು. ಫಲಿತಾಂಶ ಬಹಳ ಉತ್ತೇಜನಕಾರಿ 
ಯಾಗಿತ್ತು. ಚಿಕ್‌ ಕಾಫಿ ಬೆಳೆಯದ ಕಡೆ "ಕೂರ್ಗ್‌: sop ಬೆಳೆಯಿತು. 
ಮೈಸೂರಿನಲ್ಲಿ ಕಾಫಿ ಉಳಿಯಿತು. ಕಾಡುಮೇಡಿನಲ್ಲೆಲ್ಲಾ ಕಾಫಿ ಬೆಳೆಯಲಾ 


CC-0. Jangamwadi Math Collection. Digitized by eGangotri 





180 ಬೆಟ್ಟದಿಂದ ಬಟ್ಟಲಿಗೆ 


ರಂಭಿಸಿದರು. ಎಕರೆಗೆ 5 ಅಥವಾ 10 ರೂಪಾಯಿ ಜೆಲೆಯಿದ್ದ ಭೂಮಿ 
ಅದರ ಹತ್ತು ಹನ್ನೆರಡರಷ್ಟು ಏರಿತು. ಆದರೆ ' ಮಾರುಕಟ್ಟೆಯಲ್ಲಿ ಕೊಡಗಿನ 
ತಳಿಯಿಂದ ಬೆಳೆದ ಕಾಫಿಗೆ ಬೆಲೆ ಕಡಮೆಯಾಯಿತು. ಜಿಕ್‌ ಕಾಫಿಗೆ ಕೊಟ್ಟ 
ಬೆಲೆಯನ್ನು ಕೊಡಗಿನ ಕಾಫಿಗೆ ಕೊಡಲಾಗುವುದಿಲ್ಲ ಎಂದರು. ಆದರೆ ಆಮೇಲೆ 
ಆ ವೃತ್ಯಾಸಗಳೆಲ್ಲ ಹೋಗಿ ಎರಡಕ್ಕೂ ಒಂದೇ ಬೆಲೆ ಸಿಗಲಾರಂಭಿಸಿತು. 
“ಚಿಕ್‌” ತಳಿಯೂ ತನ್ನ ಶಕ್ತಿಯನ್ನು ಕಳೆದುಕೊಳ್ಳು ತ್ತಾ ಬಂದುದ 
ರಿಂದ ಕೆಂಟ್‌ (Kent) ಎಂಬ ಪರಂಗೀ ತೋಟಗಾರ 1911ರಲ್ಲಿ 
ತನ್ನ ದೊಡ್ಡನಗುಡ್ಡ ತೋಟದಲ್ಲಿ (ಚಿಕ ಮಗಳೂರು ತಾಲೂಕು ಆಲ್ದೂರು 
ಬಳಿ ಇದ) ಒಂದು ಹೊಸ ತಳಿಯನ್ನು ಅನುಷಾನಕ್ಕೆ ತಂದ. ಇದಕ್ಕೆ 
“ಕೆಂಟ್ಸ್‌ ಕಾಫಿ' ಎಂದು ಹೆಸರಿಡಲಾಯಿತು. ಈ ತಳಿ ಗಟಿ ಿಮುಟ್ಟಾಗಿಯೂ 
ರೋಗರುಜಿನಗಳಿಂದ ದೂರವಾಗಿಯೂ ಇತ್ತು. ಇದೇ ವೇಳೆಯಲಿ 
ಜ್ಯಾಕ್‌ಸನ್‌ (Jackson) ಎಂಬುವನು ಒಂದು ಹೊಸ ತಳಿ ತರಲೆತ್ನಿಸಿದ. 
ಆದರೆ ಇದು ಹೆಚ್ಚು ಪ್ರಚಲಿತವಾಗಲಿಲ್ಲ. ಈಗ ಆದರ ಹೆಸರೇ ಹೆಚ್ಚು ಕೇಳಿ 
ಬರುವುದಿಲ್ಲ, 
| 'ಕೆಂಟ್ಸ್‌ Bog! ತಳಿಯನ್ನು ಮತ್ತಷ್ಟು ಉತ್ತಮಪಡಿಸುವ ಪ್ರಯತ್ನ | 
ಸು ಬಾಳೆಹೊನ್ನೂರು ಕಾಫಿ ಸಂ ಸೋಧನಾಲಯದಲ್ಲಿ ನಡೆದಿವೆ. ಈ 
ಸಂಶೋಧನೆಗಳನ್ನು ನಡೆಸಿದ ಹೆಸರು ಶ್ರೀ ಕೆ. ಎಚ್‌. ಶ್ರೀನಿವಾಸನ್‌, ಡಾ. 
ಚೊಕ್ಕಣ್ಣ ಮತ್ತು ಶ್ರೀ ನರಸಿಂಹಸ್ವಾಮಿ ಅವರಿಗೆ ಸಲ್ಲಬೇಕು. ಎಸ್‌. 26 
QU ತಾಯಿತಳಿಯಿಂದ ಎಸ್‌. ಶಿ ರ 
ಐಸ್‌. 288 ಎಂಬ ತಳಿಯನ್ನು 1938ರಲ್ಲಿ ತರ 
ಲಾಯ್ತು. ಇದರಲ್ಲಿ . ಕಂಡುಬಂದ ಕೆಲವು ಲೋಪದೋಷಗಳನ್ನು ಮನ 
Tal 
ಗಂಡು, ಎಸ್‌. 795 ಎಂಬ ಮತ್ತೊಂದು ಹೊಸ ತಳಿ 1946ರಲ್ಲಿ ಬಂದಿತು. 
ಇದು ಎಸ್‌. 288ಗಿಂತ ಬಹು ಉಪಯುಕ್ತವೆಂದು ಕಂಡುಬಂದಿತು. ಹಳೆಯ ' 
d pip ces ; ಹೊಸ ತಳಿಯನ್ನು ಕಾಫಿ ತೋಟಗಳಲ್ಲಿ ಬೆಳೆಯಲಾರಂಭಿ 
ಇಗೆ ಹ 
. ಈಗ ಇರುವ ಸುಮಾರು 2.20 ಲಕ್ಷ ಎಕರೆ ಅರೇಬಿಕಾ ಕಾಫಿಯಲ್ಲಿ 
ಓಂದು: ಲಕ್ಷ ಎಕರೆಗಳಷ್ಟು ಪ್ರದೇಶದಲ್ಲಿ ಎಸ್‌. 795 ತಳಿ ಕಾಫಿ ಇದೆ, 
ಮೇಲಿನ ಎರಡು ತಳಿಗಳೂ ಅರೇಬಿಕಾ ಕಾಫಿಯವುಗಳು. 
ರೊಬಸ್ಟಾ ಕಾಫಿಯಲ್ಲೂ ಸಂಶೋಧನೆ ನಡೆದು ಎಸ್‌. 274 ಎಂಬ 


CC-0. Jangamwadi Math Collection. Digitized by eGangotri 


T 22 
ಬಜಾರ್‌ 


ಕಾಫಿ ತಳಿಗಳು ಮತ್ತು ಕೃಷಿ 181 


ಹೊಸ ತಳಿಯನ್ನು ಕಂಡುಹಿಡಿಯಲಾಗಿದೆ. ಈಗ ಈ ತಳಿಯನ್ನು ಬೆಳೆಸಿರುವ 
ವಿಸ್ತೀರ್ಣ 30,000 ಎಕರೆಗಳು. 


ಭೂಮಿಯ ಗುಣ : 


ಈಗ ಕಾಫಿ ಬೆಳೆಯುವ ಒಟ್ಟು ವಿಸ್ತೀರ್ಣದಲ್ಲಿ ಅರೇಬಿಕಾ ಕಾಫಿ ಶೇ. 
60.48 ವಿಸ್ತೀರ್ಣದಲ್ಲಿಯೂ, ರೊಜಸ್ಟಾ ಕಾಫಿ ಶೇ. 39.52 ವಿಸ್ತೀರ್ಣ 
ದಲ್ಲಿಯೂ ಬೆಳೆಯುತ್ತದೆ. ಕಾಫಿಗೆ ಕೊಳೆತ ಸಕ್ಕ್ಯಪದಾರ್ಥಗಳಿಂದ 
ಕೂಡಿ ಜೇಡಿ ಮತ್ತು ಮರಳು ಬೆರಕೆಯಾಗಿರುವ ಫಲವತ್ತಾದ ಮಣ್ಣು 
ಬೇಕು. ಸ ಲ್ಪ ಹುಳಿ (acid) ಜಮಾನು ಒಳ್ಳೆಯದು. ಪೌಷ್ಟಿಕ ವಸ್ತು 
ಗಳೊ (nutrients), ಅದರಲ್ಲಿಯೂ ಪೊಟಾಷ್‌ (ಬೂದಿ) ಇರಬೇಕು. 
ಕಾಫಿಗೆ ನಾಮಸಾಲೆ ಕಲ್ಲಿನ ನೆಲವೂ ಒಳ್ಳೆಯದೆಂಬ ಅಭಿಪ್ರಾಯವಿದೆ. 
ಇದು ಒಂದು ತರಹ ಕೆಂಪು ಮಣ್ಣಿನ ರೀತಿಯಲ್ಲಿರುತ್ತದೆ. ಇಂಥ ನೆಲದಲ್ಲಿ 
ತೇವವಿರುತ್ತದೆ. ಈ ತರಹದ ನೆಲ ಬಿಟ್ಟರೆ ಕಪ್ಪುಮಣ್ಣಿನ ನೆಲವೂ 
ಒಳೆ ಯದು. ಆದರೆ ಜೇಡಿಮಣ್ಣು ಕಾಫಿಗೆ ಕೆಟ್ಟಿ ದ್ದು. 

ನೆಲ ಚೆನ್ನಾಗಿದ್ದರಷ್ಟೇ ಸಾಲದು. ಜೊತೆಗೆ ಕೊಳೆತ ಸೊಪ್ಪುಸೆದೆ ಇರ 
ಬೇಕು. ಪ್ರಪಂಚದ ಅತ್ಯಂತ ಉತ್ಕೃಷ್ಟವಾದ ಕಾಫಿ, ಅದರಲ್ಲಿಯೂ 
ಅರೇಬಿಕಾ ಕಾಫಿ ಈಚಿನ ಜ್ವಾಲಾಮುಖಿಗಳಿಂದ ಉಂಟಾದ ಲಾವಾ ನೆಲ 
ವಿರುವ & (volcanic deposits) ಚೆನ್ನಾಗಿ ಬೆಳೆಯುತ್ತದೆ. ಇದಕ್ಕೆ ಕೋಸ್ಟ 
ರೀಕಾ ಮತ್ತು ಜಾವಾ ದೇಶಗಳು ಉದಾಹರಣೆಗಳು. ಮಳೆ ಹೆಚ್ಚಾಗಿ ಬೀಳುವ 
ಹಾಗೂ ತುಪಾದ ಹವೆಯಿರುವ ಜಾಗ ಒಳ್ಳೆಯದು. ಉದಾಹರಣೆಗೆ 
ಬಾಬಾಬುಡನ್‌ಗಿರಿಯ ಶ್ರೇಣಿ. ಕಾಫಿಗೆ ಅನುಕೂಲವಾದ ಮತ್ತೊಂದು ತರಹ 
ಭೂಮಿ ಎಂದರೆ ಜಂಬುಮಣ್ಣಿನ ನೆಲ (lateretic soil). 

ಅರೇಬಿಕಾ ಕಾಫಿಗೆ ಎತ್ತರವಾದ ಸ್ಥಳ ಬೇಕು. ಕಾಫಿ ಬಹಳ ಚೆನ್ನಾಗಿ 
ಬೆಳೆಯುವುದು ಇಳಿಜಾರಾದ ಪರ್ವತ ಪ್ರದೇಶಗಳಲ್ಲಿ. ಗುಡ್ಡದ ಇಳಿಜಾರು 
ಪ್ರದೇಶವೇ ಕಾಫಿ ಬೆಳೆಯಲು ಸರಿಯಾದ ಸ್ಥಳವೆಂದು ಬಹಳ ಜನರ 


ಅಭಿಪ್ರಾಯ. ಆದರೆ ಬ್ರೆಜಿಲ್‌ ಮತ್ತು ಕೀನ್ಯಾಗಳಲ್ಲಿ ಮಟ್ಟವಾದ ಭೂಮಿ 
ಯಲ್ಲೇ ಕಾಫಿ ಬೆಳೆಯುತ್ತಾರೆ. ಇಳಿಜಾರು ನೆಲಕ್ಕಿಂತ ಮಟ್ಟವಾದ ನೆಲವೇ 


CC-0. Jangamwadi Math Collection. Digitized by eGangotri 


182 ಬೆಟ್ಟದಿಂದ ಬಟ್ಟಲಿಗೆ 


US ಕೈಯದೆಂದು ಕೀನ್ಯಾದಲ್ಲಿ ಅಭಿಪ್ರಾಯವಿದೆ. 
ಮೇಲೆ ಹೇಳಿದ ಅಂಶಗಳು ಪ್ರಪಂಚದ ಎಲ್ಲಾ ಭಾಗಗಳಿಗೆ ಅನ್ವಯಿ 
ಸುವ ಸೂತ್ರಗಳು. ಇಂಡಿಯಾದಲ್ಲಿ ಗಮನಿಸಬೇಕಾದ ಕೆಲವು ಸೂತ್ರಗಳ 
ತಿಳಿದುಕೊಳ್ಳುವುದು ಆವಶ್ಯಕ ಕ. ಅವೇನೆಂದರೆ : ಕಾಫಿ ನೆಡುವ ನೆಲ es 
ಗಿರಬೇಕು ; ಆದರೆ ಬಹಳ ಇಳಿಜಾರಾಗಿರಬಾರದು. ಅಂದರೆ ಸುಮಾರಾಗಿ 
ಇಳಿಜಾರಾಗಿದ್ದು ಬಿದ್ದ ನೀರು ಹರಿದುಹೋಗುವಂತಿರಬೇಕು. Ex 
“ಉತ್ತರ ಜೀ ky ಮತ್ತು "ಹೊರ್ವ ಬೀಳು' ಇದ್ದರೆ ಒಳ್ಳೆಯದ ಈ ತರಹ 
ಡೇಗಳು v ಭೂಮಿಯ ಮೇಲೆ ಉತ j ರದಿಂದ ನ ಪೂರ್ವದಿಂದ 
ಸೂರ್ಯನ "ಡು ಬೀಳುತ್ತದೆ. ಅಂತಹ ಬಿಸಿಲು ಕಾಫಿ ಗಿಡಗಳಿಗೆ ಒಳ್ಳೆ 
AR ಪಶ್ಚಿ ಮ ಹಾಗೂ ದಕ್ಷಿಣ ಬೀಳುಗಳು ಅಷ್ಟು ಒಳ್ಳೆಯವಲ್ಲ. ಆದ 
ಈಗ ಭೂಮಿ ಸಿಕ್ಕದ ಡಾ ಯಾವ ಬೀಳಾ ಸರಿ, ಕಾಫಿ an 
ಲಾರಂಭಿಸಿದ್ದಾ ರೆ. 
ಕಾಫಿ ಬೆಳೆಯುವ ಭೂಮಿ ಸಮುದ್ರಮಟ್ಟದಿಂದ 3,500 ಆಡಿ ಎತ್ತರ 
ದಲ್ಲಿದ್ದರೆ ಅತ್ಯುತ್ತಮವೆಂದು (ideal) ಪರಿಗಣಿಸಲಾಗಿದೆ. ಕಾಫಿ ಗಿಡಗಳಿಗೆ 
ಮಳೆಗಾಲದಲ್ಲಿ ಗಾಳಿ ಹೊಡೆತ ಇರಬಾರದು. ತೀರ್ಥಹಳಿ ಆ ಆಗುಂಬೆ-ಈ 
ಸ್ಥಳಗಳು ಮಲೆನಾಡು ಪ್ರದೇಶಗಳಾದರೂ ಅಲ್ಲಿ ಕಾಫಿ ಬೆಳೆಯುವುದಿಲ್ಲ. 
ಏಕೆಂದರೆ, ಎತ್ತರ ಕಡಮೆ. ' ಹಿಂದೆ ಆಗುಂಬೆ ಮ ತ್ತು ಕವಲೇದುರ್ಗ 
ಪ್ರದೇಶಗಳಲ್ಲಿ ಕಾಫಿ 'ಬೆಳೆಯಲಂ ಪ್ರಯತ್ನಿಸಿ ವಿಫಲರಾದರು. ಹಾಗೆಯೇ 
ಕಾಫಿ ಹೆಚ್ಚು ಶಾಖ (heat) ಇರುವ ಕಡೆಯೂ ಬೆಳೆಯ ವುದಿಲ್ಲ. ಆದ್ದ ರಿಂದ 
ಬೆಂಗಳೂರು 3,000 ಅಡಿ ಎತ್ತರದಲ್ಲಿದ್ದ ರೂ ಅಲ್ಲಿಯ ಬಿಸಿಲಿನ ಕಾರಣ 
ಹಾಗೂ ಸಕಾಲದಲ್ಲಿ ಮಳೆ ಬಾರದ ಕಾರಣ ಆ ಅಧ ಕಾಫಿ ಬೆಳೆಯುವುದಿಲ್ಲ. 
ಹಾಗೆಂದರೆ ಅಲ್ಲಿ ಕಾಫಿ ಗಿಡವೇ ಹುಟು ವುದಿಲ್ಲ ಅಥವ ವಾ ಬೆಳೆಯುವುದಿಲ್ಲ 
ಎಂದಲ್ಲ; ಹುಟ 2,3, > ಬೆಳೆಯ-ಒತ 
: ty ತ ಹ ಸ an ಸರು ಹಾಕಿದರೆ ಬೆಳೆಯುತ್ತದೆ. ಆದರೆ 
ಮಳೆ : 
ಸಾಮಾನ್ಯವಾದ ಅಭಿಪ್ರಾಯವೆಂದರೆ; ಕಾಫಿ ಬೆಳೆಗೆ ಆರು ತಿಂಗಳು 
ಮಳೆ ಇದ್ದು ಮತ್ತಾರು ತಿಂಗಳು ಮಳೆ ಇಲ್ಲದಿದ್ದರೆ ಒಳ್ಳೆಯದು 


CC-0. Jangamwadi Math Collection. Digitized by eGangotri 


ಕಾಫಿ ತಳಿಗಳು ಮತ್ತು ಕೃಷಿ 183 


ಎಂದು. ಹಾಗಿದ್ದಲ್ಲಿ ಆರ್ಥಿಕ ದೃಷ್ಟಿಯಿಂದ ಒಳ್ಳೆಯ ಬೆಳೆ ತೆಗೆಯ 
ಬಹುದು. ಗಿಡಗಳಿಗೂ ಆಯಾಸ ಕಡಮೆ. ವರ್ಷೇ ವರ್ಷೆ ತಪ್ಪದೆ 
ಬೆಳೆ ತೆಗೆಯಬಹುದು. ಆದರೆ ಕೊಲಂಬಿಯಾ ಮತ್ತು ಸುಮಾತ್ರಾಗಳಂಥ 
ಪ್ರದೇಶಗಳಲ್ಲಿ ಕಾಫಿ ಬೆಳೆಯುವುದನ್ನು ನೋಡಿದರೆ ಈ ಅಭಿಪ್ರಾಯ ಸರಿ 
ಯಲ್ಲವೇನೋ ಎಂದು ಹೇಳಬೇಕಾಗುತ್ತದೆ. ಆ ಸ್ಥಳಗಳಲ್ಲಿ ಅರ್ಧ ವರ್ಷ 
ದಲ್ಲಿ ಮೂರು ತಿಂಗಳು ಮಳೆ, ಮೂರು ತಿಂಗಳು ಮಳೆಯಿಲ್ಲ. ಇನ್ನರ್ಧ 
ವರ್ಷದಲ್ಲಿಯೂ : ಹಾಗೆಯೇ. ಕೋಸ್ಟರೀಕಾದಲ್ಲಿ ಬೇರೆ ಸ್ಥಿತಿ. Cy ಮಳೆ 
ಬಿಲದ ಕಾಲವೇ ಇಲ್ಲ. ಅಂಥ ಸಂದಭ ಗಳಲ್ಲಿಯೂ ಸ್ಸ ನ್ನ ಇತರ ಕಡೆ 
ಗಳಿಗಿಂತ ಹೆಚ್ಚು ಅಥವಾ ಆಷ್ಟೇ ಇರುವುದು ಕೆಂಡುಬಂದಿದೆ.. 
ಎಪ್ಪತ್ತೈದು ಅಂಗುಲ ಮಳೆಯಾಗುವ ಕಡೆ ಅರೇಬಿಕಾ ಚೆನ್ನಾಗಿ ಬೆಳೆ 
ಯುತ್ತದೆ. ಹಾಗೆಯೇ 110 ಅಂಗುಲ ಮಳೆಯಾಗುವ ಕೋಸ್ಟರೀಕಾ 
ದಲ್ಲಿಯೂ ಮತ್ತು ಚಿಕ್ಕಮಗಳೂರಿನಲ್ಲಿಯೂ ಬೆಳೆಯುತ್ತದೆ. ಅತಿ ಹೆಚ್ಚಾದ 
DH ಬೆಳೆಯುವ ಭೂಮಿ ಇರುವ. ಬ್ರೆಜಿಲ್‌ನಲ್ಲಿ ಮಳೆ 30 ಮತ್ತು 40 
ಅಂಗುಲಗಳಷ್ಟು ಮಾತ್ರ; ಕೆಲವುವೇಳೆ ಇನ್ನೂ ಕಡಮೆ. ಸ್ವಲ್ಪ ಮಳೆ 
ತೆಗೆದರೂ ಅರೇಬಿಕಾ ತಡೆದುಕೊಂಡು ಪುನಃ ಚೇತರಿಸಿಕೊಳ್ಳುತ್ತದೆ. ಎಲೆ 
ಮತ್ತು ಕಸಕಡ್ಡಿಗಳು ಕೊಳೆತ ನೆಲವಾಗಿದ್ದು ಮತ್ತು ಮೋಡ ಮುಚ್ಚಿದ 
ಹವೆಯಿದ್ದರೆ 60 ಆಂಗುಲಕ್ಕೆ ಕಡಮೆ ಮಳೆಯಾದರೂ ಸಾಕು. ಆದರೆ 100 
ಅಂಗುಲ ಮಳೆಯಾಗದ ಕಡೆಗಳಲ್ಲಿಯೂ ಅರೇಬಿಕಾ ಮತ್ತು ರೊಬಸ್ಟ್ರಾ 
ಚೆನ್ನಾಗಿ ಬೆಳೆಯುವುದು ಉಂಟು. ಆದುದರಿಂದ ಇದನ್ನು ಹೀಗೇ ಎಂದು 
ಹೇಳುವಂತಿಲ್ಲ. ಕಾಫಿ ಬೆಳೆಯುವ ಎಲ್ಲಾ ದೇಶಗಳ ಸ್ಥಿತಿಯನ್ನು ಗಮನಿಸಿದರೆ 
ಕಾಲಕ್ಕೆ ಸರಿಯಾಗಿ 70 ಇಂಚು 39 ಬೀಳುವ ಪ್ರದೇಶ ಕಾಫಿಗೆ ಅನುಕೂಲ 
ವಾದುದೆಂದ: ಹೇಳಲಾಗಿದೆ. 
ಕಿ ನೀಕಾದ Hs ವಿಸ್ತೀರ್ಜ : 
ಥಿ ತೋಟಕ್ಕೆ ಕನಿಷ್ಠಪಕ್ಷ ಎಷ್ಟು ಎಕರೆ ಇರಬೇಕು ? ಒಬ್ಬೊಬ್ಬರು 
c a Saas Sz ರೆ. 50 ಎಕರೆಗಳಿಗಿಂತ ಕಡಮೆಯಾದರೆ 


Ad 


ಅದಕ್ಕೆ ತಗಲುವ ಖರ್ಚು ವೆಜ್ಜೆಗಳನ್ನು ಅದರ ಆದಾಯದಿಂದ ಸರಿದೂಡಿ 


CC-0. Jangamwadi Math Collection. Digitized by eGangotri 


184 ಬೆಟ್ಟದಿಂದ ಬಟ್ಟಲಿಗೆ 


ಸಲು ಆಗುವುದಿಲ್ಲ. ಆದರೆ ಸಿಲೋನಿನಲ್ಲಿರುವ ಕಾಫಿ ತೋಟಗಳ ಸರಾಸರಿ 
ಹಿಡುವಳಿ ವಿಸ್ತೀರ್ಣ 1 ಎಕರೆ ಎಂದರೆ ಆಧ್ಲೈರ್ಯವ ಸುತ್ತದೆ. ಲಾವೋಸ್‌ 
2 ಚ ಹ 

(Loas)99 ಕಾಫಿಯನ್ನು ಹಿತ್ತಲಿನಲ್ಲಿ ಬೇರೆ ಹಣ್ಣ; ಹಂಪಲು ಗಳೊಡನೆ 

ಬೆಳೆಯುತ್ತಾರೆ. ಮಲೇಷ್ಯಾದಲ್ಲಿಯೂ ಕಾಫಿಯ ಹಿಡುವಳಿ l ಎಕರೆ 

ಯಿಂದ 6 ಎಕರೆ. ಫಿಲಿಪ್ಪೈನ್‌ ದ್ವೀಪಗಳಲ್ಲಿರುವ 41,970 a c ಗಳಲ್ಲಿ 

(hectare — ಒಂದು ಹೆಕ್ಸಿರಿಗೆ 2.471 ಎಕರೆಗಳ ೨) ಆರ್ಧಕಿ 2 ಸಂತ ಹೆಚ್ಚು 

ವ 

ದಲ್ಲಿ 3 ಹೆಕ್ಟೆರ್‌ಗಳಿಗಿಂತ ಕಡಮೆ ಇರುವ ತೋಟಗಳ ಸಂಖ್ಥೆ 

16,200; 10 ಹೆಕ್ಬಾರ್‌ಗಳಿಗಿಂತ ಹೆಚ್ಚು ವಿಸ್ತೀರ್ಣದ ತೋಟಗಳ ಸ 
940 ಮಾತ್ರ, 


ಕಾಫಿ ಸಸಿಗಳನ್ನು ಮಾಡುವ ಕ್ರಮ : 


So? - » 
ಕಾಫಿ ತೋಟದ ಪಾ ಪ್ರಾರಂಭ ಅದ ದರ ಪಾತ್ರಿ “Yous Worn ಹೇಳೆ 
e 


ಹು TA -nn 2 = a 

ಡು. ಆಡುದರಿಂದ ೬ ಪಾತಿ ರಾಡುವುದರಲ್ಲಿ ವಹಿಸುವ ಶ್ರ ದ್ದೆ 
ಮತ್ತು ಶ್ರಮಗಳು ಮುಂದೆ ತೋಟದಲ್ಲಿ ಎ ಎದ್ದುಕಾಣಬರುತ್ತವೆ. ಈ 
ಮಾತು ಕೆಲವು ಒಳ್ಳೆಯ ತೋಟಗಳನ್ನೂ ಆವುಗಳ ಪಾತಿಗಳನ್ನೂ ನೋಡಿ 


ದರೆ ಮನದಟ್ಟಾಗುತ್ತದೆ. 

ಸೊಗಸಾಗಿ ಬೆಳೆದ, ರೋಗವಿಲ್ಲದ ಮತ್ತು ಹೆಚ್ಚು ಫಸಲನ್ನು 
ಕೊಡುವ ಉತ ಶಿಮುವಾದೆ ಗಿಡಗಳ ನ್ನು ಆರಿಸಿ ಗುರುತುಮಾಡಿಕೊಳ್ಳ 
ಬೇಕು. ಆಂತ ಗಿಡಗಳಿಂದ ಸಾಧಾರಣವಾಗಿ ಡಿಸೇಬರ್‌-ಜನವರಿ 
ತಿಂಗಳುಗಳಲ್ಲಿ ಸಿಕ್ಕು "S ಬಲಿತು ಕೆಂಪಾದ ಹ ಹಣ್ಣುಗಳನ್ನು ಕೊಯು 2,» ಕೈಯಿಂದ 
ಹಿಚುಕಿ, ಸಿಪ್ಪೆ ಯನ್ನು ಬೇರ್ಪಡಿಸಿ, ಬಿತ್ತ ತ್ತೆಗಳನ್ನು ನೀರಿನಲ್ಲಿ ಹಾಕಿ, ಮೇ 
ತೇಲುವ ಜಳ್ಳು ಿಬೀಜಗಳನ ನ್ನು ತೆಗೆದು, ಒಳ್ಳೆಯ ಬಿ ಬೀಜ ಳನ್ನು ಸೋಸಿದ 
ಒಲೆಬೂ = ಡನೆ ಬೆರಸಿ, ಅವುಗಳನ್ನು ತೆಳ್ಳಗೆ ಹರಡಿ ನೆರಳಿನಲ್ಲಿ ಒಣಗಿಸಿ, 
ಸಕಾಲದಲ್ಲಿ ಒಗ್ಗುಹ ಹಾಕುವುದು ಉತ್ಸವ AS. ಬಿತ್ತನೆಯ ಬೀ ಗಳನ್ನು 
ತಂಪಾದ ಸ ise ಇ ಡುವುದು ಒಳ್ಗೆ ಯದೆಂದು ಕಂಡುಬರುತ್ತದೆ, 


E. OUR ಕಳೆದಂತೆ ಕಾಫಿ ಬೀಜಗಳ ಮೊಳೆಯುವ ಶಕ್ತಿ (viability) 
ಖಂ ಬಾಗುತ್ತಾ ಹೋಗುತ್ತದೆ. ಬಾಳೆಹೊನೂ ರು ಸಂಶೋಧನಾ ಲಯ 


t 


CC-0. Jangamwadi Math Collection. Digitized by eGangotri 


ಕಾನಿ ತಳಿಗಳು ಮತ್ತು ಕೃಷಿ 185 


ದಲ್ಲಿ ನಡೆಸಿದ ಪ್ರಯೋಗಗಳಿಂದ ಈ ಕೆಳಗಿನ ಅಂಶ ವೃಕ್ತಪಟ್ಟಿದೆ. 
ಫೆಬ್ರವರಿ 25ನೆಯ ತಾರೀಕು -ಸಿಪ್ಪೆ ಮತ್ತು ತಿರುಳು ತೆಗೆದ ಕಾಫಿ ಬೀಜ 
ಗಳನ್ನು ಬೇರೆ ಬೇರೆ ದಿನಗಳಲ್ಲಿ ಪಾತಿಯಲ್ಲಿ ಹಾಕಲಾಯ್ತು. ಫಲಿತಾಂಶ 


ಹೀಗಿದೆ : 


ಪಾತಿಗೆ ಹಾಕಿದ ಮೊಳೆಕೆಯಾದ 
ತಾರೀಕು ಶೇಕಡಾ ಆಂಶ 
ಭ್ರಮ 25 96.75 
ಮಾರ್ಜ 11 90.00 
ಏಪ್ರಿಲ್‌ 8 89.88 
ಏಪ್ರಿಲ್‌ 25 74.50 
ಮೇ 06 71.63 
ಪಾತಿಯನ್ನು ನೀರಿನ ಸೌಕರ್ಯವಿರುವ ಮತ್ತು ತೋಟಗಾರರ 


ವಾಸದ ಮನೆಯ "ಹತ್ತಿರ ಮಾಡುವುದು ಒಳ್ಳೆಯದು. ಸ್ವಲ್ಪ ಇಳಿ 
ಜಾರಾದ ಭೂಮಿಯಲ್ಲಿ ಪಾತಿಗಳನ್ನು ಮಾಡಬೇಕು. ಇದರಿಂದ ಮಳೆ 
ಯಿಂದಾಗಲೀ ಮತ್ತೆ ಯಾವುದೇ ಕಾರಣದಿಂದಾಗಲೀ ಹೆಚ್ಚಿನ ತೇವ ಉಂಟಾ 
MIRY. ಮರಗಳಿಲ್ಲದ ಬಯಲು ಜಾಗವನ್ನು ಪಾತಿಮಾಡಲು ಆರಿಸಿ 
ಕೊಳ್ಳಬೇಕು. ಇಲ್ಲದಿದ್ದರೆ ಮರಗಳ ಬೇರುಗಳು ಪಾತಿಯಲ್ಲಿ ಹ 
ದರಿಂದ ಮತ್ತು ಮಳೆಗಾಲದಲ್ಲಿ ಎಲೆಗಳಿಂದ ನೀರು ತೊಟ್ಟಿಕ್ಕುವುದರಿಂದ 
ಸಸಿಗಳ ಬೆಳವಣಿಗೆಗೆ ಅಡಚಣೆಯಾಗುವ ಸಂಭವವಿದೆ. 

ಬೀಜ ಬಿತ್ತುವ ಮೊದಲು ಅಕ್ಟೋಬರ್‌ ಅಥವಾ ನವೆಂಬರ್‌ 
ತಿಂಗಳುಗಳಲ್ಲಿ ಬೀಜದ ಮಡಿ ಮಾಡುವ ಜಾಗವನ್ನು ಒಂದಡಿ ಆಳಕ್ಕೆ ಅಗತೆ 
ಮಾಡಿ, ಮಣ್ಣಿನ ಹೆಂಟೆಗಳನ್ನು ಒಡೆದು, ಬೇರು ಕಲ್ಲು ಕಸಕಡ್ಡಿಗಳನ್ನು 
ಆಯ್ದು, ಪ್ರಡಿಮಾಡಿದ ದನದಗೊಬ್ಬರ ಮತ್ತು ಎಲೆಗಳು ಬಿದ್ದು ಕೊಳೆತು 
ಆದ ಕಾಡುಮಣ್ಣೀಿನ ಒಳ್ಳೆಯ ಗೊಬ್ಬರವನ್ನು ಒಂದಕ್ಕೆ ಎರಡರಂತೆ ಸೇರಿಸಿ, 
ನೆಲಮಟ್ಟಕ್ಕಿಂತ ಸ್ವಲ್ಪ ಎತ್ತರವಾಗಿ, ಅಂದರೆ ಸುಮಾರು 9 ಅಂಗುಲ - 
ಎತ್ತರವಾಗಿ ಮಡಿಗಳನ್ನು ಮಾಡಬೇಕು. ಒಂದು ಮಡಿಗೂ ಇನ್ನೊಂದು 
WAND 13 ಆಡಿ ಅಂತರವಿದ್ದರೆ ತಿರುಗಾಡಿ ಕೆಲಸಮಾಡಲು ಅನುಕೊಲ 


) 


CC-0. Jangamwadi Math Collection. Digitized by eGangotri 





ವಾಗುವುದು. ನೀಡು:ಹಾಯಿಸುವುದಕ್ಕೂ ಕಳೆ ವಗೈರೆ ಕೀಳುಪುದಕ್ಕೂ ಅನು 
ಕೂಲಪಾಗುವಂತೆ ಮಡಿಯ ಆಗಲ ಮೂರು ಆಡಿ ಇದ್ದರೆ ಒಳ್ಳೆಯದ್ದು 
ಬಿತ್ತಗಳನ್ನು ಒಂದೊಂದಂಗುಲ ಅಂತರದಲ್ಲಿ ಬಿತ್ತಬೀಕ. ಮೂರು 
ಆಡಿ ಆಗಲ ಮತ್ತು 12 ಆದಿ ೮ wR, ಮಡಿಯಲ್ಲಿ ಸುಮಾರು 5.000 
ಬೀಜಗಳನ್ನು ಬಿತ್ತಬಹುದು. ಬಿತ್ತಿದನಂತರ ಪ್ರಡಿಯಾಡಿದ ಕಾಡು 
ಮಣ್ಣನ್ನು ಬೀಜದ ಮೇಲ್ಬಾಗ ಮುಚ್ಚುವಂತೆ ತೆಳ್ಳೆಗೆ ಎರಚಿ, ಆದರ 
ಮೇಲೆ ಮೂರು ಅಂಗುಲ ದಪ್ಪ ದಷ್ಟು, ಒಣಗಿದ Bon, ಹರಡಬೇಕು. 
it ; 
ಬೀಜ ಬಿತ್ತಿದ ಮೊದಲನೆಯ ವಾರದಲ್ಲಿ ಪ್ರತಿಬನ ಬೆಳಗ್ಗೆ ಮತ್ತು 
ಸಾಯಂಕಾಲ ನೀರು ಹಾಕಬೇಕು. ಮೇಲೆ ತಂಪ್ರಹೊತ್ತಿನಲ್ಲಿ ದಿನಕ್ಕೆ 
ಒಂದು ಬಾರಿ ಮಾತ್ರ ನೀರು ಹಾಕಬೇಕು. ಮೊಳಕೆ ಹೊರಡುವಾಗ ಬೀಜ 


ond -3 ಇವಿ - ~ a — = ~ 
ಮೇಲಕ್ಕ ತಳ್ಳಲ್ಪಡುತ್ತದೆ. ಬೀಜದ ಹೊರಚೀಲವನ್ನು ತಲೆಯ ಮೇಲೆ 
va ಇ ಧ್‌ - ~~ * 
ಹ್ಯಾಟಿ'ನಂತೆ ಹಾಕಿಕೊಂಡು ನಿಂತ dc ಸಸಿಯನ್ನು “ಪಟ್ಟ. ಸಿಪಾಯಿ 
ma 
— -o- —X > ಹ ^" ~ = > 
ಎಂದು ತಮಾಷೆಯಾಗಿ ಕರೆಯುತ್ತಾರೆ. ಮೊಳ ಬರುವುದಕ್ಕೆ ಪ್ರಾರಂಭ 


Ü 
m — Par. wel e —. QJ meo eum T 
ಪಾದಾಗ ಮಡಿಯ ಮೇಲಿನ West ಸ್ರ SY ಪುಂತಾದವುಗಃ ನೂ 


ಣೆ ES 
ಹಾಡೆ ಇರೆ m a m 
ರಗ ಕು. . 
Ch — =~ 2 ಇ aw - ತ್ರಾ — 
2» Wie Seu ಮಡಿಯ ಮೇಲೆ ERD ಸಮಯಕ್ಕೆ ಸರಿಯಾಗಿ 
+ —— —À taf on - == -— 
ಸಸಿಗಳನ್ನು ಕಿತ್ತು ನೆಡುವುದಕ್ಕೆ ಬೇಕಾದ e mI, ತಮಾರುಮಾಡಿ 


ಕೊಳ್ಳ ಬೇಕು... du ವಾದ ಕಾಡಿನಲ್ಲಿ ಎಲೆಗಳು ಬಿದ್ದು ಬಹಳ ಕಾಲದಿಂದ 
ಕೊಳೆತು ಮಾಗಿ ಸ ಸಾರವುಳ್ಳ ಕಾಡುಮಣ್ಣ ನ್ನು ಶೇಖರಿಸಬೆಕು. ಚಿನ್ನಾಗಿ 
ಮಾಗಿದ ದನದ Tew S Usu». ಷಡಿಮಾಡಿ,ಜಾಲರಿಯಫಿ ಸೋಸಿ, ಪಾ 
ಸಾಗಿಸಿಕೊಳ್ಳ ಬೇಕು. 
ಬುಟ್ಟಿಗಳನ್ನು ಇಡಲು ನೆರಳಿಗಾಗಿ ಆರು ಆಡಿ ಎತ್ತರದ ಚಪ್ಪರ 
ಹಾಕಬೇಕು. 40 ಅಡಿ ಉದ್ದ, 25 ಅಡಿ ಅಗಲ ಜಾ ವನ್ನೊಳಗೊಂಡ 
ಚಪ ಕೈರದಲ್ಲಿ 5.000 ಬುಟಿ ಗಳನ್ನು ಜೋಡಿಸಿ ಇಡಬಹುದು. ಬುಟ್ಟಿ ಗಿಡ 


ಗಳನ್ನು ಜೋಡಿ ಡಿಸಲು Seep ಚೌಕಟ್ಟು ಗಳನ್ನು ತಮಾರ: ಮಾಡಿಕೊಳ್ಳ 


ಹೇತು ಬ XE rigo ಕುಟ್ಟು ಹಿಡಿಯದೆ Cuv. 16 ಪೌಂಡು 
ಮೈಲ ತ್ತವನ AQ 40 ಗ್ಯಾಲನ್‌ ನೀರಿನಲ್ಲಿ ಕದಡಿ ಕುದಿಸಿದ ದ್ರಾವಕದಲ್ಲಿ 


CC-0. Jangamwadi Math Collection. Digitized by eGangotri 


ಕಾಫಿ ತಳಿಗಳು ಮತ್ತು ಕೃಷಿ : 187 


ಅದ್ದಿದರೆ ಒಳ್ಳೆಯದು. ಬುಟ್ಟಿಗಳಲ್ಲಿ ಕಾಡುಮಣ್ಣು ಮತ್ತು ದನದ 
ಗೊಬ್ಬರಗಳ ಮಿಶ್ರಣವನ್ನು ಅರ್ಧದಷ್ಟು ತುಂಬಿ ಮರದ ಚೌಕಟ್ಟುಗಳಲ್ಲಿ 
ಸಾಲುಸಾಲಾಗಿ ಜೋಡಿಸಬೇಕು. 

ಮೊಳಕೆ ಬಂದ ಸಸಿಗಳು ಮಡಿಯ ಮೇಲೆ ಎದ್ದುನಿಂತು ತಾಯೆಲೆ 
ಗಳು ಇನ್ನೂ ಬೀಜದ ಹೊದಿಕೆಯೊಳಗಿರುವಾಗಲೇ ದ ಬುಟ್ಟಿ 
ಯಲ್ಲಿ ನೆಡುವುದು ಒಳೆ ಯದು. ಮಡಿಯಿಂದ ಸಸಿಯನ್ನು ತೆಗೆಯುವ 
ಮುಂಚೆ ನೀರು ಹೊಯ್ದು ಸಸಿಗಳ ಬೇರುಗಳಿಗೆ ಅಪಾಯ — ಬಹಳ 
ಜಾಗರೂಕತೆಯಿಂದ ತೆಗೆಯಬೇಕು. ಹೀಗೆ ತೆಗೆದ TERNOS ಬುಟ್ಟಿಯಲ್ಲಿ 
ನೆಟ್ಟು ಪ್ರತಿದಿನ ಬೆಳಗ್ಗೆ ಮತ್ತು ಸಾಯಂಕಾಲ ಬುಟ್ಟಿಗಿಡಗಳಿಗೆ ನೀರು 
ಹೊಯ್ಕುತ್ತಾ ಬರಬೇಕು. 


Ü 
ಸಸಿಗಳನ್ನು ನೆಡುವುದು : 
ಗಿಡಗಳನ್ನು ನೆಡಲು ಎಂಟೆಂಟು ಅಡಿಗಳಿಗೊಂದರಂತೆ ಗುಂಡಿಗಳನ್ನು 
ತೋಡಬೇಕು. ಕೆಲವರು ಆರಾರು ಅಡಿ, ಮತ್ತೆ ಕೆಲವರು ಏಳೇಳು ಅಡಿಗಳಿ 
ಗೊಂದರಂತೆಯೂ ಗಿಡಗಳನ್ನು ನೆಡುತ್ತಾರೆ. ಎಷ್ಟೆಷ್ಟು ದೂರ ನೆಟ್ಟರೆ 
ಒಂದು ಮ ಎಷ್ಟು ಗಿಡಗಳನ್ನು ನೆಡಬ ಹುದೆಂಬುದನ್ನು ಈ ಕೆಳಗಿನ 


ಪಟಿ ಯಿಂದ ತಿಳಿಯ: ಬಹುದು: 

GAT QV ಗಿಡಗಳ ಸಂಖೆ 
6x 6 1,210 
7x 1 900 
3« 8 680 
9x 9 531 

10 x 10 435 
12 x 12 302 
15x15 193 
16 x 16 170 
20 x 20 108 
30.30 80 
40 x 40 27 


CC-0. Jangamwadi Math Collection. Digitized by eGangotri 


188 i ಬೆಟ್ಟದಿಂದ ಬಟ್ಟಲಿಗೆ 


ಸಸಿಗಳಿಗೆ 15ರಿಂದ 18 ತಿಂಗಳು ವಯೆಸ್ಸಾದಾಗ ಆವುಗಳನ್ನು ಭೂಮಿ 
ಯಲ್ಲಿ ನೆಡಬಹುದು. ಜೂನ್‌ ತಿಂಗಳಲ್ಲಿ ಗಿಡಗಳನ್ನು ನೆಡಬೇಕು. ಮುಂಗಾರು 
ಮಳೆ ಆರಂಭವಾಗಿ ಜುಲೆ ^ Sone ಮಳೆ ಕಡಮೆಯಿರುವ ದಿನಗಳನ್ತಿಯೂ 
ನೆಡಬಹುದು. ಸಕಾಲದಲ್ಲಿ ಗಿಡಗಳನ್ನು ನೆಟ್ಟರೆ ಬೇಸಗೆಯೆ ಬೇಗೆಯನ್ನು 
ತಡೆದುಕೊಳ್ಳಲು ಅವು ಸಮರ್ಥ ವಾಗುತ್ತವೆ. 

ನೆಟ್ಟ ಗಿಡದ ಸುತ್ತ ಮಣ್ಣು ನೆಲಮಟ್ಟಕ್ಕಿಂತ ಒಂದು ಅಂಗುಲ ಎತ್ತರ 


ವಾಗಿದ್ದು ಬರುಬರುತ್ತಾ ನೆಲ "T ಕ್ಕೆ ಇಳಿಯುವಂತೆ ಏರ್ಪಡಿಸಬೇಕು. 
ಗಿಡಗಳು ಗಾಳಿಯ ಹೊಡೆತಕ್ಕೆ ಸಿಕ್ಕಿ ಹಾಳಾಗದಂತೆ ಕ ತ್ತರಿಗೂಟಗಳನ್ನು ನಾರಿ 


ನಿಂದ ಕಟ್ಟಿ ಗಿಡಕ್ಕೆ ಗಂಟುಹಾಕಬೇಕು. ಈ Weds ಗಿಡಕ್ಕೂ m ESN 
ಮಧ್ಯೆ ಒತ್ತಿ S ಗೆಯಾಗುತ್ತ ದೆ. ಗಿಡದ ಸುತ್ತಲೂ ತರಗಲೆಗಳನ್ನು ಹರಡಿ ಅವು 
ಗಾಳಿಗೆ ಹಾರಿಹೋಗದಂತೆ ಏನಾದರೂ ಭಾರವ ವಾದುದನ್ನು ಇಡಬೇಕು 


ag) ei IIS ಮುಳ್ಳಿಲದ ಹಾಲಿವಾಣದ (ಪೊಗರು) 

ಳನ್ನು (Brosi ಮೀನು ಮತ್ತು ಪೊಂಗಾರೆ ಎನ್ನುತ್ತಾರೆ) ನಾಲು 
ಕಾಫಿ ಸ ಒಂದರುತೆ ಸಾಲು ಬಿಟ್ಟು ಸಾಲಿನಲ್ಲಿ ನೆಡಬೇಕು. ಸುರಗಿ 
ಅಥವಾ AS, C* ಗಿಡ' (Silver osk) ಗ ಗಳನ್ನೂ ನೆಡಬಹುದು. ಹಾಲಿ 
ವಾಣ ಹಾಕುವುದು ಏಕಿ ಒಳ್ಳೆ ಯದು ಎಂದರೆ, ಆದು ಹಂಗಾಮಿ ನೆರ 


—— — e: 
ಗಿದ, 2 ಬೇ `ಕೆಂದದಾಗೆ ಹದನ uü los ಸರಿಸಿಕೊಳ ಬಹುದೆ. aid, ರ್‌ ಗಿಷವಾ 


ದಾ 
2 


ಇಟ್‌ 
Ay ಇ -— *2« ದೆ no ಈ -—. ನಿ 
ಹಂಗಾಮಿ ನೆರಳೆ. eur - ಆದರ ಬೇರುಗಳು ಮೇಲೆ ಇರುತ್ತವೆ. 


ರ್ರ್‌ aar a I = ow . 0 S ೨ ಜತ 
ಮರ wv LS 248 U ಳೆದು ತುದಿ ಕೂಡಿಕೊಂಡ ^ zn ರೆಂಬೆಗಳನ್ನು 
-J 


rad vy 1 
ನೆರಳು; ಕೆಳ : ; 
© gfs Zn. ಮೇಲಿನ ನೆ ಕ < 
2; ಕಳಗಿನ ನೆರಳು, ಮೇಲಿನ ನೆರಳಿಗೆ ದೊಡ್ಡ ದೊಸ್ಡ ಮರಗಳು 
aa eum dl =? 9 ದೆಶ e eee! ಇ 
ಇರುತ್ತವೆ. ಇಪ್ಪ ಬಿತ್ತಿ ನೆತ್ತಿ ಕೂಣಕೊಂಡ SHUG, ಒಂದು ರಿತಿಯಲ್ಲಿ 
ಾ 
v9 Jat aw ಎ 
it 1 LI ೯A ಗ್‌ ತಿ tan - ^ 22 - - eT qsa - 
ನೆರಳಿನ Ü ಇಡೆ ಹಿಡಿದ ಆ ನನೆ ಇ. ನಿರಳಿಗೆ WAD, Cow Gon 3 
ಎ OF — ಛ್‌ 37 e $23 — any F F 
ಬಟ್ಟೆ Qro. J ಣಿ ರೆ 
Cy 45 3 wy WE 3 ಲಿ ಊ ಉತ್ರ ನೀರುಖಸರಿ Of ive ಒಳ್ಳೆಯ ve. 


CC-0. Jangamwadi Math Collection. Digitized by eGangotri 


ಕಾಫಿ ತಂಗಳು she, do 189 


ಈ ಮರಗಳಲ್ಲದೆ ಗೋಣಿ. ಅತ್ತಿ, ನೊಗುರಿಗೆ, ನೇರಳೆ-ಮುಂತಾದ ಮರ 
ಗಳನ್ನೂ ನೆರಳಿಗೆ ಇಟ್ಟುಕೊಳ್ಳಬಹುದು. ಇವು ಹೊಸದಾಗಿ ತೋಟ ಮಾಡು 
ವಾಗಲೇ ಇರುತ್ತವೆ. ಇವನ್ನು ಎಷ್ಟು ಬೇಕೋ ಅಷ್ಟು ಕಸಿಮಾಡಿ ಇಟ್ಟು 
ಕೊಳ್ಳಬೇಕು. ಏಕೆಂದರೆ, ಕಾಫಿಗೆ ನೆರಳು ಆವಶ್ಯಕ ಎಂದು ಈಗ ಖಜಿ 
ವಾಗಿದೆ. 

ನೆಡುವಾಗ ದನದ ಗೊಬ್ಬರ, ಆದು ಸಿಕ್ಕೆದಿದ್ದರೆ 


re 
— Ks ಇಗ NS t 2 — 
ಸುತ್ತಲೂ ತೇವ ಇರಲಿ ಎಂಬುದಾಗಿ. ಅಗತೆಯಾದ ಮೇಲೆ ಕ್ರಮ 


ವಾಗಿ ಸೊಪ್ಪೆ ಮುಚ್ಚೆವ ಕೆಲಸ (mulching) ಮಾಡಬೇಕು. ಮುಚ್ಚಲು 
ಕಿರೀಚೆಲು ಒಳ್ಳೆಯದು. ಇದು ಸಿಗದಿದ್ದರೆ ದರಗಲು ಮುಚ್ಚಬೇಕು. ಹಸಿ 
ಎಲೆಗಳನ್ನು ಮುಚ್ಚಬಾರದು. ಏಕೆಂದರೆ, ಅದರಿಂದ ಭೂಮಿಯ ಶಾಖ 
ಹೆಚ್ಚುತ್ತದೆ. ANY, ಹರಡಿದ ಮೇಲೆ ಕಾಫಿಯ ಎಲೆಗಳಿಗೆ ಬೋರ್ಡೊ 
ದ್ರಾವಕ ಸಿಂಪಡಿಸಬೇಕು. ನೆರಳಿಗಾಗಿ ನೆಟ್ಟ ಹಾಲಿವಾಣದ ಗಿಡಗಳಿಗೆ ಸುಣ್ಣ 
ಬಳಿಯಬೇಕು. ಅದರಿಂದ ಗಿಡಗಳಿಗೆ ಸೂರ್ಯನ ಶಾಖ ತಗಲುವುದಿಲ್ಲ. 
ಕಾಫಿ ಗಿಡಗಳಿಗೆ ದಕ್ಷಿಣಕ್ಕೂ ಪಶ್ಚಿಮಕ್ಕೊ ಮರೆ ಕಟ್ಟಬೇಕು. ಆ ದಿಕ್ಕುಗಳ 
ಬಿಸಲು ಒಳ್ಳೆಯದಲ್ಲ. 
ಕಾಡು ದಟ್ಟವಾಗಿದ್ದರೆ ಕುಕ್ಕಗತೆ (surface stirring) ಮಾಡಬೇಕು. 
ಒಂದೇ ಅಗತೆ ಸಾಲದು; ಮತ್ತೊಂದು ENS ಮಾಡಬೇಕು. ಸೊಪು - 
ಮುಚ್ಚುವುದನ್ನು ಎರಡನೆಯ ವರ್ಷವೂ ಮಾಡಿ, ಔಷಧಿ ಸಿಂಪಡಿಸಬೇಕು. 
£OG G ಚಿಕ್ಕಿ ರೋಗ (leaf disease) ಮತ್ತು ಕೊಳೆ ರೋಗ 
(black rot) ಬರುತ್ತವೆ. 
ಕಾಫಿಯ ಗಿಡ ನೆಟ್ಟ 15 ತಿಂಗಳುಗಳಲ್ಲಿ ಎರಡು ಅಡಿ ಎತ್ತರ ಬೆಳೆಯು 
ತ್ತದೆ. ಆಗ ಆದರ ಕಂಜಿಗುರು ಕಿತ್ತುಹಾಕಿ, ರೆಕ್ಕೆ ತೆಗೆಯುವ ಕೆಲಸ ಮಾಡ 
ಬೇಕು. ಹೀಗೆ ಮಾಡುವಾಗ ಒಂದು ರೆಕ್ಕೆ ಬಿಟ್ಟು ಇನ್ನೊಂದು ರೆಕ್ಕೆ ತೆಗೆ 
ಯುತ್ತ ಹೋಗಬೇಕು. ಇದಕ್ಕೆ 'ಒಂಟೇಣಿ ಕಾಲು ಮಾಡುವುದು” ಎಂದೂ 


CC-0. Jangamwadi Math Collection. Digitized by eGangotri 


190 ಬೆಟ್ಟದಿಂದ ಬಟ್ಟಲಿಗೆ 


ಹೇಳುತ್ತಾರೆ. ಗಿಡಕ್ಕೆ ಎರಡು ಕಡೆಯೂ ರೆಕ್ಕೆ ಗಳಿದ್ದರೆ ಮರ ಗಿಡಗಳು ಅವು 
ಗಳ ಮೇಲೆ ಬಿದ್ದಾ ಗ ಅವು ಹೆಚ್ಚಾಗಿ ಸಿಗಿದು ಹೋಗುವ ಸಂಭವವುಂಟು, 
ಇದನ್ನು ಕಡಮೆ ಮಾಡುವುದೇ ಏಣೀಕಾಲು ಮಾಡುವುದರ ಉದ್ದೇಶ. 

ಬೇಸಗೆಯಲ್ಲಿ ಕುಕ್ಕಗತೆ ಮಾಡಬೇಕು. ಮರಗಸಿ ಮಾಡಿದರ, ಆಂದರೆ 
ಬೆಳೆದ ಮರಗಳನ್ನು ಎಷ್ಟು ಬೇಕೋ ಅಷ್ಟಕ್ಕೆ ಕತ್ತರಿಸಿಕೊಂಡರೆ ಮರಗಳು 
ಹತೋಟಿಯಲ್ಲಿದ್ದು ಬೀಳುವುದು Sous. ಇಷ್ಟೆಲ್ಲಾ ಮಾಡಿ 
ಕೊಂಡು ಜೂನ್‌ ತಿಂಗಳಿನಲ್ಲಿ ಮಳೆ ಹಿಡಿದ ಕೂಡಲೇ ಗೊಬ್ಬರ ಹಾಕಬೇಕು. 

ಕಾಫಿ ಗಿಡ ನೆಟ್ಟ ಹದಿನೆಂಟು ತಿಂಗಳಿಗೆ ಹೂವು ಬಿಟ್ಟೇಬಿಡುತ್ತದೆ. 
ಆದರೆ ಆ ಹೂವುಗಳನ್ನು ಉದುರಿಸಿಬಿಡಬೇಕು. ನಾಲ್ಕನೆಯ ವರ್ಷದಿಂದ 
ಮಾತ್ರ ಹೂವುಗಳನ್ನು ಉಳಿಸಿಕೊಳ್ಳಬೇಕು. ಕೆಲವರು ನಾಲ್ಕನೆಯ 
ವರ್ಷವೂ ತುದಿ ಹೂವುಗಳನ್ನು ತೆಗೆಯುವುದುಂಟು. ಇದರ ಉದ್ದೇಶ, 
ಚಿಕ್ಕ ವಯಸ್ಸಿನ ಗಿಡಗಳಿಗೆ ಹಣ್ಣು ಬಿಡುವ ಆಯಾಸವಿರಬಾರದು ಎಂದು. 

ಕಾಫಿ ಗಿಡ ನೆಟ್ಟ ಮರುವರ್ಷದಿಂದಲೇ ಗಿಡ ಕೊರೆಯುವ e»Yo(stem 

borer) ಸಾನ್‌ ನೋಡಿಕೊಳ್ಳ ಬೇಕು. ಹುಳು ಕೊರೆದ ಒಂದು ಗಿಡ 
ದಿಂದ ಎಂಟು ಹತ್ತು ಗಿಡ ಹೋಗಿಬಿಡುತ್ತ. ವೆ. ಇದನ್ನು ತಪ್ಪಿಸಲು 40 
ಪೌಂಡು ನೀರಿನಲ್ಲಿ 8 ಪೌಂಡು ಗ್ಯಾಮಾಕ್ಸಿನ್‌ ಸೇರಿಸಿ ಏಪ್ರಿಲ್‌ ಮತ್ತು 
ಅಕ್ಟೋಬರ್‌ ತಿಂಗಳುಗಳಲ್ಲಿ ಗಿಡಗಳಿಗೆ ಸವರಬೇಕು. 

ಚಿಕ್ಕೆ ರೋಗ ಮತ್ತು ಕೊಳೆ ರೋಗಗಳು ಹೆಚ್ಚು ಮಳೆಯಿದ್ದರೆ ಬರು 
ತ್ತವೆ... ಆದರೆ ಮಳೆ ಬರುವುದಕ್ಕಿಂತ ಮುಂಚೆಯೇ ಬೋರ್ಡೊ 
ದ್ರಾವಕ ಸಿಂಪಡಿಸಿದರೆ ಬರುವುದಿಲ್ಲ. ಒಂದು ವರ್ಷ ಗೊಬ್ಬರವಿಲ್ಲದಿದ್ದರೂ 
ಚಿಂತೆಯಿಲ್ಲ ಔಷಧಿಗಳನ್ನು ಸಿಂಪಡಿಸುವುದನ್ನು ಮಾತ್ರ, ಬಿಡಬಾರದು. 
ಮಳೆ ಹಿಡಿಯುವುದಕ್ಕಿ 03 ಮುನ್ನ ಔಷಧಿಗಳನ್ನು ಸಿಂಪಡಿಸಿದಂತೆ ಮಳೆ ಬಿಟ್ಟ 
' ನಂತರವೂ ಸಿಂಪಡಿಸಬೇಕು. ಅಂದರೆ ಗೊಬ್ಬರ ಹಾಕುವುದನ್ನು ನಲ್ಲಿಸ 
ಬೇಕೆಂದಲ್ಲ. ಕಾಫಿ ಗಿಡ ಭೂಸಾರ ಹೀರಿಕೊಳ್ಳು ] ಸಸ್ಯೆ. ಆದ್ದರಿಂದ ಹಣ್ಣು 
ಬಿಡುವುದಕ್ಕೆ ಆರಂಭವಾದ ಕಾಲದಿಂದಲೂ ಅದಕ್ಕೆ ಬೇಕಾದ ಗೊಟ್ಬ ರಗಳನ್ನು 
ಕೊಡುತ್ತಾ ಬರಬೇಕು. 

ಬೇರು ರೋಗ (root rot) ಎಂಬ ರೋಗ ದೊಡ್ಡ ನೆರಳಿನ ಮರಗಳಿಗೆ 


CC-0. Jangamwadi Math Collection. Digitized by eGangotri 


ಕಾಫಿ ತಳಿಗಳು ಮತ್ತು ಕೃಷಿ 191 


ಬರುತ್ತದೆ. ಆಗ ಮರಗಳ ಸುತ್ತ ಅಗಳು (trenching) ತೆಗೆದು, ಅದು 
ಬೇರೆ ಮರಗಳಿಗೂ ಕಾಫಿಗಿಡಗಳಿಗೂ ಹರಡದಂತೆ ನೋಡಿಕೊಳ್ಳಬೇಕು. 
ಗಿಡದಲ್ಲಿ ಕಾಯಿ ಇರುವಾಗ, ಅಂದರೆ ನವೆಂಬರ್‌ನಲ್ಲಿ ಮಳೆ ಬಂದರೆ 
ಒಳ್ಳೆಯದು. ಅನಂತರ ಮಾರ್ಚ್‌ 15ರ ತನಕೆ ಮಳೆ ಬರಬಾರದು. 
ಫೆಬ್ರವರಿ ಮಳೆ ಕೆಟ್ಟದ್ದು. ಆ ಮಳೆಯಿಂದ ಮುಂದಿನ ಬೆಳೆ ಹಾಳು. 


ಹೂವು : 


ಜನವರಿ 30ರ ನಂತರ ಗಿಡದಲ್ಲಿ ಮೊಗ್ಗುಗಳು ಕಾಣಿಸಿಕೊಳ್ಳುತ್ತವೆ, 
ಹೂ ಅರಳುವುದಕ್ಕೆ ಮಳೆ ಅತ್ಯಾವಶ್ಯಕ. ಮಾರ್ಚ್‌ 15ರ ಅನಂತರ 
ಉತ್ತರಾಷಾಢ ಮಳೆ ಕಾಫಿಹೂವಿಗೆ ಅತ್ಯುತ್ತಮವಾದುದು. ಈ ಮಳಿಗೆ 
"ಹೂವಿನ ಮಳೆ” (blossom shower) ಎಂದೇ ಕರೆಯುತ್ತಾರೆ. ಇದಾದ 
ಮೇಲೆ ರೇವತಿ ಮಳೆ ಬೆನ್ನುಹಿಡಿದು ಬರಬೇಕು. ಈ ಮಳಿಗೆ ‘backing 
shower ಎನ್ನುತ್ತಾರೆ. ಮೊದಲ ಮಳೆಯಾದ ಎಂಟು_ಹತ್ತು ದಿನಗಳ 
ಅನಂತರ, ಆದರೆ ಹತ್ತು-ಹನ್ನೆರಡು ದಿನಗಳಲ್ಲಿ ಈ ಮಳೆ ಬರಬೇಕು. ಎಲ್ಲಾ 
ಬೇಸಾಯಗಾರರಿಗಿಂತ ಹೆಚ್ಚಾಗಿ ಕಾಫಿ ತೋಟಗಳ ಮಾಲೀಕರು ಹೂವಿನ 
ಮಳೆಗಾಗಿ ದಿನವೂ ಮುಗಿಲು ನೋಡುತ್ತಿರುತ್ತಾರೆ. ಏಕೆಂದರೆ, ಒಂದೆರಡು 
ಹೂವಿನ ಮಳೆಗಳು ಅವರ ಆ ವರ್ಷದ ಭವಿಷ್ಯವನ್ನೇ ನಿರ್ಧರಿಸುತ್ತವೆ. 
ಹೂಮಳೆ ಬಿದ್ದಾಗ ತೋಟಗಾರರ ಮುಖದಲ್ಲಿ ಸಂತಸದ ನಗೆ ಅರಳಲು 
ಆರಂಭವಾಗುತ್ತದೆ. ಹೂಗಳೂ ಅರಳಿ, ತೋಟ ನಂದನವನದಂತೆ ಕಂಡ 
ದಿನ ತೋಟಗಾರರ ಹರ್ಷಕ್ಕೆ ಮಿತಿಯಿಲ್ಲ. ಹಬ್ಬದೋಪಾದಿಯಲ್ಲಿ ಆ ದಿನ 
ಗಳನ್ನು ಕಳೆಯುತ್ತಾರೆ. ಸ್ನೇಹಿತರನ್ನು ಕರೆದು ಕುಡಿದು ತಿಂದು ಸಂತಸ 
ಪಡುತ್ತಾರೆ. ; 
ಮಳೆ ಬಂದ ಒಂಬತ್ತನೆಯ ದಿನಕ್ಕೆ ಮೊಗ್ಗುಗಳು ಅರಳಲು ಆರಂಭ 
ಹ = N 
ವಾಗುತ್ತವೆ. ಹತ್ತನೆಯ ರಾತ್ರಿಯಿಂದ ಹನ್ನೊಂದನೆಯ ದಿನಕ್ಕೆ ತುಂಬಾ 
ಹೂವುಗಳು. ಹೂವುಗಳು ಬೆಳಗ್ಗೆ ಮತ್ತು ಸಾಯಂಕಾಲ ಅರಳುತ್ತವೆ 
ಆಗ ತೋಟವೆ a 
x es ವಲ್ಲ ಬೆಳ್ಳೆಗೆ ಅಂದರೆ ಬೆಳ್ಳಗೆ-ಗಿಡಗಳಿಗೆ ಮಂಜು (snow) 
ಸೋ ಎಂಬಂತೆ. ಸೂರ್ಯ ನೆತ್ತಿಗೆ ಬಂದಾಗ ಹೂ ಬಿಟ್ಟಿರುವ 


CC-0. Jangamwadi Math Collection. Digitized by eGangotri 


192 ಬೆಟ್ಟದಿಂದ ಬಟ್ಟಲಿಗೆ 
ಕಾಫಿ ತೋಟ ನೋಡಿದರೆ ಭಯವಾಗುತ್ತದೆ. ಅಷ್ಟೊಂದು ಬಿಳುಪು! 
ಆದ್ದರಿಂದ ಬೆಳಗ್ಗೆ ಅಥವಾ ಸಂಜೆ ಹೂಗಳನ್ನು ನೋಡಲು ಬಹು ಚೆಂದ. 
ಆ ಮನಮೋಹಕ ದೃಶ್ಯವನ್ನು ಕಂಡ ಕವಿಯ ವರ್ಣನೆ ಹೀಗಿದೆ ; 


ಮೊದಲ ಹದಮಳೆ ತಿರೆಯ ತೊಯ್ಯಲು ಮಿಂದ ಕಾಫಿಯ ತೋಟವು 
ಇಂದ್ರನಂದನದಮರವೃಂದಕು ಬೆರಗನೀಯುವ ನೋಟವು ! 
ಬೆಟ್ಟದೋರೆಯು, ಕಣಿವೆ, ತಪ್ಪಲು, ಗಿರಿಯ ನೆತ್ತಿಯೊಳೆಲ್ಲಿಯು, 
ಕಣ್ಣು ಹೋಹೆಡೆಯಲ್ಲಿ ಕಾಫಿಯ ಹೂವು, ಬೆಣ್ಣೆಯು, ಬೆಳಿ ಕೈಯು | 
ಗಗನ ಭದ್ರತೆ ಜಗದ ಶುಭ್ರತೆಯೆಲ್ಲ ಸುಂದರ ಶಾಪದಿ 

 ಕಾಫಿಕಾನಿಗೆ ಬಂದು ನಿಂದಿವೆ ಪ್ರಣ್ಯಪ್ರಪ್ಪದ ರೂಪದಿ ! 
ಕಣ್ಣು ತಣಿವುದು, ಮನವು ಮಣಿವುದು, ಹಾಲುಹೂವಿನ ಹೊಳೆಯಲಿ | 
ಅಮೃತಸ್ನಾನವೊ ಮೇಣು ಪಾನವೊ ಬಿಳಿಯ ಮುತ್ತಿನ ಮಳೆಯಲಿ ! 

(ಕುವೆಂಪು : “ಪಕ್ಷಿಕಾಶಿ') 


ಮೊಗ್ಗುಗಳು ಅರಳುವುದು ಬೇರು ಮತ್ತು ಮೊಗ್ಗುಗಳೆರಹಕ್ಕೂ 
ನೀರು ಬೀಳುವುದರಿಂದ. ಈ ಕಾರಣ ಕಾಲುವೆ ಪಕ್ಕದಲ್ಲಿದ್ದೂಮೊಗ್ಗಿಗೆ ನೀರು 
ಬೀಳದ ಗಿಡಗಳಲ್ಲಿ ಹೂವುಗಳು ಅರಳುವುದಿಲ್ಲ. ಮಳೆ ಬಿದ್ದಾಗ ಮರ 
ಅಡ್ಡ ಬಂದರೂ ಕೆಲವು ಗಿಡಗಳು ಹೂವಾಗದಿರುವುದುಂಟು. 

ಹಲವಾರು ತಜ್ಞ ರು ನಡೆಸಿದ ಪರಿಶೀಲನೆಯಿಂದ ವ್ಯಕ್ತವಾಗುವು 
ದೇನೆಂದರೆ, ಹೂವಾಗುವುದಕ್ಕೆ ಮುನ್ನ ಮತ್ತು ಹೂವಾಗುವಾಗ ನಾನಾ 
ಅಂಶಗಳನ್ನು ಗಮನಿಸಬೇಕಾಗುತ್ತದೆ ಎಂಬುದು. ಗಿಡಗಳಲ್ಲಿರುವ ನೀರಿನ 
ಅಂಶ, ಗಿಡಗಳಿಗೆ ಮಾಡಿದ ಬೇಸಾಯ, ನೆರಳಿನ ಸಾಂದ್ರತೆ, ಮಳೆತೆಗೆದ 
ಕಾಲ ಮತ್ತು ಉಷ್ಣಾಂಶದಲ್ಲಿ ಏರುಪೇರು-ಇವುಗಳನ್ನು ಎಚ್ಚರಿಕೆಯಿಂದ 
ಗಮನದಲ್ಲಿರಿಸಿಕೊಂಡು ಹೊವು ಆರಳುವುವೇ ಎಂದು ಪರೀಕ್ಷಿಸಲಾಯಿತು, 
ಹಗಲಿನ ಉಷ್ಣಾಂಶ 269 ಇದ್ದು, ರಾತ್ರಿ ಉಷ್ಣಾಂಶ 2390 ರಿಂದ 2010 
ಇರುವ ತಂಪಾದ ಹೊತ್ತಿನಲ್ಲಿ ಅಥವಾ ಹಗಲು 23 ಉಷ್ಣಾಂಶ ಇದ್ದು. 
ರಾತ್ರಿ ಅದಕ್ಕಿಂತ ತಂಪಾದ 209ರಿಂದ 17° ಉಷ್ಣಾಂಶದಲ್ಲಿ ಅನೇಕ 
ಮೊಗ್ಗುಗಳು ಅರಳಿದ್ದು ಕಂಡುಬಂದಿತು. ಹಾಗೆ ಅರಳಿದ ಹೂವುಗಳು ಕಾಯಿ 


CC-0. Jangamwadi Math Collection. Digitized by eGangotri 


— -—— «ose sam mao 


ಕಾಫಿ ತಳಿಗಳು ಮತ್ತು ಕೈಷಿ ಏ 193 . 


52. | 
ರಾತ್ರಿಯಲ್ಲಿ ಅರೇಜಿಕಾ ಹೆಚ್ಚು ಮೊಗ್ಗಾ ಗಲಿಲ್ಲ. ಆದ ಮೊಗ್ಗು ಗಳಿಂದ 


ಅರಳಿದ ಹೂವುಗಳೂ ಅಡ್ಡಾ ದಿಡ್ಡಿ ಯಾಗಿದ್ದುವೆ ವು. ie. 

ಉಪಾ OF ಹೊಬಿಡುವುದೊಂದನ್ನೆ e. ಅಲ್ಲದೆ ಬೀಜ ಮೊಳಕೆ 
ಯಾಗುವುದರ. ಮೇಲೂ ಪರಿಣಾಮವನ್ನು ಮಾಡುತ್ತ ದೆ. ಅರೇಬಿಕಾ 
ಬೀಜಗಳು 20% ಮತ್ತು 3010 ಉಷ್ಣಾಂಶ ಶದಲ್ಲಿ ಬಹಳ ಚೆನ್ನಾಗಿ ಬೆಳೆಯು 


ಬಿಟ್ಟು ಹಣ Qo. ಹಗಲು 3010 ಇದ್ದು ರಾತ್ರಿ 269 ಇರುವ ಸೆಖೆ 


ಹೂವು ಅರಳಿದ ಕೂಡಲೇ ಪರಾಗಪ್ರಸಾರ ಆರಂಭವಾಗುತ್ತದೆ; 
Bw ಶಿಲಾಕೆ ಎಂದರೆ ಆಂಡಾಶಯದ ಭಾಗ ER ಪರಾಗ | ಸ್ವೀಕಾರಕ್ಕೆ 


eJ C) 
ಸಿದ್ಧವಾಗುತ್ತದೆ. ಕಾಫಿ ಹೂವಿನ ಪರಾಗ ಅಂಟುಸ್ವಭಾವದ್ದಲ್ಲ ; ಅಲ್ಲದೆ 
ಹೆಜ್ಜಾಗಿಯೂ ಇರುವುದಿಲ್ಲ. ಪರಾಗಪ್ರಸಾರ "ಗಾಳಿಯಿಂದ ಹಾಗೂ 
ಹುಳುಗಳಿಂದ ಆಗುವುದರ ಜೊತೆಗೆ ಮೇಲಿನ ರೆಂಬೆಗಳ ಹೂಗಳಿಂದ 
ಕೆಳ ರೆಂಬೆಗಳ ಹೂಗಳ ಮೇಲೆ ಬಿದ್ದೂ ಆಗುತ್ತದೆ. ಮೋಡ ಕವಿದಿದ್ದ ರೆ 
ಮೊಗ್ಗುಗಳು ಅರಳದೆ ಮುಚ್ಚಿಕೊಂಡೇ ಸುತ ಆಗಲೂ ಪರಾಗ 
[A F 

ಪ್ರಸಾರ ಆಗದೆ ಉಳಿಯುವುದಿಲ್ಲ. ಹೊರ ಸಂಪರ್ಕಗಳಿಲ್ಲದ ದೆ ಒಳಗೆ ಪರಾಗ 
ಸ್ಪರ್ಶ ಆಗಿಬಿಡುತ್ತದೆ. 


ಹೂವು ಬಿಟ್ಟಾಗ ಅದರಲ್ಲಿರುವ ಮಕರಂದ ಹೀರಲು ಜೇನುಹುಳು 
ಗಳು ರುಂತರಿಸುತ್ತಾ ಹಾರಾಡುತ್ತಿರುತ್ತವೆ. ಹುಳುಗಳು ಹೂವಿನಿಂದ 
ಹೂವಿಗೆ ಹಾರಾಸುವುದರಿಂದ ಪರಾಗಸ್ಪರ್ಶ ಆಗುತ್ತದೆ. ಆದ್ದರಿಂದ 
ತೋಟದಲ್ಲಿ ಜೇನು ಸಾಕುವುದೂ ಒಳ್ಳೆಯದು. ಎರಡು ಅನುಕೂಲ 
ಗಳನ್ನು ತೋಟಗಾರರು ಇದರಿಂದ ಪಡೆಯಬಹುದು. | 

ಅರಳಿದ ಎರಡು ದಿನಗಳನಂತರ ಹೂವುಗಳು ಉದುರಲು ಆರಂಭಿಸಿ 
ಕೆಲವು ದಿನಗಳಲ್ಲಿ ಸಂಪೂರ್ಣ ಉದುರಿಹೋಗುತ್ತವೆ. 


ಕೆಲವು ಪ್ರದೇ ರಗಳಲ್ಲಿ ಅಕಾಲದಲ್ಲಿ ಹೂವಾಗುವುದುಂಟು, ಇದು, 


ತೋಟಗಾರನಿಗೆ ತಲೆನೋವು.ಏಕೆಂದರೆ, ಆ ಹೂವುಗಳು ಕಾಯಿ ಕಟ್ಟುವ್ತವೋ 
ಇಲ್ಲವೋ ಎಂದು ಆತನಿಗೆ' ಸಂದೇಹ. 


ಮಳೆ ಸಕಾಲದಲ್ಲಿ ಬರದಿದ್ದರೆ ಹೂವು ಅರಳಿಸುವುದಕ್ಕೆ ಈಚೆಗೆ ನೀರು - 


13 
CC-0. Jangamwadi Math Collection. Digitized by eGangotri 


194 ಬೆಟ್ಟದಿಂದ ಬಟ್ಟಲಿಗೆ 


ಚಿಮುಕಿಸುವ 'ಸ್ಟ್ರಿಂಕ್ಲೆರ್‌' (sprinkler) ಎಂಬ ಯಂತ್ರವನ್ನು ಉಪಯೋಗಿ 
ಸುವ ಕ್ರಮ ಉಂಟು. ಒಂದು 2,08 O* 30 ಅಡಿ ಸುತ್ತಳತೆಯಲ್ಲಿ ನೀರು 
ಚಿಮುಕಿಸುತ್ತದೆ. ಏಳು ಗಂಟೆ ಚಿಮುಕಿಸಿದರೆ ಒಂದು ಅಂಗುಲ ಮಳೆ 
ಯಾದಂತೆ. ಮಳೆಯಿಂದ ಯಾವ ಅನುಕೂಲಪೋ ಅದೇ ಅನುಕೂಲ 
ಸ್ಟಿಂಕ್ಲರ್‌ಗಳಿಂದ ; ಎರಡಕ್ಕೂ ಹೆಚ್ಚು ವ್ಯತ್ಯಾಸವಿಲ್ಲ. ಆದರೆ ಇದನ್ನು 
ಎಲ್ಲರೂ ಮಾಡಲು ಸಾಧ್ಯವಾಗುವುದಿಲ್ಲ. ಹೆಚ್ಚಿನ ಖರ್ಚುಪ್ಪೇ ಅಲ್ಲದೆ 
"ನೀರಿನ ಕೊರತೆಯೂ ಇದರ ಸಾರ್ವತ್ರಿಕ ಪ್ರಯೋಗಕ್ಕೆ ಇರುವ ಅಡಚಣೆ 
ಗಳು. ಈಗ ಮೈಸೂರು ರಾಜ್ಯದ ಕಾಫಿ ತೋಟಗಳ 20,000 ಎಕರೆಗಳಷ್ಟು 
ವಿಸ್ತೀರ್ಣದಲ್ಲಿ ಸ್ಟ್ರಿಂಕರ್‌ಗಳ ಉಪಯೋಗವಿದೆ. ಇದನ್ನು 50,000 ಎಕರೆ 
ಗಳಿಗೆ ಹೆಚ್ಚಿಸುವ ಸಾಧ್ಯತೆಗಳುಂಟು. | 
ಹಣ್ಣು ಕೊಯ್ಯುವುದು ; 

ಹೂವು ಉದುರಿ, ಹೀಚು ಬಿಟ್ಟು. ಹಸಿರಂಕಾಯಾಗುತ್ತವೆ. ಈ 
ಕಾಯಿಗಳು ನವೆಂಬರ್‌ ತಿಂಗಳ ಮಧ್ಯಭಾಗದಿಂದ ಹಣ್ಣಾಗುವುದಕ್ಕೆ 
ಪ್ರಾರಂಭ. 'ಪಲ್ಪರ್‌' (pulper)! ಮಾಡುವುದಾದರೆ, ಅಂದರೆ ಹಣ್ಣಿನ 
ತಿರುಳನ್ನು ತೆಗೆದು ಬೀಜಗಳನ್ನು ಬೇರ್ಪಡಿಸುವುದಾದರೆ, ಹಣ್ಣುಗಳನ್ನು 
ಅವು ಅರ್ಧಹಣ್ಣು, ಮುಕ್ಕಾಲುಹಣ್ಣು ಆಗಿರುವಾಗಲೇ ಕೊಯ್ಯಬೇಕು, 
ಹಣ್ಣುಗಳನ್ನು ಒಂದೊಂದಾಗಿ ಬಿಡಿಸಬೇಕು. ಬಿಡಿಸಿದ ಹಣ್ಣುಗಳನ್ನು ರಾಶಿ 
ಹಾಕಿ, ಅದರಲ್ಲಿರುವ ಕಾಯಿಕಡ್ಡಿಗಳನ್ನು ಹೆಕ್ಕಿ ಹಣ್ಣುಗಳನ್ನು ಮಾತ್ರ 
ಪಲ್ಪರಿಗೆ ಹಾಕಬೇಕು. ನವೆಂಬರ್‌ನಿಂದ ಹಿಡಿದು ಫೆಬ್ರವರಿ ತಿಂಗಳವರೆಗೆ 
ಸುಮಾರು ಮೂರುಸಲ ಹಣ್ಣು ಕೊಯ್ಯಬೇಕಾಗುತ್ತದೆ. ಕೊನೆಯಲ್ಲಿ ಕೆಳಗೆ 
ಬಿದ್ದ ಹಣ್ಣುಗಳನ್ನು ಹೆರಕಿಕೊಳ್ಳಬೇಕಾಗುತ್ತದೆ. ಇದಕ್ಕೆ "ಗ್ಲೀನಿಂಗ್‌' 
(gleaning) ಅಂದರೆ ಹೆರಕುವುದು ಎನ್ನುತ್ತಾರೆ. 

ಹಿಂದೆ ಹೀಗೆ ಹೆರಕಿದ ಹಣ್ಣುಗಳಿಂದ ಮತ್ತು ಹಸಿಯಾಗಿರುವಾಗಲೇ 


1 ಈ ಪಲ್ಪರ್‌ ಯಂತ್ರವನ್ನು ಕಂಡುಹಿಡಿದವನು ಪಿಯರ್ಸ್‌ ಲೆಸ್ಲಿ ಕಂಪ 
ನಿಯ ಪಾಲುದಾರರಲ್ಲಿ ಒಬ್ಬನಾಗಿದ್ದ ವಿಲಿಯಂ ಮೆಯ್ಲರ್‌ (William Maylor) 
ಎಂಬಾತ. 


CC-0. Jangamwadi Math Collection. Digitized by eGangotri 


ಕಾಫಿ ತಳಿಗಳು ಮತ್ತು ಕೃಷಿ 195 


ಕೆಳಗೆ ಬಿದ್ದ ಕಾಯಿಗಳಿಂದ ತೆಗೆದ ಕಾಫಿ ಬೀಜವನ್ನು "ಗುಳ್ಳೆನರಿ ಬೀಜ' ಅಥವಾ 
“ಕೋತಿ ಬೀಜ' ಎಂದು ತಪ್ಪಾಗಿ ಭಾವಿಸುತ್ತಿದ್ದರು. ಡಾ. ಷಾರ್ಟ್‌ (Dr. 
Short) ಎಂಬುವರು ತಮ್ಮ Handbook of Planting In Southern 
India ಎಂಬ ಪುಸ್ತಕದಲ್ಲಿ "ಪ್ಲಾಂಟರ್ಸ್‌ ಕಾಫಿ'ಗಿಂತ "ಜಕಾಲ್‌ ಕಾಫಿಗೆ? 
ಅಂದರೆ ಗುಳ್ಳಿನರಿ ಕಾಫಿ ಬೀಜಕ್ಕೆ, ಹೆಚ್ಚು ಗಿರಾಕಿ ಇತ್ತು ಎಂಬುದಾಗಿ 
ಹೇಳಿದ್ದಾರೆಂದು ರಾಬರ್ಟ್‌ ಎಚ್‌. ಎಲಿಯಟ್‌ ತಮ್ಮ ಪುಶ್ತಕದಲ್ಲಿ ಪ್ರಸ್ತಾಪಿ 
ಸಿದ್ದಾರೆ. ಗುಳ್ಳೇನರಿಗಳು ಹಣ್ಣು ತಿಂದು ಅವುಗಳು ಉದುರಿಸಿದ ಹಿಕ್ಕೆಯಲ್ಲಿ 
ಕೆಲವು ಕಾಫಿ ಬೀಜಗಳು ಹೆರಕಿದ ಕಾಫಿ ಬೀಜಗಳೊಡನೆ ಸೇರಿರಬಹುದ್ದು 
ಆದರೆ ಅದರಿಂದ ಕಾಫಿಯಗುಣ ಹೆಚ್ಚಾಗುವುದಿಲ್ಲ. ಗುಳ್ಳೇನರಿಗಳಷ್ಟೇ ಅಲ್ಲದೆ 
ನಾಯಿ,ಹಂದಿ, ಬೆಕ್ಕು ಮತ್ತು ಹಕ್ಕಿಗಳೂ ಕಾಫಿ ಕಣ್ಣು ತಿಂದು ಬೀಜ ಉದುರಿ 
ಸುತ್ತವೆ. ಆದ್ದರಿಂದ 'ಗುಳ್ಳೇನರಿ ಬೀಜ' ಅಥವಾ "ಕೋತಿ ಬೀಜ' ಎಂಬುದು 
ವಿಶಿಷ್ಟ ಕಾಫಿ ಬೀಜ ಅಲ್ಲ ಎಂಬುದು ಎಲಿಯಟರ ಅಭಿಪ್ರಾಯವಾಗಿದೆ. 

ಸಿಲೋನಿನಲ್ಲಿ ಮತ್ತು ವೆಸ್ಟ್‌ ಇಂಡೀಸಿನಲ್ಲಿ ಕಾಫಿ ಹಣ್ಣಿನ ತಿರುಳಿನಿಂದ 
ಒಂದು ತರಹದ ಮದ್ಯ ತಯಾರಿಶುತ್ತಾರಂತೆ. ಆದರೆ ಇಂಡಿಯಾದಲ್ಲಿ 
ಅದನ್ನು ಗೊಬ್ಬರಕ್ಕಲ್ಲದೆ ಬೇರೆ ಯಾವುದಕ್ಕೂ ಉಪಯೋಗಿಸುತ್ತಿಲ್ಲ. 
ನೆರಳು : 

ರಳಿಲ್ಲದೆ ಕಾಫಿ ಬೆಳೆಯುವುದು ಸಾಧ್ಯವಿಲ್ಲವೆಂಬ ಅನುಭವ ಹಾಗೂ 

ನಂಬಿಕೆಗಳಿಂದ ಕಾಫಿ ತೋಟಗಳಲ್ಲಿ ನೆರಳಿಗಾಗಿ ಗಿಡಗಳನ್ನು ಬೆಳೆಸುತ್ತಾರೆ, 
ನೆರಳಿನಲಿ ಬೆಳೆಸಿದ ಕಾಫಿ ರುಜಿಕರವೆಂದೂ, ಗಿಡಗಳು ಆರೋಗ್ಯವಾಗಿರುತ್ತ 
ವೆಂದೂ ಬಿಸಿಲಿನಲ್ಲಿ ಬೆಳೆಸಿದ ಗಿಡಗಳಿಗಿಂತ ನೆರಳಿನಲ್ಲಿ ಬೆಳೆದ ಗಿಡಗಳು ಹೆಚ್ಚು 
ಕಾಲ ಬದುಕುತ್ತವೆ ಎಂದೂ ನೆರಳಿನ ಬಗ್ಗೆ ವಾದಿಸುವವರು ಹೇಳುತ್ತಾರೆ. 

ಆದರೆ ಪ್ರಪಂಚದ ಬಹಳ ಕಡೆ ಬಿಸಿಲಿನಲ್ಲಿಯೇ ಕಾಫಿ ಬೆಳೆಸುತ್ತಿರು 
ವುದೂ ಉಂಟು. ಬಿಸಿಲಿನಲ್ಲಿ ಬೆಳೆಸಿದ ಕಾಫಿ ಗಿಡವೂ ಸಾಕಷ್ಟು ಆರೋಗ್ಯ 
ವಾಗಿರುತ್ತದೆ ; ರುಚಿಯೂ ಕಡಮೆಯಾಗಿರುವುದಿಲ್ಲ. ಆರ್ಥಿಕ ದೃಷ್ಟಿಯಿಂದ 
ನೋಡಿದರೆ ನೆರಳಿಲ್ಲದ ಜಮಾನಿನಲ್ಲಿ ಹೆಚ್ಚು ಕಾಫಿ ಗಿಡಗಳನ್ನು ಬೆಳೆಸ ಲಾಭ 
ಪಡೆಯಬಹುದೆಂದು ಹೇಳುತ್ತಾರೆ. ಬಹಳ ಕಾಲ ಗಿಡಗಳು ಬದುಕದಿಷ್ಟರೂ 
ಚಿಂತೆಯಿಲ್ಲ, ಹತ್ತಿಪ್ಪತ್ತು ವರ್ಷಗಳಾದ ಮೇಲೆ ಗಿಡಗಳು ಹೋದರೆ 


CC-0. Jangamwadi Math Collection. Digitized by eGangotri 


196 ಬೆಟ್ಟದಿಂದ ಬಟ್ಟಲಿಗೆ 
ಹೋಗಲಿ, ಅಷ್ಟರಲ್ಲಿಯೇ ಸಾಕಷ್ಟು ಲಾಭ 'ಪಡೆಯಬಹುದು-ಎಂದು "ನೆರಳು 
ಬೇಡ' ಎನ್ನುವವರ ವಾದವಿದೆ. ಈ ರೀತಿ ಪ್ರತಿಪಾದನೆ ಮಾಡುವವರು 
ಮತ್ತೂ ಹೇಳುವುದೇನೆಂದರೆ : ನೆರಳಿಲ್ಲದ ತೋಟದಲ್ಲಿ ಬೆಳೆದ ಆರೇಬಿಕಾ 
ಗಿಡಗಳು ನೆರಳಿನಲ್ಲಿ ಬೆಳೆದ ಗಿಡಗಳಿಗಿಂತ ಹೆಚ್ಚು “ಫೋಟೊ ಸಿಂತೆಸಿಸ್‌?ಗೆ 
ಒಳಗಾಗುತ್ತವೆ ಎಂದು. ಬಿಸಿಲಿನಲ್ಲಿ ಬೆಳೆದ ಗಿಡಗಳಿಗಿಂತ ನಾಲ್ಕೈದರಷ್ಟು 
ಹೆಚ್ಚು ಎಲೆಗಳನ್ನು ಬಿಡುತ್ತವೆ ಎಂದು ಫ್ರೆಡರಿಕ್‌ ಎಲ್‌. ವೆಲ್‌ಮನ್‌ 
(Frederic L- Wellman) ಎಂಬುವನ ಅಭಿಪ್ರಾಯವಾಗಿದೆ. ನೆರಳಿ 
ನಲ್ಲಿರುವ ಮರಗಳು ನೆರಳಿನಲ್ಲಿಲ್ಲದ ಕಾಫಿ ಗಿಡಗಳಿಗಿಂತ ಹೆಚ್ಚು ಭೂಸಾರ 
ಹೀರುತ್ತವೆ ಮತ್ತು ಬೆಳಕು ಸಾಲದ ಎಲೆಗಳು ಬೆಳಕಿನ ಕಡೆಗೆ ತಿರುಗಿಕೊಳ್ಳು 
ತ್ತವೆ ಎಂದು ಈ ಪಂಥದವರ ವಾದ. ಅಲ್ಲದೆ, ನೆರಳಿನ ಮರಗಳಿದ್ದರೆ 
ಕಾಫಿಯ ಗಿಡದ ಕುಡಿ ಅದರ ಮೇಲೆ ಉದುರಿದ ಎಲೆಗಳಿಂದ ಉಸಿರುಗಟ್ಟಿ 

ಗುತ್ತದೆ, ನೀರಿನ ಹನಿಗಳಿಂದ ಬೀಳುವ ರೆಂಬೆಗಳಿಂದಲೂ, ಮರಗಳಿಂದ 
ಬರುವ ಅಣಬೆ ರೋಗ (stump rot) ಗಳಿಂದಲೂ-ಕಾಫಿ ಗಿಡಕ್ಕೆ ತೊಂದರೆ 
ಾಗುತ್ತದೆ ಎಂದು ನೆರಳು ಬೇಡ ಎಂಬ ವಾದಿಗಳು ಅಭಿಪ್ರಾಯಪಡುತ್ತಾರೆ. 
ನೆರಳು ಬೇಕೆನ್ನುವವರ ವಾದ ಈ ರೀತಿ ಇದೆ : ಸಸ್ಯಗಳು ಸೂರ್ಯನ 
ಬೆಳಕಿನಿಂದ ಆಹಾರ ಪಡೆಯುತ್ತವೆಯಪ್ಟೆ. ಕಾಫಿ ಗಿಡಗಳಿಗೆ ಈ ಆಹಾರ 
ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಒದಗುವುದು ಮಟಮಟ ಮಧ್ಯಾಹ್ನದ 
ಬೆಳಕಿನ ಅಂಶ ಮೂರನೆಯ ಒಂದು ಅಂಶದಷ್ಟು ಇರುವಾಗ. ಇದು ನಟ್‌ 
ಮನ್‌ (Nutman) ಎಂಬುವನ ಸಂಶೋಧನೆಯಿಂದ ವ್ಯಕ್ತಪಟ್ಟಿದೆ. ನೆರಳಿಲ್ಲದ 
ಕಾಫಿ ಗಿಡ ಬೆಳಗಿನಿಂದಲೇ ಇದನ್ನು ಪಡೆಯುತ್ತದೆ ಎಂದೂ, ಒಂಬತ್ತು 
ಗಂಟೆಯಿಂದ ಬೆಳಕು ಹೆಚ್ಚಾದಾಗ ಆದು ಪೂರ್ತ ನಿಂತುಹೋಗುತ್ತದೆ 
ಎಂದೂ ಆತನ ಸಂಶೋಧನೆಯಿಂದ ವ್ಯಕ್ತವಾಯಿತು. ಪುನಃ ಆ ಕೆಲಸ 
ಮಧ್ಯಾಹ್ನ ನಾಲ್ಕು ಗಂಟೆಯಿಂದ ಆರಂಭವಾಗುತ್ತದೆಯೆಂತಲೂ, ಹಿತವಾದ 
ನೆರಳಿನಲ್ಲಿರುವ ಗಿಡಗಳು ಹಗಲೆಲ್ಲಾ ಈ ಸಾರವನ್ನು ಹೀರುತ್ತಲೇ ಇರುತ್ತವೆ 
ಎಂತಲೂ ಅವನ ವಾದವಾಗಿದೆ. ಒಂದು ಗಿಡವಾಗಲೀ ಒಂದು ಎಲೆಯಾಗಲೀ 
ಪೂರ್ತ ಬಿಸಿಲಿನಲ್ಲಿದ್ದಾಗ 'ಫೊಟೋಸಿಂತೆಸಿಸ್‌" (photosynthesis) ನಿಂತು 
ಹೋಗುವುದು ಕಂಡುಬಂದುದು ಸಂಶೋಧನೆಯಿಂದ ವ್ಯಕ್ತಪಟ್ಟಿ 3 ಆದರೆ 
CC-0. Jangamwadi Math Collection. Digitized by eGangotri 


ಕಾಫಿ ತಳಿಗಳು ಮತ್ತು ಕೃಷಿ 197 


ಮರದ ನೆರಳಾಗಲೀ ಮೋಡದ ನೆರಳಾಗಲೀ ಬಿದ್ದಾ ಗಆ ಕೆಲಸ ಪುನಃ 
ಆರಂಭವಾಗುವುದೂ ಕಂಡುಬಂದಿತು. ಈ ಕಾರಣಗಳಿಂದ ಕಾಫಿ ಗಿಡಕ್ಕೆ 
ನೆರಳು ಅವಶ್ಯಕ ಎಂದು ಇವರು ವಾದಿಸುತ್ತಾರೆ. ನೆರಳು ಕಾಫಿ ಗಿಡಕ್ಕೆ 
ಅವಶ್ಯಕವಾಗಿ ಕಂಡರೂ ಹೆಚ್ಚು ನೆರಳು ಒಳ್ಳೆಯದಲ್ಲ. ಏಕೆಂದರೆ, ಅದರಿಂದ 
'ಫೋಟೋಸಿಂಶೆಸಿಸ್‌' ಕಡಮೆಯಾಗುತ್ತದೆಯಂತೆ, 

ಅಂತೂ ಮೇಲೆ ಹೇಳಿದ ಸಾಧಕಬಾಧಕಗಳನ್ನೆಲ್ನಾ ಗಮನಿಸಿ ಮತ್ತು 
ಅನುಭವದಿಂದ ಹದವಾದ ನೆರಳು ಕಾಫಿ ಗಿಡಕ್ಕೆ ಒಳ್ಳೆಯದು ಎಂಬ ಅಭಿ 
ಪ್ರಾಯವನ್ನು ಬಹುಮಂದಿ ಕಾಫಿ ತೋಟಗಾರರು ವ್ಯಕ್ತಪಡಿಸುತ್ತಾರೆ. 

ಎಷ್ಟು ನೆರಳು ಅಗತ್ಯವೆನ್ನುವುದು ಆಯಾ ಪ್ರದೇಶದ ಪರಿಸ್ತಿತಿಯನ್ನು 
ಅವಲಂಬಿಸಿರುತ್ತದೆ. ಸಾಕಷ್ಟು ಮೋಡ ಕವಿದಿದ್ದರೆ ಬೇರೆ ನೆರಳಿನ ಆವಶ್ಯ 
ಕತೆಯಿಲ್ಲ. ಅಲ್ಲದೆ ಕಾಫಿ ಗಿಡ ಮತ್ತು ನೆರಳಿನ ಮರ ಎರಡನ್ನೂ ಬೆಳೆಯಲು 


ಬೇಕಾದ ತೇವ ಭೂಮಿಯಲ್ಲಿರಬೇಕು. ಮರಗಿಡಗಳ ನೆರಳಿಲ್ಲದಿದ್ದಾಗ ಅಥವಾ . 


ಸಾಕಷ್ಟು ಮೋಡದ ನೆರಳಿಲ್ಲದಿದ್ದಾಗ ಗಿಡಗಳನ್ನು ಎಷ್ಟು`ಅಂತರದಲ್ಲಿ ಹಾಕ 
ಬೇಕು, ಯಾವಾಗ ರೆಕ್ಕೆ ಕತ್ತರಿಸಬೇಕು. ಯಾವ ಗಿಡಗಳನ್ನು ಎಷ್ಟು ಎತ್ತರ 
ಬೆಳೆಸಬೇಕು, ನೆರಳನ್ನು ಹೇಗೆ ಪಡೆಯಬೇಕು-ಎಂಬೀ ಅಂಶಗಳನ್ನು ಬೆಳೆಯು 
ವವರು ಅನುಭವದಿಂದ ತಿಳಿದುಕೊಳ್ಳಬೇಕಾದ ವಿಷಯ, 

ಕಾಫಿಯ ಉತ್ಪನ್ನದ ದೃಷ್ಟಿಯಿಂದ ನೋಡಿದರೆ ನೆರಳಿನಲ್ಲಿ ಅರೇಬಿಕಾ 
ಕಾಫಿಯನ್ನು ಬೆಳೆಸಿದಾಗ ಶೇ. 83.3ರಷ್ಟು ಬೆಳೆ ಹೆಚ್ಚಾಗಿ ಬಂದಿತಂತೆ. 
ಬೋರ್ಡೊ ದ್ರಾವಕ ಸಿಂಪಡಿಸಿದ ಗಿಡಗಳಲ್ಲಿ ಉತ್ಪನ್ನ ಇನ್ನೂ ಹೆಚ್ಚಾಗಿ 
ಕಂಡಿತಂತೆ. ಈ ಔಷಧಿ ರೋಗಗಳನ್ನು ತಡೆಗಟ್ಟುವುದರ ಜೊತೆಗೆ ನೆರಳಿದ್ದರೆ 
ಯಾವ ಅನುಕೂಲವುಂಟೋ ಆ ಅನುಕೂಲಗಳನ್ನು ಒದಗಿಸಿಕೊಡುತ್ತದೆ 
ಎಂಬ ಅಭಿಪ್ರಾಯವಿದೆ. Y 

ಆದರೆ ಇಂಡಿಯಾದಲ್ಲಿ ಉರಿಯುವ ಬಿಸಿಲನ್ನು ತಡೆಯುವುದಕ್ಕೂ, 
ಭೋರೆಂದು ಸುರಿಯುವ ಮಳೆಯಿಂದ ಭೂಮಿಯ ಕೊರೆತ ತಪ್ಪಿ ಸುವುದಕ್ಕೂ 
ನೆಲದಲ್ಲಿ ತೇವ ಹಾಗೂ ತಂಪು ಇರುವುದಕ್ಕೂ ಮತ್ತು ಬೇರೆ ದೃಷ್ಟಿ 
ಗಳಿಂದಲೂ ಮರಗಳು ಮತ್ತು ಅವುಗಳ ನೆರಳು, ಬೀಳುವ ಎಲೆ, ಅಷ್ಟೇ 
ಏಕೆ ಅವುಗಳ ಹಣ್ಣುಗಳೂ ಆವಶ್ಶಕ, ಮರದಿಂದ ಬೀಳುವ ತರಗೆಲೆಗಳಿಂದಲೂ 


CC-0. Jangamwadi Math Collection. Digitized by eGangotri 





198 ಬೆಟ್ಟದಿಂದ ಬಟ್ಟಲಿಗೆ 


ನೆಲದ ಸಾರ ಹೆಚ್ಚುತ್ತದೆ. ಹಿಂದೊಮ್ಮೆ ನೆರಳಿನ ಆವಶ್ಯಕತೆಯಿಲ್ಲ ಎಂದು 
ಭಾವಿಸಿ ಇದ್ದ ಮರಗಳನ್ನೆಲ್ಲಾ ಕಡಿದು ಕೆ ಕೈಸುಟ್ಟುಕೊಂಡವರು ಈಗ ಪುನಃ 
ಮರಗಳನ್ನು ಬೆಳೆಸಿರುವುದು ನೆರಲಿನ ಆವಶ್ಯಕತೆಯನ್ನು ಒತ್ತಿ ಹೇಳಿದಂತಾ 
ಯಿತು. 

ಇಡೀ ಪ್ರಪಂಚದಲ್ಲಿ ಅತ್ಯುತ್ತಮವಾದ ಕಾಫಿಯೆಂದರೆ ಜಮೈಕಾದ 
| ಬ್ಲೂ ಮೌಂಟನ್‌ (Blue Mountain)? 9 ಬೆಳೆಯುವುದು. ಆದರೆ 
ಇದು ಹೆಚ್ಚು ಸಿಗುವುದಿಲ್ಲ. ಸುಮಾರು 40 ಟನ್‌ಗಳಪ್ಪೆ e ಇದರ ಉತ್ಪನ್ನ 
ವಂತೆ. ಒಂದು ಟನ್ನಿಗೆ ಸುಮಾರು 25,000 ರೂ. ಬೆಲೆ ಆಗುತ್ತದೆಯೆಂದು 
ಹೇಳುತ್ತಾರೆ. ಈ ಕಾಫಿಯನ್ನು ಬೇರೆ ಕಾಫಿಯೊಡನೆ ಸೇರಿಸಿ ರುಚಿ ಹೆಚ್ಚಿ 
ಸಲು ವಾತ್ರ ಉಪಯೋಗಿಸುತ್ತಾರೆ. ಈ ಕಾಫಿಯನ್ನು ಬಿಟ್ಟರೆ ಇಂಡಿಯಾದ 
ಕಾಫಿ ಅತ್ಯುತ್ತಮವಾದುದೆಂದು ಸರ್ವಸಮ್ಮತವಾದ ಅಭಿಪ್ರಾಯವಾಡಿದೆ. 
ಇಂಡಿಯಾ ಬಿಟ್ಟರೆ ಕೀನ್ಮಾದ ಕಾಫಿ ಉತ್ತಮವಂತೆ. ಇಂಡಿಯಾ ಕಾಫಿಯ ಈ 
ಹಿರಿಮೆಗೆ ಇಲ್ಲಿಯ ಹವೆ ಮತ್ತು ನೆರಳಿನಲ್ಲಿ ಕಾಫಿ ಬೆಳೆಯುವುದೇ ಕಾರಣ 
ಗಳಾಗಿವೆ ಎಂದು ಹೇಳುವುದರಲ್ಲಿ ಬಹಳ ಸತ್ಯವಿದೆ. ಆದ್ದರಿಂದ 
ಇಂಡಿಯಾದ ಕಾಫಿ ತೋಟಗಳಿಗೆ ಹಿತವಾದ ನೆರಳು ಆವಶ್ಯಕ ಎಂಬುದನ್ನು 
ಎಲ್ಲರೂ ಒಪ್ಪಿಕೊಳ್ಳಬೇಕಾದ್ದೆ. ಹ 


CC-0. Jangamwadi Math Collection. Digitized by eGangotri 


Diea RN e ct,» 


10. ಕಾಫಿಯ ರೋಗಗಳು ಮತ್ತು ಅವುಗಳ 
ನಿವಾರಣೋಪಾಯ 


ಯಾವ ರೋಗ ಮತ್ತು ಉಪದ್ರವಗಳಿಗೆ ಒಳಗಾಗದ, ಕಡಮೆ ಮಳೆ 
ಯಾದರೂ ತಡೆದುಕೊಳ್ಳಬಲ್ಲ, ಆಳವಾದ ಬೇರುಳ್ಳ. ಹೆಚ್ಚು ಬೆಳ ಕೊಡುವ 
ಕಾಫಿ ಗಿಡ ಎಲ್ಲಾ ತೋಟಗಾರರ ಆದರ್ಶ. ಆದರೆ ಇದು ಕೇವಲ ಆದರ್ಶ 
ಅಷ್ಟೆ. ಏಕೆಂದರೆ, ಕಾಫಿ ಗಿಡಕ್ಕೂ ಬೇರೆ ಸಸ್ಯಗಳಿಗೆ ಸಾಮಾನ್ಯವಾಗಿ ಬರುವ 
ರೋಗಗಳು ಬರುತ್ತವೆ ಮತ್ತು ಕ್ರಿಮಿಕೀಟಗಳು ಬೀಳುತ್ತವೆ. ಇಲ್ಲಿಯ 
ವರೆಗೆ ಇಂಡಿಯಾ ಬಿಟ್ಟು ಬೇರೆ ದೇಶಗಳಲ್ಲಿ ರೋಗನಿರೋಧಕ ಶಕ್ತಿಯುಳ್ಳ 
ತಳಿಗಳಿಗಿಂತ ಅಧಿಕ ಬೆಳೆ ಕೊಡುವ ಹಾಗೂ ಗುಣವುಳ್ಳ ಕಾಫಿ ತಳಿಗಳಿಗೆ 
ಹೆಚಿ ನ ಪ್ರಾಶಸ್ತ್ಯ ಕೊಡಲಾಗುತ್ತಿತ್ತು. ಆದರೆ ಇಂಡಿಯಾದಲ್ಲಿ ಎಲೆ 
ರೋಗ ಹಾಗೂ ಕಾಂಡ ಕೊರೆಯುವ ಕೀಟದ ಕಾರಣಗಳಿಂದಾಗಿ ಅಗಾಧ 
ವಾದ ಕಾಫಿ ವಿಸ್ತೀರ್ಣ ಹಾಳಾದ ಕಾರಣ ರೋಗಗಳನ್ನೂ ಕ್ರಿಮಿಕೀಟ 
ಗಳನ್ನೂ ತಡೆದುಕೊಳ್ಳಬಲ್ಲ ತಳಿಗಳನ್ನು ಕಂಡುಹಿಡಿಯಲು ಹೆಚ್ಚು 
ಪ್ರಾಶಸ್ತ್ಯ ಕೊಡಲಾಗುತ್ತಾ ಬಂದಿದೆಯೇ ಹೊರತು, ಹೆಚ್ಚು ಉತ್ಪನ್ನಕ್ಕಲ್ಲ 
ಅಥವಾ ಗುಣಕ್ಕಲ್ಲ. ಆದ್ದರಿಂದ ಕಾಫಿಗಿಡಗಳಿಗೆ ಬರುವ ರೋಗಗಳು 
ಮತ್ತು ಅವಕ್ಕೆ ಬೀಳುವ ಕ್ರಿಮಿಕೀಟಗಳು ಯಾವುವು ಎಂಬುದನ್ನೂ, ಅವ 
ಗಳಿಗೆ ನಿವಾರಣೋಪಾಯಗಳೇನೆಂಬುದನ್ನೂ ಸೂಕ್ಷ ಒವಾಗಿಯಾದರೂ 
ತಿಳಿದುಕೊಳ್ಳು ವುದು ಆವಶ್ಯಕ. 


1. ಕಾಂಡ ಕೊರೆಯುನ ಬಿಳಿ ಹುಳು (white stem borer) : 


ಇದು ಸಾಮಾನ್ಯವಾಗಿ ಅರೇಬಿಕಾ ಕಾಫಿಗೆ ಬರುವ ಕೀಟರೋಗ, 
ಈ ಕಾಫಿ ಬೆಳೆಯುವ ಕಡೆಗಳಲ್ಲೆಲ್ಲಾ ಈ ರೋಗ ಇರುತ್ತದೆ. ಈ ಕೀಟ 


ರೋಗಕ್ಕೆ ಗುರಿಯಾದ ಕಾಫಿಗಿಡಗಳು ನೋಡಲು ಆರೋಗ್ಯವಾಗಿ. 


ಕಾಣುವುದಿಲ. ಈ ರೋಗ ತಗುಲಿದ ಗಿಡಗಳು ದಷ್ಟಪುಷ್ಟವಾಗಿ ಬೆಳೆ 
ಯದೆ, ಬೇರೆ ಗಿಡಗಳಿಗಿಂತ ಗಿಡ್ಡಾಗಿಯೂ ಅರಿಸಿನ ಬಣ್ಣ ಅಥವಾ 


CC-0. Jangamwadi Math Collection. Digitized by eGangotri 


—À————————————— ——————— 





200 ಬೆಟ್ಟದಿಂದ ಬಟ್ಟಲಿಗೆ 


ಕಾಮಾಲೆ ರೋಗದಂತೆಯೂ ಕಾಣುತ್ತವೆ. ಉದ್ದ ವಾದ ಮೂತಿಯುಳ್ಳ 
ಕಂದುಬಣ್ಣ ದ ಕೀಟಗಳು ತಮ್ಮ ವಂಶಾಭಿವೃ OQ nef ಕಾಫಿ ಗಿಡದ See 
ವನ್ನು ಕೊರೆದು ಒಳಗೆ ಸೇರಿಕೊಳ್ಳು ) ವುದೇ du ಈಸಿ ತಿಗೆ ಕಾರಣ, 

, ಇದರ ನಿವಾರಣೆ ಮುಖ್ಯವಾಗಿ. ಕೀಟಪೀಡಿತವಾದ ಗಿಡಗಳನ್ನು 
ಕಿತ್ತು ಸುಡುವುದೇ ಆಗಿದೆ. ಅಲ್ಲದೆ ವರ್ಷಕ್ಕೆರಡು ಸಲ, ಆಂದರೆ ಏಪ್ರಿಲ್‌ 
ತಿಂಗಳಿನಲ್ಲಿ ಮತ್ತು ಮಳೆಗಾಲ ಕಳೆದ ಮೇಲೆ, ಗಿಡಗಳ ಕಾಂಡಗಳಿಗೆ 
ಗ್ಯಮಾಕ್ಸಿನ್‌ ಬಳಿದರೆ ಕೀಟ ಬೀಳುವುದನ್ನು ಸ್ವಲ್ಪಮಟ್ಟಿಗೆ ತಪ್ಪಿಸುವುದು 
ಸಾಧ್ಯ. c 


2. ಗೊಂಡು-ತೂತು ಕೊರೆಯುವ Gee  (shot-hole borer) 
ಮತ್ತು ಹಸುರು IN (green bug) : 


ಈ ಕೀಟಗಳ ಉಪದ್ರವಗಳೂ ಕಾಫಿಗೆ ಬರುವುದುಂಟು. ಇವುಗಳು 
ಬಾರದಂತೆ ಮತ್ತುಬಂದರೆ ತಕ್ಕ ನಿವಾರಣೋಪಾಯಗಳನ್ನು ಅನುಸರಿಸುವುದು 
ಆವಶ್ಯಕ. ಕೀಟಪೀಡಿತವಾದ ಗಿಡಗಳನ್ನು ಕಿತ್ತು ಸುಟ್ಟುಹಾಕುವುದು ಒಂದು 
ನಿವಾರಣೆ. ಅಲ್ಲದೆ, ಕೀಟ ಹತ್ತಿದರೂ ಅದನ್ನು ತಡೆದುಕೊಳ್ಳುವಂತೆ ಗಿಡ 
ಗಳಿಗೆ ಸಾಕಷ್ಟು ಗೊಬ್ಬರ ಹಾಕಿ ಪುಷ್ಟಿ ಕೊಡುವ .ಮತ್ತು ಫಾಲಿಡಾಲ್‌ 
ಔಷಧಿಗಳನ್ನು ಸಿಂಪಡಿಸುವ ಕ್ರಮಗಳನ್ನು ಅನುಸರಿಸಬೇಕು. 


3. ಎಲೆರೋಗೆ (leaf rust disease) : 

ಇದಕ್ಕೆ "ನಾಮಕಟ್ಟೆ ರೋಗ' ಎಂತಲೂ ಹೇಳುತ್ತಾರೆ. ಅರೇಬಿಕಾ 
ಕಾಫಿ ಗಿಡಗಳಿಗೆ ಅತಿ ಅಪಾಯಕಾರಿ ಹಾಗೂ ಪ್ರಬಲವಾದ ರೋಗವೆಂದರೆ 
ಈ ರೋಗ. ಇದನ್ನು ರೋಗ ಚುಕ್ಕೆ ಅಥವಾ 'ಗೋಪಿ ರೋಗ' ಎಂತಲೂ 
ಕರೆಯುತ್ತಾರೆ. ಈ ರೋಗ "ಹೆಮಿಲಿಯಾ ವಸಾ ಟ್ರಿಕ್‌” (hemileia 
vastatrix) ಎಂಬ ಶಿಲೀಂದ್ರ(ಗ೧೫9)ದಿಂದ ಉಂಟಾಗುತ್ತದೆ. 
ಅರೇಬಿಕಾ ಕಾಫಿಯ ಅನೇಕ ಉಪಜಾತಿಗಳೆಲ್ಲಾ ಈ ಸೋಗಿ ತುತ್ತಾಗು 
ತ್ತವೆ, ರೊಬಸ್ಸಾ ಮತ್ತು ಲೈಬೀರಿಕಾ ಕಾಫಿ ಗಿಡಗಳಿಗೂ ಈ ರೋಗ 
ಅಲ್ಪ 4, 2. ಅ ಬರುವುದುಂಟು, 


CC-0. Jangamwadi Math Collection. Digitized by eGangotri 


ಕಾಫಿಯ ರೋಗಗಳು ಮತ್ತು ಅವುಗಳ ನಿವಾರಣೋಪಾಯ 201 


ರೋಗ ತಗುಲಿದ ಎಲೆಗಳ ಕೆಳಭಾಗದಲ್ಲಿ ಗುಂಡು ಗುಂಡಾದ ಚುಕ್ಕೆ 
ಗಳಾಗಿ. 83,9 ಹಣ್ಣಿನ ಬಣ್ಣದ ಹಳದಿ ಪ್ರಡಿಯು ಉತ್ಪತ್ತಿಯಾಗುವುದ 
ರಿಂದ ಈ ರೋಗವು ಚೆನ್ನಾಗಿ ಕಣ್ಣಿಗೆ ಕಾಣಿಸುತ್ತದೆ. ಈ ಹಳದಿ ಪುಡಿಯೇ 
ಶಿಲೀಂದ್ರದ ಬೀಜಕಣಗಳು. ಈ ಕಣಗಳು ಹರಡಿ ರೋಗ ವೃದ್ಧಿಯಾಗು 
ತ್ತದೆ. ಈ ರೋಗ ಸಾಮಾನ್ಯವಾಗಿ ಎಲೆಗಳಿಗೆ ತಗಲುತ್ತದೆ. ಅಪರೂಪ 
ವಾಗಿ ಕಾಯಿ ಮತ್ತು ಎಳೆ ರೆಂಬೆಗಳ ತುದಿಯಲ್ಲಿಯೂ ಕಾಣಿಸಿಕೊಳ್ಳ 
ಬಹುದು. ಈ ರೋಗ ತಗುಲಿದ ಎಲೆಗಳು ಬಲಿಯದೆ ಅಕಾಲದಲ್ಲಿ 
ಉದುರುತ್ತವೆ. i 

ರೋಗ ವ್ಯಾಪಿಸುವುದನ್ನೂ ಅದರ ಬಿರುಸನ್ನೂ ಶಿಲೀಂದ್ರನಾಶಕ 
ಔಷಧಿಯನ್ನು ಸಿಂಪಡಿಸುವುದರಿಂದ ಹತೋಟಿಗೆ ತರಬಹುದು. ಶೇಕಡ d 
ಬೋರ್ಡೊ ದ್ರಾವಕವನ್ನು (2 ಪೌಂಡು ಮೈಲುತುತ್ತ ಮತ್ತು 
2 ಪೌಂಡು ಸುಣ್ಣ - ಇವುಗಳನ್ನು 40 ಗ್ಯಾಲನ್‌ ನೀರಿನಲ್ಲಿ ಸೇರಿಸಿ ಈ 
ದ್ರಾವಕ ಮಾಡಿಕೊಳ್ಳಬೇಕು.) ಕ್ರಮವಾಗಿ ಎರಡು ಸಲ, ಅಂದರೆ ಹೂವಾದ 
ಮೂರು ವಾರಗಳನಂತರ ಪ್ರಾರಂಭಿಸಿ ಮುಂಗಾರು ಮಳೆಗೆ ಮುಂಚೆ ಒಂದು 
ಸಲ ಮತ್ತು ಈ ಮಳೆಯಾದ ಕೊಡಲೆ ಇನ್ನೊಂದು ಸಲ ಎಲೆಗಳ ಕೆಳ 
ಭಾಗವನ್ನೆಲ್ಲಾ ಚೆನ್ನಾಗಿ ಆವರಿಸುವಂತೆ ಸಿಂಪಡಿಸಿದರೆ ಈ ರೋಗವನ್ನು 
, ನಿವಾರಿಸಬಹುದು. 


4. ಸೊಳೆರೋಗ (block rot) : 

ಶಿಲೀಂದ್ರದಿಂದುಂಟಾಗುವ ಈ ರೋಗ ಕೆಲವು ಕಾಫಿ ಬೆಳೆಯುವ 
ಪ್ರದೇಶಗಳಲ್ಲಿ, ಅಂದರೆ ವಿಶೇಷವಾಗಿ ಮಳೆ ಮತ್ತು ಮಂಜು ಹೆಚ್ಚು 
ಪ್ರಮಾಣದಲ್ಲಿ ಹಾಗೂ ಸತತವಾಗಿ ಕವಿಯುವ ಮತ್ತು ಸಾಕಷ್ಟು ಗಾಳಿ 
ಬೆಳಕಿಲ್ಲದಿರುವ ತಗ್ಗು ಹಾಗೂ ಗುಡ್ಡಪ್ಪ ದೇಶಗಳಲ್ಲಿ ಪ್ರಚಲವಾಗಿರುತ್ತದೆ. 
M ಸೂರು ದೇಶದ ಚಿಕ್ಕಮಗಳೂರು, ಹಾಸನ ಮತ್ತು ಕೊಡಗು ಜಿಲ್ಲೆ 
ಗಳಲ್ಲಿ ಇದು ಪ್ರಬಲವಾಗಿರುತ್ತದೆ. ನೀಲಗಿರಿ ಮತ್ತು ಷೆವರಾಯ್‌ ಬೆಟ್ಟ 
ಗಳಲ್ಲಿಯೂ ಇದನ್ನು ಕಾಣಬಹುದು. ಅರೇಬಿಕಾ ರೊಜಬಸ್ಟಾಗಳಾದಿ 
ಯಾಗಿ ಎಲ್ಲಾ ಜಾತಿಯ ಕಾಫಿ ಗಿಡಗಳಿಗೂ ಈ ರೋಗ ತಗುಲುತ್ತದೆ, 
a 


CC-0. Jangamwadi Math Collection. Digitized by eGangotri 


202 ಬೆಟ್ಟದಿಂದ ಬಟ್ಟಲಿಗೆ 
ರೋಗ ತಗುಲಿದ ಎಲೆ, ರೆ:ಬೆ ಮತ್ತು ಕಾಯಿಗಳು ಕಪ್ಪುಬಣ್ಣಕ್ಕೆ ತಿರುಗು 
ವುದು ಈ ರೋಗದ ವಿಶೇಷ ಚಿಹ್ನೆ. ಎಲೆಗಳ ಕೆಳಭಾಗವು ತೆಳ್ಳಗೆ ಗಾಜಿ 
ನಂತಿರುವ ಶಿಲೀಂದ್ರ) ಪೊರೆಯಿಂದ ಮುಚ್ಚಲ್ಪಟ್ಟು, ಅದು ಎಲೆಯ 
ತೊಟ್ಟು, ರೆಂಬೆ ಮತ್ತು ಕಾಯಿಗಳಿಗೆ 239, 'ಏಸುತ್ತ. ದೆ. ಮುಂಗಾರು ಮಳೆ 
ಆರಂಭವಾದ ಮೇಲೆ ಈ ರೋಗ ಪ್ರಾರಂಭವಾಗುತ್ತ 3. ನೆರಳು ಬಹಳ 
ತೆರಪಿರುವ ಸ್ಥಿತಿ ಅಥವಾ ತುಂಬ ಕೆಳಮಟ್ಟಕ್ಕಿರುವ ₹ ನೆರಳು ಈ ರೋಗಕ್ಕೆ 
ಅನುಕೂಲವಾಗಿರುತ್ತ ದೆ. ಬಿಸಿಲು ಮತ್ತು ಬೆಳಕುಗಳಲ್ಲಿ ಅಂತರವಿಲ್ಲದ 
ಹಾಗೂ ಎಡೆಬಿಡದ ಶೈತ್ಯ ಹ ಹವಾಸ್ಥಿತಿಯೂ ಈ ರೋಗ ಹರಡುವುದಕ್ಕೆ 
ತುಂಬಾ ಸಹಾಯಕಾರಿ. 

ಶೇ. 1 ಬೋರ್ಡೊ ದ್ರಾವಕವನ್ನು (4 ಪೌಂಡು ಮೈ ಲುತುತ್ತ 
ಮತ್ತು 4 ಪೌಂಡ್‌ ಸುಣ್ಣವನ್ನು 40 ಗ್ಯಾ ಲನ್‌ ನೀರಿನಲ್ಲಿ ಬೆರೆಸಿ ಮಾಡಿದ್ದು) 
ಎರಚಬೇಕು ಮತ್ತು ರೋಗ ತಗುಲಿದ. ಗಿಡದ ಭಾಗಗಳನ್ನು ಕೈ ಯಾಡಿಸಿ 
ತೆಗೆದು ಸುಟ್ಟುಹಾಕಬೇಕು. ಏಕಪ್ರಕಾರ ನೆರಳಿರುವಂತೆ ದ 
ಮುಂಗಾರು ಮಳೆ ಬರುವುದಕ್ಕೆ ಮುನ್ನ ಗಿಡಗಳನ್ನೆ ಲ್ಲಾ ಪೂರ್ತಿ ಆವರಿಸು 
ವಂತೆ ಮೇಲೆ ಹೇಳಿದ ಪ್ರಮಾಣದಲ್ಲಿ ಬೊರ್ಡೊ ದ್ರಾವಕವನ್ನು ಎರಚು 
ವ್ರದು ಮತ್ತು ಮುಂಗಾರು ಮಳೆ ಪ್ರಾರಂಭವಾದ ಮುಂಬರದಲ್ಲಿಯೇ 
ಮಳೆ ನಿಂತು ಸ್ವಲ್ಪ ಹೊಳವಾದಾಗ ಎಲ್ಲೆಲ್ಲಿ ಈ ರೋಗದ ಚಿಹ್ನೆಗಳು 
ಕಾಣುತ್ತವೋ m ತಾಕುಗಳಿಗೆ ಪುನಃ "ದ್ರಾವಕವನ್ನೆ ರಚುವುದು-ಇವು 
ಮುಂಜಾಗ್ರಶೆಯ ಕ್ರಮಗಳು. 


5. ತುದಿಯಿಂದ ಕಡ್ಡಿ ಒಣಗುವ ರೋಗೆ (die back disease) : 


ತುದಿಯಿಂದ ಕಡ್ಡಿ ಒಣಗುವುದು ಸಾಧಾರಣವಾಗಿ ಗಿಡಗಳ ನಿಃಶಕ್ತ 
ಸ್ಥಿತಿಯನ್ನು ಸೂಚಿಸುತ್ತದೆ. ಹೊರಲಾರದ ಫಸಲು, ಎಲೆ ರೋಗದ 
ಫಲವಾಗಿ ಎಲೆ ಉದುರುವುದು, ನಿಸ್ಸಾರವಾದ ಮಣ್ಣಿ ನ ಸಿ ತಿ-ಇವು 
ಒಂದೊಂದೂ ಅಥವಾ ಎಲ್ಲವೂ ಸರ ಪ್ರ ರೋಗವನ್ನು ಂಟುಮಾಡಲು 
ಕಾರಣವಾಗಬಹುದು. 


ರೊಜಸ್ಟಾ ಕಾಫಿಗಿಂತ ಅರೇಬಿಕಾ ಕಾಫಿಯೇ ಹೆಚ್ಚಾಗಿ ಈ ರೋಗಕ್ಕೆ 


CC-0. Jangamwadi Math Collection. Digitized by eGangotri 


ಕಾಫಿಯ ರೋಗಗಳು ಮತ್ತು ಅವುಗಳ ನಿವಾರಣೋಪಾಯ 203 


ಈಡಾಗುವುದೆಂದು ಕಾಣುತ್ತದೆ. ಗಿಡದ ರೆಂಬೆಗಳು ತುದಿಯಿಂದ ಒಣಗು 
ವುದು ಮತ್ತು ಕಾಯಿಗಳು *ಕಟ್ಟೆಕಾಯಿ' ಆಗುವುದು, ಅಂದರೆ ಕಾಯಿಗಳು 
ಹಣ್ಣಾಗದಿರುವುದು, ಈ ರೋಗದ ಲಕ್ಷಣಗಳು. 

ಎಲೆ ರೋಗಕ್ಕೆ ಅನುಸರಿಸುವ ಕ್ರಮಗಳನ್ನೇ ಈ ರೋಗದ ನಿರೋ 
ಧಕ್ಕೂ ಅನುಸರಿಸಬೇಕು. ಅಲ್ಲದೆ ಗಿಡದಿಂದ ಎಲೆಗಳು ಉದುರದಂತೆ 
ನೋಡಿಕೊ:ಡರೆ ಮತ್ತು ಗಿಡಗಳ ಶಕ್ತಿಸಾಮರ್ಥ್ಯಗಳನ್ನು ಹೆಚ್ಚಿಸುವುದರ 
ಕಡೆ ಗಮನಕೊಟ್ಟರೆ ಈ ರೋಗವನ್ನು ಫಲಕಾರಿಯಾಗಿ ತಡೆಗಟ್ಟಬಹುದು. 


6. Zang ಕಾಂಡ ಕೊಳೆಯುವ ರೋಗ (collar rot) : 


ಕಾಫಿ ಗಿಡಗಳಿಗೆ ಅವು ದೊಡ್ಡದಾದ ಮೇಲೆ ರೋಗಗಳು ಬರುವಂತೆ, 
ಅವು ಪಾತಿಯಲ್ಲಿ ಸಸಿಯಾಗಿರುವಾಗಲೂ ರೋಗಗಳು ಬರುತ್ತವೆ. ಅಂತಹ 
ರೋಗಗಳಲ್ಲಿ ಇದೂ ಒಂದು. ಇದನ್ನು "ಸಸಿಗಳು ಕೊಳೆತು ಬೀಳುವ ರೋಗ' 
(damping off) ಎಂತಲೂ ಕರೆಯುತ್ತಾರೆ. ಬಿತ್ತನೆ ಪಾತಿಯಲ್ಲಿ ಬೀಜ 
ಮೊಳೆತು ಸಸಿ ಮಣ್ಣಿನಿಂದ ಮೇಲಕ್ಕೆ ಬರುತ್ತಿರುವಾಗಲೇ ಈ ರೋಗ 
ಕಾಣಿಸಬಹುದು. ಈ ಸ್ಥಿತಿಯಲ್ಲಿ ಅದನ್ನು "ಮೊಳಕೆ ಕೊಳೆಯುವ ರೋಗ' 
ವೆಂದು ಕರೆಯುತ್ತಾರೆ. "ಬೀಜ " ಮೊಳೆತು ಮಣ್ಣಿ ನಿಂದ ಹೊರಕ್ಕೆ ಬಂದ 
ಮೇಲೆ ಸಸಿಗಳ ಕಾಂಡ ನೆಲದ ಮಟ್ಟದಲ್ಲಿ ಅಥವಾ ಅದಕ್ಕೆ ಹತ್ತಿರದಲ್ಲೇ 
ಮೇಲ್ಭಾಗ ಸಣ್ಣದಾಗಿ ಸುರುಟಿಕೊಂಡು, ' ಕಂದುಬಣ್ಣ ಕ್ಕೈ ತಿರುಗಿ ಮೇಲಿನ 
ತುದಿ ಎಲೆಗಳು 'ಬಾಡುತ್ತವೆ. ಕಾಂಡ ಕೊಳೆಯುವುದು ಹರಡಿ ಕೊನೆಗೆ ಸಸಿ 
ಸಾಯುತ್ತದೆ. ಈ ಸ್ಥಿ ತಿಯಲ್ಲಿ ರೋಗವನ್ನು "ಕಾಂಡ ಕೊಳೆಯುವ ರೋಗ' 
ವೆಂದು ಹೇಳುತ್ತಾರೆ. * ಪಾತಿಯಲ್ಲಿ ಸರಿಯಾಗಿ ಕಳೆ ಮತ್ತು ಕಸಕಡ್ಡಿಗಳನ್ನು 
ತೆಗೆಯದಿದ್ದರೆ ಈ ರೋಗ ಬೆಳೆಯಲು ಅನುಕೂಲವಾಗುತ್ತದೆ. 

ರೋಗ ತಗುಲಿದ ಸಸಿಗಳನ್ನು ಕಿತ್ತು ಸುಡುವುದು, ಗಾಳಿ ಬೆಳಕು 
ಚೆನ್ನಾಗಿ ಆಡುವಂತೆ ಪಾತಿ ಮೇಲಿನ ಚಪ್ಪರದ ನೆರಳನ್ನು ಕಡಮೆ ಮಾಡು 
ವುದು, ನೀರು ನಿಲ್ಲದೆ ಹರಿದುಹೋಗುವಂತೆ ಕಂದಕ ತೆಗೆಯುವುದು, ಪಾತಿ 
ಗಳಿಗೆ ನೀರು ಹಾಕುವುದನ್ನು ಮಿತಪಡಿಸುವುದು, ಪಾತಿಗಳ ಮೇಲೆ ಹರಡಿರುವ 
ತರಗನ್ನು ತೆಗೆದು ಮಣ್ಣನ್ನು ಕುಕ್ಕುವುದು, ನಿಯಮಿತ ಕ್ರಮವಾಗಿ 


CC-0. Jangamwadi Math Collection. Digitized by eGangotri 


204 ಬೆಟ್ಟದಿಂದ ಬಟ ert 
ತಿಂಗಳು ತಿಂಗಳೂ ಶೇ. j ಬೋರ್ಡೊ ದ್ರಾವಕವನ್ನು ಸಸಿಗಳ ಮೇಲೆ 
ಚೆನ್ನಾಗಿ ಸಿಂಪಡಿಸುವುದು ಮತ್ತು ಪಾತಿಗಳ ಮಣ್ಣು ಮನು 
ಅಂಗುಲ ನೆನೆಯುವಂತೆ ಮಾಡುವುದು-ಈ ಮುನ್ನೆಚ್ಚರಿಕೆಯ ಕ್ರಮಗ A 
ಅನುಸರಿಸಬೇಕು. ರೋಗ ಬಂದಾಗ ಅದನ್ನು ತಡೆಗಟ್ಟುವವರೆಗೂ ವಾರಕ್ಕ 


ಒಂದಾವರ್ಶಿಯಂತೆ ಶೇ. 1 ಬೋರ್ಡೊ ದ್ರಾವಕ ಎರಚುವ ಕ್ರಮ ಅನುಸರಿಸ 
ಬೇಕು. 


7. ಕಂದು-ಕಂಡಿ-ಚುಕೆ 2 ರೋಗ (brown-eye-spot) : 


ಈ ರೋಗಕ್ಕೆ ಕಪ್ಪೆ-ಕಣ್ಣು ಚುಕ್ಕೆ ರೋಗ ಎಂತಲೂ ಕರೆಯುತ್ತಾರೆ. 
ಈ ಚುಕ್ಕೆ ರೋಗವು ಸಾಮಾನ್ಯವಾಗಿ ಸಸಿಗಳ ಎಲೆಗಳ ಮೇಲೆ ಚೆನ್ನಾಗಿ 
ಕಾಣಿಸುತ್ತದೆ. ಚುಕ್ಕೆಗಳು ಗುಂಡಾಗಿಯೂ ಅಂಚಿನಲ್ಲಿ ಕಂದುಬಣ್ಣ ವಿದ್ದು 
ಮಧ್ಯದಲ್ಲಿ ತಿಳಿಬೂದು ಬಣ್ಣವಾಗಿಯೂ ಇರುತ್ತವೆ, ಇವುಗಳಲ್ಲಿ ಅನೇಕ 
ವೇಳೆ ಒ-ದೇ ಕೇಂದ್ರವುಳ್ಳ ತಿಳಿ ಮತ್ತು ಮಂದ ಛಾಯೆಯ ವರ್ತುಲಗಳು 
ಒಂದಾದ ಮೇಲೊಂದು ಕಾಣುತ್ತವೆ. ಇವುಗಳಲ್ಲಿ ಜೀವಕಣಗಳು ಬೆಳೆಯು 
ವುದನ್ನು ನೋಡಬಹುದು. ಸಾಧಾರಣವಾಗಿ ರೋಗ ಮುಂದುವರಿದಂತೆ 
ಎಲೆಯಲ್ಲಿರುವ ಚುಕ್ಕೆಯ ಮಧ್ಯದಲ್ಲಿ ರಂಧ್ರ ಬೀಳುತ್ತದೆ. ಅರೇಬಿಕಾ 
ಮತ್ತು ರೊಬಸ್ಸಾ ಕಾಫಿಗಳೆರಡೂ ಈ ರೋಗಕ್ಕೆ ಈಡಾಗುತ್ತವೆ. ಅಲ್ಲದೆ 
ಹೊಸ ತಾಕುಗಳಲ್ಲಿ ಚಿಕ್ಕ ವಯಸ್ಸಿನ ಗಿಡಗಳಿಗೆ ಈ ರೋಗವು ಹೆಚ್ಚಾಗಿ 
ತಗುಲುವುದು ಕಾಣಬಂದಿದೆ. 

ಸಸಿಗಳನ್ನು ಒತ್ತಾಗಿ ಬೆಳೆಸದೆ, ಪಾತಿಯಲ್ಲಿ ನೀರು ನಿಂತು ಅತಿ F ೈತ್ಯ 
ವಾಗದಂತೆ ಸರಿಯಾಗಿ ಕಂದಕ ತೆಗೆದು, 15 ದಿನಗಳಿಗೊಮ್ಮೆ ಶೇ. 1 
ಬೋರ್ಡೊ ದ್ರಾವಕವನ್ನೆರಚಿ ಈ ರೋಗವನ್ನು ತಡೆಗಟ್ಟಬಹುದು. 


8. ಕಂದು ಮಚ್ಚೆ ರೋಗ (brown blight) : 

ಶಿಲೀಂಧ್ರದಿಂದ ಉಂಟಾಗುವ ಈ ರೋಗವು ಸಾಮಾನ್ಯವಾಗಿ ದಕ್ಷಿಣ 
ಇಂಡಿಯಾದ ಕಾಫಿ ತೋಟಗಳಲ್ಲಿ ಹೆಚ್ಚಾಗಿ ಬರುವ ರೋಗವಲ್ಲ. ಅಪರೂಪ 
ವಾಗಿ ಬಂದಾಗ ಸಸಿಗಳ ಎಲೆಗಳ ಮೇಲೆ ಅಲ್ಲಲ್ಲಿ ಕಂದು ಬಣ್ಣದ ಮಚ್ಚಿಗಳಂ 


CC-0. Jangamwadi Math Collection. Digitized by eGangotri 


ಕಾಫಿಯ ರೋಗಗಳು ಮತ್ತು ಅವುಗಳೆ ನಿವಾರಣೋಪಾಯ 205 


ಕಾಣಿಸಿಕೊಳ್ಳುತ್ತವೆ. ಅನೇಕ ವೇಳೆ ಈ ಮಚ್ಚೆಗಳು ಎಲೆಯ ಅಂಚು 
ಮತ್ತು ತುದಿಗೂ ವ್ಯಾಷಿಸುತ್ತವೆ. ಈ ಮಚ್ಚೆಗಳಲ್ಲಿ ಬಹಳ ಸಣ್ಣ ಚುಕೆ , 
ಗಳಂತಿರುವ ಜೀವಕಣಗಳು ಹೆಚ್ಚುತ್ತವೆ. ಹೆಚ್ಚಿನ ಪ್ರಮಾಣದಲ್ಲಿ ರೋಗ 
ತಗುಲಿದಾಗ, ಅದು ಸಸಿಯ ಕಾಂಡದ ಮೇಲೂ ಹರಡಿ ಸಸಿಗಳು ಸಾಯ 
ಬಹುದು. ಪಾತಿಗಳನ್ನು ತಪ್ಪದೆ ಸ್ಪಚ್ಛವಾಗಿಡುವುದರಿಂದ ಮತ್ತು ಶೇ. 1 
ಬೋರ್ಡೊ ದ್ರಾವಕವನ್ನು ಸಸಿಗಳಿಗೆ ಎರಚುವುದರಿಂದ ರೋಗವನ್ನು ತಡೆ 
ಗಟ್ಟಬಹುದು. 


9. ಕೊಂಡ್ಲಿ ರೋಗ (Kondli or stem-wasting malady) : 
ಇತ್ತೀಚೆಗೆ ಹಲವಾರು ವರ್ಷಗಳಿಂದ ಪಾತಿಯಲ್ಲಿಯೂ ಮತ್ತು 
ಸಸಿಗಳನ್ನು ತೋಟದಲ್ಲಿ ನೆಟ್ಟ ಕೆಲದಿನಗಳಲ್ಲಿ ತಾಕುಗಳಲ್ಲಿಯೂ ಈ ರೋಗ 
ತಗುಲುವುದು ಕಂಡುಬಂದಿದೆ. ಕೊಂಡ್ಲಿ ರೋಗವು ಹೆಚ್ಚಾಗಿ ಮೂಡಿಗೆರೆ, 
ಸಕಲೇಶಪುರ ಮತ್ತು ಕೊಡಗಿನ ಕಾಫಿ ತೋಟಗಳಲ್ಲಿ ಆಗಸ್ಟ್‌ನಿಂದ ಅಕ್ಟೋ 
ಬರ್‌ ತಿಂಗಳವರೆಗೂ ಕಾಣಬರುತ್ತದೆ. ಪಾತಿಗಳಲ್ಲಿ ಶೇ. 25 ಸಸಿಗಳು 
ನಷ್ಟವಾಗಬಹುದು. ರೋಗ ತಗುಲಿದ ಸಸಿಗಳ ಕಾಂಡ ಮೊದಲನೆಯ 
ಗಿಣ್ಣಿನ ಹತ್ತಿರ ಕುಗ್ಗಿ ಸಂಕುಚಿತವಾಗುತ್ತದೆ ಅಥವಾ ಚಪ್ಪಟೆಯಾಗಿರುತ್ತದೆ. 
ಇದರ ಬಳಿಯ ಮೇಲ್ಭಾಗವು ಸ್ವಲ್ಪ ಉಬ್ಬಿಕೊಂಡಿರುತ್ತದೆ. ಹೀಗೆ ಕುಗ್ಗಿ 
ಸಂಕುಚಿತವಾಗಿರುವ ಕಡೆ ಸಸಿಗಳು ಬಲಹೀನವಾಗಿರುವುದರಿಂದ ಕೊಂಚ 
ಅಲುಗಾಡಿಸಿದರೆ ಅವು ಚೆಟ್ಟನೆ ಮುರಿದುಬೀಳುತ್ತವೆ. 
ಬಿತ್ತನೆ ಪಾತಿಯಿಂದ ಸಸಿಗಳನ್ನು ಪಾತಿ ಕುಕ್ಕೆಗಳಿಗೆ ಆಥವಾ ನಲ 
ಪಾಠಿಗೆ ನಾಟಿಹಾಕುವಾಗ ಕಾಂಡ ಕೊಳೆಯುವ ರೋಗ ತಗುಲಿದ ಚಿಹ್ನೆ 
ಗಳಿರುವ ಸಸಿಗಳನ್ನೆಲ್ಲಾ ನಾಶಪಡಿಸಿ, ರೋಗದ ಚೆಷ್ನೆಗಳಿಲ್ಲದೆ i 
ಬೇಕು. 


= nn 

ವಾಗಿರುವ ಸಸಿಗಳನ್ನೇ ನೆಡುವ ಮುನ್ನೆಚ್ಚರಿಕೆ ಶ್ರಮವನ್ನು ಆನುಸರಿಸಬೀ 
ಜೂನ್‌ ತಿಂಗಳ ಮಧ್ಯದವರೆಗೆ ಶಿಂಗಳಿಗೊಂದಾವರ್ಶಿ 4:4:40 ಪ್ರಮಾಣದಲ್ಲಿ 
- — Im 

ಬೋರ್ಡೊ ದ್ರಾವಕವನ್ನು ಸಸಿಗಳಿಗೆ ಕ್ರೆಮತಪ್ಪದೆ ಹಾಕಬೇಕು. ಮುಂದಿ 
ween PO 024. 
u 


ಜೂನ್‌ ತಿಂಗಳಕೊನೆಯಿಂದ ನವೆಯರ್‌ ತಿಂಗಳವರೆಗೂ ಆಥವಾ mais. 
ತೋಟದಲ್ಲಿ ನೆಡುವವರೆಗೂ *ಫ್ಲಿಟ್‌-406' ಎಂಬ ಶಿಲೀಂಧ್ರನಾಶಕವನ್ನು 


CC-0. Jangamwadi Math Collection. Digitized by eGangotri 


206 ಬೆಟ್ಟದಿಂದ ಬಟ್ಟಲಿಗೆ 


(3 ಪೌಂಡನು , 100 ಗ್ಯಾಲನ್‌ ನೀರಿನಲ್ಲಿ ಬೆರೆಸಿ ಮಾಡಿದ್ದು) ಮತ್ತು 
4:4:40 ಪ್ರಮಾಣದ ಬೋರ್ಡೊ ದ್ರಾವಕವನ್ನು ಒಂದಾದ ಮೇಲೆ ಒಂದ 
ರಂತೆ ಹದಿನೈದು ದಿನಗಳ ಅಂತರದಲ್ಲಿ ಸಿಂಪಡಿಸಬೇಕು. 


10. ಕಾಂಡದ ಮುಂಡ ಕೊಳೆಯುವ ರೋಗ (stump root or 
brown root disease) : 

ಇದಕ್ಕೆ "ಕಂದುಬಣ್ಣದ ಬೇರು ಕೊಳೆಯುವ ರೋಗ ಎಂದೂ ಹೇಳು 
ತ್ತಾರೆ. ao 99 ಸೂರು, ಪೆವರಾಯ್‌ ಮತ್ತು ನೀಲಗಿರಿ ಪ್ರದೇಶಗಳಲ್ಲಿ 
ವಯಸ್ಸಾದ ಕಾಫಿ ಗಿಡಗಳಿಗೆ ಸರ್ವೆಸಾಮಾನ್ಯವಾಗಿ ತಗುಲುವ ರೋಗ. ಅರೇ 
ಬಿಕಾ ಮತ್ತು ರೊಜಸ್ಟಾ ಕಾಫಿಗಳೆರಡೂ ಇದಕ್ಕೆ ಈಡಾಗುತ್ತವೆ. ಆನೇಕೆ 
ನೆರಳುಮರ ಮತ್ತು ಕಾಡುವುರಗಳಲ್ಲಿಯೂ ಇದು ಕಾಣಿಸಿಕೊಳ್ಳುತ್ತದೆ. 
ಗಿಡದ ಕಾಂಡಕ್ಕೂ ಬೇರಿಗೂ ಮಧ್ಯೆಯಿರುವ ಭಾಗ ಮತ್ತು ತಾಯಿಬೇರು 
ಈ ರೋಗದಿಂದ ಶಿಥಿಲವಾಗಿ ಕೊಳೆಯುತ್ತವೆ. ನೆರಳುಗಿಡಗಳನ್ನು ಕಡಿದು 
ಬೀಳಿಸಿದ ಮೇಲೆ ಉಳಿಯುವ ಮೋಟಿಗೆ ಈ ರೋಗ ಅಂಟಿ ಅಲ್ಲಿಂದ ಕಾಫಿ 
ಗಿಡಗಳಿಗೆ ಹರಡುತ್ತದೆ ಎಂದು ಗೊತ್ತಾಗುತ್ತದೆ. ಆದ್ದರಿಂದಲೇ ಇದಕ್ಕೆ 
“ಮೋಟು ಕೊಳೆಯುವ ರೋಗ' ಎಂಬ ಹೆಸರೂ ಜನಸಾಮಾನ್ಯವಾಗಿದೆ. 
ಸಾಧಾರಣವಾಗಿ ಇದು ಅಲ್ಲಲ್ಲಿ ಹಲವಾರು ಗಿಡಗಳಿಗೆ ಮಾತ್ರ ತಗುಲುತ್ತದೆ. 
ಇದ್ದಕ್ಕಿದ್ದಂತೆ ಗಿಡದ ಎಲೆಗಳು ಹಳದಿಯಾಗಿ ಸತ್ತು ಒಣಗುತ್ತವೆ. ಈ ಗಿಡ 
ಗಳನ್ನು ಆಗೆದು ತೆಗೆದಾಗ ತಾಯಿಬೇರು ಮತ್ತು ದೊಡ್ಡ ಉಪಬೇರುಗಳ 
ಮೇಲೆ ಮಣ್ಣು, ಮರಳು ಮತ್ತು ಶಿಲೀಂಧ್ರ-ಇವಲ್ಲಾ ಸೇರಿ ಗಟ್ಟಿ ಯಾಗಿ 
ಹೆಪ್ಪುಗಟ್ಟಿರುವುದು ಕಾಣುತ್ತದೆ. ರೋಗವಿಲ್ಲದಿರುವ ಗಿಡದ ಬೇರು 
ರೋಗವಿರುವ ಬೇರಿಗೆ ತಾಗುವುದರಿಂದಲೇ ಈ ರೋಗ ಹರಡುತ್ತದೆ. 

ರೋಗ ತಗುಲಿದ ಗಿಡವನ್ನು ಆಗೆದು, ಅದರ ಬೇರನ್ನೆಲ್ಲಾ ಮಣ್ಣಿ 
ನಿಂದ ಶೋಧಿಸಿ ಹೊರತೆಗೆದು ಸುಡಬೇಕು. ಪಕ್ಕದಲ್ಲಿರುವ ಗಿಡಗಳ 
ಬೇರುಗಳನ್ನೂ ಬಿಡಿಸಿ ನೋಡುವುದು ಅಗತ್ಯ. ಅವುಗಳಲ್ಲಿ ರೋಗ ತಗು 
ಲಿದ ಜಿಹ್ನೆಗಳು ಕಂಡುಬಂದಲ್ಲಿ ಆ ಗಿಡಗಳನ್ನೂ ಬೇರು ಸಹಿತ ಕಿತ್ತು ಸುಟ್ಟು 
ಬಿಡಬೇಕು, 


CC-0. Jangamwadi Math Collection. Digitized by eGangotri 


^ 


ಕಾಫಿಯ ರೋಗಗಳು ಮತ್ತು ಅವುಗಳ ನಿವಾರಣೋಪಾಯ 207 


11. ಬೇರು ಕೊಳೆಯುವ ರೋಗ (70561117118 arcuata) : 

ಕಾಫಿ, ಸಿಲ್ವರ್‌ ಓಕ್‌ (ಸುರಗಿ) ಮತ್ತು ಅನೇಕ ' ಕಾಡುಗಿಡಗಳ 
ಮುಂಡದ ಮೇಲೆ ಈ ರೋಗ ಕಾಣಬರುತ ಕೈದೆ, ಹೊಸ Zoe ಗಳಲ್ಲಿ 
ಎಳೆ rd ಕಾಫಿ ಗಿಡಗಳಿಗೆ ಸಾಮಾನ ವಾಗಿ ಈ ರೋಗ ತಗುಲಿ, ಅವು 
ಬಾಡಿ ಸಾಯುತ್ತವೆ. ರೋಗ ತಗುಲಿದ ಬೇರುಗಳ ಮೇಲ್ಬಾ ಗದಲ್ಲಿ 

ಶಿಲೀಂಧ್ರ ಬೂದುಬಣ್ಣದ ತುಪ್ಪುಳ ರೀತಿಯ ತಂತುಜಾಲ ಬೆಳೆಯುತ್ತ ದ 

ಕಂದು ಬಣ್ಣದ ಬೇರು ಕೊಳೆಯುವ ರೋಗಕ್ಕೆ ಅನುಸರಿಸುವ ಕ ಕ್ರಮ 
ವನ್ನೇ ಇದಕ್ಕೂ ಅನುಸರಿಸಬೇಕು. ಇದರ ಶಿಲೀಂಧ್ರವು ಮಣ್ಣಿನ ಮೇಲ್ಮೈ 
ಯಲ್ಲಿರುವ ಜಿ ಜೆ ವಿಕ ಪದಾರ್ಥ ಮತ್ತು ತರಗೆಲೆಗಳ ಮೂಲಕ. ಹಂಚು 
ದಾದ್ದರಿಂದ ಕೋವಿ ತರಗೆಲೆಗಳನ್ನು ಅಲ್ಲಿ ಲೈಯೇ-ರೋಗ ತಗುಲಿದ 
ಗಿಡಗಳ ಜೊತೆಯಲ್ಲಿಯೇ ನಾಶಮಾಡಬೇಕು. ಈ ರೋಗದ ವಿಷಯದಲ್ಲಿ, 
ಮುಖ [ವಾಗಿ ರೋಗದ ಮೊದಲ ಹಂತಗಳಲ್ಲಿ ಸರಿಯಾಗಿ ಚರಂಡಿ ವ.ವಸೆ 
ಬಹಳ 'ಉಪಯೋಗವಾಗುತ್ತ ದೆ. ರೋಗ ಬಂದ ಗಿಡಗಳನ್ನು ತೆಗೆದು s 2 
ಜಾಗದಲ್ಲಿ ಒಂದು ಅಥವಾ ಎರಡು ವರ್ಷಗಳ ಆನಂತರ ಹೊಸ ಗಿಡಗಳನ್ನು 
ನೆಡಬಹುದು. 


12, ಸ್ಫುಟ ಪುಷ್ಟಿ ಪರೋಪಜೀವಿಗಳು (081700807೩ Indica) : 
ಇದು ಸ್ಫುಟಪ್ಪಪ್ಪಿ (ಹೂ ಬಿಡುವ ಗಿಡ) ಪರೋಪಜೀವಿ, ಕಾಫಿ ಬೇರಿನ 
ಮೇಲೆ ಬೆಳೆಯುತ್ತದೆ. ಕೆಲವು ನೆರಳುಮರ ಮತ್ತು ಕಾಡುಗಿಡಗಳ ಮೇಲೊ 
ಇದು tas ಇದರ ವ್ಯಾಪ್ತಿಯು ವಿಶಾಲವಾಗಿದ್ದರೂ ಸೋಂಕು 
ಸಾಮಾನ್ಯವಾಗಿ ಸ ಸ್ಥಳೀಯವಾಗಿಯೇ ಇರುತ್ತದೆ. ವಿಶೇಷವಾಗಿ ಇದು 
ಸಮುದ್ರಮಟ್ಟ ae ಎತ್ತರವಾಗಿರುವ ಪ್ರದೇಶಗಳಲ್ಲಿ ಹುಲುಸಾಗಿ ಹರಡು 
ವಂತೆ ಕಾಣುತ್ತದೆ. 
ಕಾಫಿ ಗಿಡದ ಉಪಬೇರುಗಳ ಮೇಲೆ ಗೆಡೆ ಗಳಾಗಿ ಈ ಪರೋಪ 
ಜೀವಿಯು ಬೆಳೆಯುತ್ತದೆ. ಮೊದಲು ಇವು ಗುಂಡಾದ ಸಣ್ಣ ಗೆಡ್ಡೆ ಗಳಾಗಿ 
S ನಲ್ಲಿ ಮುಚ್ಚಿ ರುತ್ತವೆ. ಮಳೆಗಾಲದ ಕೊನೆಯಲ್ಲಿ ಇವುಗಳ ಬೆಳೆವಣಿಗೆ 
ಕಚ್ಚಿ, , ಮಣ್ಣಿನಿಂದ ಹೊರಪಟ್ಟು ಹೂಗೊಂಚಲಂತಹ ಗೆಡೆ ಕೈಗಳು ಪ್ರಾರಂಭ 
CC-0. Jangamwadi Math Collection. Digitized by eGangotri 


208 ; ಬೆಟ್ಟದಿಂದ ಬಟ್ಟಲಿಗೆ 


ವಾಗುತ್ತವೆ. ಕಾಯಿ ಬಿಡುವ Baris nds ತೊಟ್ಟಿನಮೇಲೆ ಗುಂಡಾಗಿ 
ಸ ಹೆಣ್ಣು ಹೂಗಳಿಂದ ಕೂಡಿರುತ್ತವೆ. ಗಂಡು ಹೂಗೊಂಚಲು ಶಂಕು 
ಕೃತಿಯಲ್ಲಿರುತ್ತ ದೆ. ಫೆಬ್ರುವರಿ-ವಾರ್ಜ್‌ ತಿಂಗಳ ಹೊತ್ತಿಗೆ ಹೂ 
ಸ್‌ ಮತ್ತು ಗೆಡ್ಡೆಗಳು ಬಾಡಿ ಕುಸಿಯುತ್ತವೆ ಮತ್ತು : ಬಲಿತ 
'ಬಿತ_ಗಳು ನೆಲದ ಮೇಲೆ ಉದುರಿ ಮಳೆ-ಗಾಳಿಯಿಂದ. ಹರಡುತ್ತ 
x ಈ ಪರೋಪಜೀವಿಯ ಬಾಧೆಗೊಳಗಾದ ಕಾಫಿ E. ನಿರ್ಜಲ 
ವಾಗಿರುತ್ತವೆ. ಮತ್ತು ಫಸಲು ಕಡಮೆ ಕೊಡುತ್ತವೆ. ಕ್ರಮವಾಗಿ ಮೂರು 
ನಾಲ್ಕು ವರ್ಷ ಆಳವಾಗಿ ಅಗತೆಮಾಡಿ, ಪರೋಪಜೀವಿಯ NA ಗಳನ್ನು 
ಹುಡುಕಿ ಕಿತ್ತು ಹಾಕುವುದರಿಂದ ಇದನ್ನು ತಡೆಗಟ್ಟ ಬಹುದು. 


13. ಕಡ್ಡಿ ಮತ್ತು ಎಲೆಗಳು ಕೆಂಪು ಬಣ್ಣವಾಗಿ ಸಾಯುವ 
ರೋಗ : | 

ಈ ರೋಗ ಅಪರೂಪವಾಗಿ ಕಾಫಿ ಗಿಡಗಳ ಕಡ್ಡಿ ಮತ್ತು ಹಣ್ಣು ಗ 

ಳಿಗೆ ತಗುಲುತ್ತದೆ. ಅರೇಬಿಕಾ ಮತ್ತು ರೊಜಸ್ಟಾಗಳರಡಕ್ಕೂ ಇದು ತಗು 

ಲುತ್ತದೆ. ರೋಗ ಬಂದ ರೆಂಬೆಗಳು ಎಣ್ಣೆ ೈಗೆಂಪು ಬಣ್ಣ ಕೈ Poen ಬಾಡಿ 


ಒಣಗುತ್ತವೆ ಮತ್ತು ಹಣ್ಣುಗಳು ಕಪ್ಪಾ ಗುತ್ತವೆ ವೆ. ಶೈತ ತ ತೆಯ ಸ್ಥಿತಿಯಲ್ಲಿ . 


ಈ ರೋಗವು ವ ವೃದ್ಧಿಯಾಗುತ್ತದೆ. 

ರೋಗ ಬಂದ ಭಾಗಗಳನ್ನು ಕ ಕತ್ತರಿಸಿ ತೆಗೆದು ಸುಡುವುದರಿಂದ ಮತ್ತು 
ಗಿಡಗಳಿಗೆ ಬೋರ್ಡೊ ದ್ರಾವಕವನ್ನು ಎರಚುವುದರಿಂದ ಈ ರೋ ಗವನ್ನು 
ತಡೆಗಟ್ಟಬಹುದು. 


14. ಕಾಡಿಗೆ ಬೂಸ (50067 mould) : 

ಕಾಫಿ ಎಲೆಗಳ ಮೇಲೆ ಗಿಡತಿಗಣೆ ಮತ್ತು ಹೇನು ಹತ್ತಿ eerie 
ಉಂಟಾಗುವ ಮಧುಹನಿಯ ಜೊತೆ ಈ ಕಾಡಿಗೆ ಬೂಸ್‌ ಹುಟ್ಟುತ್ತ ದೆ. 
ಶಿಲೀಂಧ್ರವು ಎಲೆಗಳ WROD, ಕ ಗವನ್ನು ಮುಚ್ಚುವುದರಿಂದ ಎಲೆಗಳ 
ಆಹಾರೋತ್ಪತ್ತಿ ಕೆಲಸ ಕಡಮೆಯಾಗಒಹುದು. ಇದರ ಬೆಳವಣಿಗೆಗೆ ಕಾರಣ 


ವಾದ ಕೀಟಗಳನ್ನು ಕೀಟನಾಶಕ ವಸ್ತುಗಳಿಂದ ನಾಶಪಡಿಸಿ ಇದನ್ನು ತಡೆಗಟ್ಟ 


CC-0. Jangamwadi Math Collection. Digitized by eGangotri 


. ಕಾಫಿಯ ರೋಗಗಳು ಮತ್ತು ಅವುಗಳ ನಿವಾರಣೋಪಾಯ V 209 


15, ಕಪ್ಪೆ ಬಿತ್ತ, (black bean): 


ದಕ್ಷಿಣ ಇಂಡಿಯಾದ ಕಾಫಿ ಗಿಡಗಳಲ್ಲಿ ಸಾಧಾರಣವಾಗಿ ಕಾಯಿ ಕಚ್ಚು 

ವಾಗ ಆಥವಾ ಕಾಯಿ ಬೆಳೆಯುವಾಗ ಗಿಡದಲಾ ಗಲಿ ಅಥವಾ ಹವಾಸಿ 3 
ಯಲ್ಲಾಗಲೀ ವೈಪರೀ ಶ್ಯಗಳು ಒದಗಿದಾಗ ಕಪ್ಪು ಬಿತ್ತಗಳು ಉಂಟಾಗ 
ಬಹುದು. ಹಣ್ಣ ನ eus ಅಥವಾ ಎರಡು ಬಿತ್ತಗಳೂ ಕಪಾ ಿಗಬಹುದು. 

ಮಿಶ್ರಜಾತಿಯ ಗಿಡಗಳಲ್ಲಿ ಸಾಮಾನ್ಯವಾಗಿ ಕಪ್ಪು ಬಿತ್ತಗಳು ಹೆಚಾ ಗಿ ಕಾಣು 
ತ್ತವೆ. 


16. ಕಾಫಿಯ ಬೇರೆ ಶತ್ರು ಮಿತ್ರರು : 


ಕಾಫಿಗೆ ಮೇಲೆ ಹೇಳಿದ ರೋಗಗಳಲ್ಲದೆ ಬೇರೆ ಶತ್ರುಗಳೂ ಉಂಟು, 
ಅವುಗಳು ಯಾವುವೆಂದರೆ : ಕೋತಿ, ಗುಳೆ ನರಿ, ಇಲಿ, ಅಳಿಲು, ದನಕರುಗಳು 
ಮತ್ತು ಹುಳುಹುಪ್ಪಟೆಗಳು. ಕಾಫಿ ಗಿಡಕ್ಕೆ ಶತ್ರುಗಳಿದ್ದಂತೆ ಮಿತ್ರರೂ 
ಉಂಟು. ಮುಂಗುಸಿ, ARES ಹಕ್ಕಿ riso ಅದರಲ್ಲಿಯೂ ಗೂಬೆ, ಒಂದು ಜಾತಿ 
ಯ ಪಾರಿವಾಳ, ಮರಕುಟಿಗ, ಕಾಗೆ,ಕೋಗಿಲೆ, ಕದಿರುಗಿಣಿ, ಮೆ ನಾ, ಗುಬ್ಬಚ್ಚಿ 
ಕಾಡುಕೋಳಿ, ಹಲ್ಲಿ, ಹಾವು, ಜೇಡರಹುಳುಗಳು-ಇವು b STA 


14 


CC-0. Jangamwadi Math Collection. Digitized by eGangotri 





11. ಕಾಫಿ ಕ್ಯೂರಿಂಗ್‌, ಮಾರಾಟ ಮತ್ತು ರಫ್ತು 


ಕಾಫಿ ಬೆಳೆಯುವವರು ತಾವು ಬೆಳೆದ ಕಾಫಿಯನ್ನು ಯಾರಿಗೆಂದರೆ 
ಅವರಿಗೆ ಮಾರುವಂತಿಲ್ಲ. ಬೆಳೆದ ಕಾಫಿಯನ್ನೆಲ್ಲಾ ಕಾಫಿ ಬೋರ್ಡಿಗೇ 
ಮಾರಬೇಕು. ತಮ್ಮ ಸ್ವಂತ ಉಪಯೋಗಕ್ಕಾಗಿ 100 ಕೆ. ಜಿ.ವರೆಗೆ ಸುಂಕ 
ಕೊಡದೆ ಇಟ್ಟುಕೊಳ್ಳ aban ಈ ಮಿತಿಯಲ್ಲಿ, ಯಾರು ಎಷ್ಟು ಇಟ್ಟು 
ಕೊಳ್ಳ S SC ಅವರವರ ತೋಟದ ವಿಸ್ತೀ ರ್ಣವನ್ನು ಸ್‌ 
ಸುತ್ತ z 

ಒಬ್ಬ ತೋಟಗಾರ ES ಹೆಚ್ಚು ಕಾಫಿ ಬೆಳೆದೆನೆಂದು ಹೆಮ್ಮೆ 
ಪಟ್ಟುಕೊಂಡರೆ ಸಾಲದು. ಗಿಡದ ಮೇಲೆ ಹೆಚ್ಚು ಬೆಳೆದ ಕಾಫಿಯನ್ನು 
ಸರಿಯಾಗಿ BWANAcure) ಮಾಡದೆಹೋದರೆ ವ್ಯರ್ಥ. ಒಳ್ಳೆಯ ಬೆಲೆ 
ಬರುವುದು ಚೆನ್ನಾಗಿ ಹಸನು ಮಾಡಿದ ಕಾಫಿಗೆ. ಕಾಫಿ ಹಸನುಮಾಡುವಲ್ಲಿ 
ಎರಡು ವಿಧಾನಗಳಿವೆ : ಒಂದನೆಯದು, "ಒಣ ವಿಧಾನ' (dry method)- 
ಹಣ್ಣುಗಳನ್ನು ಕೊಯ್ದು, ಬಿಸಿಲಿನಲ್ಲಿ ಒಳಗಡೆಯ ಬೀಜ ತೆಂಗಿನಕಾಯಿ ಕೊಬರಿ 
ಅಲ್ಲಾಡುವ ಹಾಗೆ ಅಲ್ಲುಡುವವರೆಗೆ ಕಣದಲ್ಲಿ ಒಣಗಿಸುವುದೇ ಈ ಎಧಾನ್ಮ 
ಪಲ್ಪರ್‌ ಯಂತ್ರವನ್ನು ಕಂಡುಹಿಡಿಯುವ ಮುನ್ನ ಸಾಮಾನ್ಯ ವಾಗಿ ಈ 
ವಿಧಾನವನ್ನೇ ನೇಟಿವ್‌” ಜನರು ಅನುಸರಿಸುತ್ತಿದ್ದುದು. ಈ ಕಾರಣ ಈ 
ವಿಧಾನದಲ್ಲಿ ತಯಾರಾದ ಕಾಫಿಗೆ "ನೇಟಿವ್‌ ಕಾಫಿ' ಅಥವಾ “ಚೆದ್ರಿ'(00೮೧೧) 
ಎಂದು ಕರೆಯಲಾಯಿತು. ಇನ್ನೊಂದು, "ಹಸಿ ವಿಧಾನ' (wet method): 
ಕೊಯ್ದ ಹಣ್ಣುಗಳನ್ನು 'ಪಲ್ಸರ್‌' ಎಂಬ,ಯಂತ್ರದಲ್ಲಿ ಹಾಕಿ, ಬೀಜಕೂ n 
ಸಿಪ್ಪೆ ಗೂ ಮಧ್ಯೆ ಇರುವ ತಿರುಳು ಹೋಗುವಂತೆ ಮಾಡಿ, ಕಾಳುಗಳನ್ನು 36 
ರಿಂದ” 48 ಗಂಟೆಗಳವರೆಗೆ ನೀರಿನ ತೊಟ್ಟಿಗಳಲ್ಲಿ. ಕೊಳೆಹಾಕುವುದು ಈ 
ಎಧಾನ. ಕಾಳುಗಳನ್ನು ಕೊಳೆಹಾಕುವುದರಿಂದ ಬೀಜದ ಮೇಲಿರುವ 
ಜಾರು (mucilage) ಹೋಗುತ್ತದೆ. ಅನಂತರ ಕಾಳುಗಳನ್ನು ಹರಿಯುವ 
ನೀರಿನಲ್ಲಿ ತೊಳೆದು ಕಣದಲ್ಲಿ ಒಣಹಾಕುತ್ತಾರೆ. ಒಣಗಿಸಿದನಂತರ ಬೀಜದ 
ಮೇಲೆ ತೆಳುವಾದ ಹಾಗೂ ನುಣ್ಣನೆಯ ಪೊರೆ (parchment) ಇರುತ್ತದೆ. 
ಈ ತರಹ ಕಾಫಿ ಬೀಜಕ್ಕೆ "ಪಾರ್ಚ್‌ಮೆಂಟ್‌ ಕಾಫಿ' ಅಥವಾ "ಪ್ಲಾಂಟೇಷನ್‌ 

CC-0. Jangamwadi Math Collection. Digitized by 6೮೩೧೦೦01 


ಕಾಫಿ ಕ್ಯೂರಿಂಗ್‌, ಮಾರಾಟ ಮತ್ತು ರಫ್ತು... 211 


ಕಾಫಿ' ಎಂದು ಹೇಳುತ್ತಾರೆ. ಈ ಹಸಿ ವಿಧಾನ ಹೇರಳವಾಗಿ ನೀರಿರುವ 
ಕಡೆಗಳಲ್ಲಿ ಸಾಧ್ಯ. 

ಪಲ್ಬರ್‌ ಯಂತ್ರ ಬರುವ ಮುನ್ನ ಹಣ್ಣುಗಳನ್ನು ಕೈಯಲ್ಲಿ ಹಿಸುಕಿ 
ತಿರುಳನ್ನು ತೆಗೆಯುವ ಕ್ರಮ ಅನುಸರಿಸುತ್ತಿದ್ದರು. ಆದರೆ ಇದಕ್ಕೆ ಹೆಚ್ಚು 
ಆಳುಗಳು ಬೇಕಾಗುವುದರಿಂದ ಸಾಮಾನವಾಗಿ ಈ ಕ್ರಮವನ್ನು ಈಗ ಅನು 
ಸರಿಸುತ್ತಿಲ್ಲ. ಈಚೆಗೆ ಪಲ್ಬರ್‌ ಮಾಡುವ ಕೆಲಸ ಮತ್ತು ಕಾಳಿನ ಮೇಲಿನ 
ಜಾರು .ತೆಗೆಯುವ ಕೆಲಸ-ಎರಡನ್ನೂ ಒಂದೇ ಸಲ ಬಹು ಜಾಗ್ರತೆಯಾಗಿ 
ಮಾಡುವ ಯಂತ್ರವನ್ನು ಕಂಡುಹಿಡಿದಿದ್ದಾರೆ. ಇದನ್ನು ‘Instantaneous 
coffee pulper ಎಂದು ಕರೆಯುತ್ತಾರೆ. ಯಂತ್ರದಲ್ಲಿ ಒಂದು ಕಡೆ 
ಹಣ್ಣುಗಳನ್ನು ಸುರಿದರೆ ಇನ್ನೊಂದು ಕಡೆಯಿಂದ ತಿರುಳು ತೆಗೆದ, ಜಾರು 
ಹೋದ, ನೇರವಾಗಿ ಕಣದಲ್ಲಿ ಒಣಹಾಕಬಹುದಾದ ಕಾಫಿ ಬೀಜಗಳು 
ಹೊರಕ್ಕೆ ಬರುತ್ತವೆ. ತಿರುಳು ತೆಗೆಯುವ ಮತ್ತು ಜಾರು ಹೋಗಿಸುವ 
ಎರಡೂ ಕೆಲಸಗಳು ಹಣ್ಣು ಗಳು ಒಂದಕ್ಕೊಂದು ತಿಕ್ಕುವುದರಿಂದ ಆಗುತ್ತವೆ 
ಆದರೆ ಈ "ದಿಢೀರ್‌ ಯಂತ್ರದ ಉಪಯೋಗ ಇನ್ನೂ ಅಷ್ಟಾಗಿ ಜಾರಿಗೆ 
ಬಂದಿಲ್ಲ. | 

ಈ ಎರಡು ವಿಧಾನಗಳಲ್ಲಿ ಪಡೆದ ಕಾಫಿ ಬೀಜಗಳನ್ನು ಅಳೆದು, 
ಚೀಲಗಳಿಗೆ ತುಂಬಿ ಕಾಫಿ ಕ್ಯೂರಿಂಗ್‌ ಕಾರ್ಯಾನೆಗಳಿಗೆ ಕಳುಹಿಸುತ್ತಾರೆ. 
ಇತ್ತೀಚಿನವರೆಗೂ ಅಳತೆಗೆ ಬುಷೆಲ್‌ ಉಪಯೋಗಿಸುತ್ತಿದ್ದರು. ಈಗ 
"ಫೋರ್‌ಲಿಟ್‌' ಅಂದರೆ 40 ಲೀಟರ್‌ ಎಂಬ ಅಳತೆಯನ್ನು ಉಪಯೋಗಿಸು 
ತ್ತಾರೆ. ಕಾಫಿ ಕ್ಯೂರಿಂಗ್‌ ಕಾರ್ಹಾನೆಗೆ ಹೋದ ಪ್ರತಿಯೊಬ್ಬರ ಕಾಫಿ 
ಯನ್ನು ಬೇರೆ ಬೆ:ರೆಯಾಗಿ ಇಟ್ಟಿ ದ್ದು, ಆಮೇಲೆ ಒಬ್ಬೊಬ್ಬರದಾಗಿ 
ಹಸನು ಮಾಡುತ್ತಾರೆ. 

ಹಸನು ಮಾಡುವುದರಲ್ಲಿ ಹಲವಾರು ಹಂತಗಳುಂಟು. ಮೊದಲನೆಯ 
ಹಂತ ನೇಟಿವ್‌ ಕಾಫಿಯಾದರೆ, ಒಣ ಸಿಪ್ಪೆಯ ಸಮೇತ ಇರುವ ಕಾಫಿ 
ಬೀಜಗಳನ್ನು ಒಡೆಯುವ ಕಲ್ಲಿನಲ್ಲಿ ಹಾಕಿ ಒಡೆಯುವುದು. ಆಗ ಕಾಫಿ ಬೀಜ 
ಸಿಪ್ಪೆಯಿಂದ ಬೇರೆಯಾಗುತ್ತದೆ. ಪಾರ್ಚ್‌ಮೆಂಟ್‌ ಕಾಫಿಯನ್ನು ಇನ್ನೊಂದು 
ತರಹ ಕಲ್ಲಿನಲ್ಲಿ ಹಾಕಿ, ಬೀಜದ ಮೇಲಿರುವ ಪೊರೆ ಹೋಗುವಂತೆ ಮಾಡು 


CC-0. Jangamwadi Math Collection. Digitized by eGangotri 





212 ಬೆಟ್ಟದಿಂದ ಬಟ್ಟಲಿಗೆ 


ತ್ತಾರೆ. ಹೀಗೆ ಮಾಡಿದನಂತರ ಕಾಫಿ ಬೀಜಗಳನ್ನು ವಿಂಗಡಿಸುವ ಯಂತ್ರದಲ್ಲಿ 
ಹಾಕಿ, ದೊಡ್ಡದು, ಸ ಸಣ್ಣದು ಮತ್ತು ಚೂರುಪಾರುಗಳನ್ನು ಬೇರೆ ಬೇರೆ 
ತರಹ 'ಗ್ರೇಡು'ಗಳಾಗಿ ವಿಂಗಡಿಸಲಾಗುವುದು. ಈ ಯಂತ್ರಕ್ಕೆ ‘separator’ 
ಎಂದು ಹೆಸರು. ಈ ಯಂತ್ರ ಎಷ್ಟೇ ಚೆನ್ನಾಗಿ ಕೆಲಸ ಮಾಡಿದರೂ ವಿಂಗಡಣೆ 
ಸರಿಯಾಗಿ ಆಗುವುದಿಲ್ಲ. ಅದರಿಂದ ಕೈಯಿಂದ ಪುನಃ ಕಾಳುಗಳ seh ಆರಿಸಿ, 
ಚೂರುಪಾರು, ಕಪ್ಪುಕಾಳು, ಆನೆಕಾಳು ಮುುತಾದುವುಗಳನ್ನು ಬೇರ್ಪಡಿಸ 
ಬೇಕಾಗುತ್ತದೆ. ಈ ಕೆಲಸಕ್ಕೆ ಆಯುವುದು (garbling) ಎಂದು ಹೇಳು 
ತ್ತಾರೆ. ಈ ಕೆಲಸಕ್ಕೆ ಬೇಕು. ಬಹಳ ಜನ ಪ್ರತಿಯೊಂದು ಕಾರ್ಪಾನೆಯಲ್ಲಿ 
ನೂರಾರು ಹೆಂಗಸರನ್ನು €: ಕೆಲಸಕ್ಕೆ ನೇಮಿಸಿಕೊಳ್ಳು ತ್ತಾರೆ. ಸಾಲಾಗಿ 
ಕುಳಿತ ಹೆಂಗಸರು ಈ ಕೆಲಸ ಮಾಡುವುದನ್ನುನೋಡುವುದಕ್ಕೇ ಒಂದು ಚೆಂದ. 

ಆಯುವ ಹಂತದವರೆಗೆ ಕಾಫಿ ಅದರ ಮಾಲೀಕರಿಗೆ ಸೇರಿರುತ್ತದೆ. 
ಆಯ್ದನಂತರ ವಿಂಗಡಣೆಯಾದ ವಿವಿಧ ಕಾಫಿ ಬೀಜಗಳ ಮಾದರಿ (sample) 
ಗಳನ್ನು ತೆಗೆದು ಬೆಲೆ ಕಟ್ಟು ವುದಕ್ಕೆ ಕಾಫಿ ಬೋರ್ಡಿಗೆ ಕಳುಹಿಸುತ್ತಾರೆ. 
ಹೀಗೆ ಮಾದರಿಗಳನ್ನು ತೆಗೆದುಕೊಂಡಮೇಲೆ ಬೇರೆ ಬೇರೆಯವರಿಗೆ ಸೇರಿದ 
ಒಂದೇ ಗ್ರೇಡಿನ ಕಾಫಿಬೀಜಗಳನ್ನು ಒಟ್ಟಿಗೆ ಸೇರಿಸಿ ರವಾನೆಗೆ ಸಿದ್ಧಪಡಿಸು 
ತ್ತಾರೆ.ಮಾದರಿಗಳ ಆಧಾರದ ಮೇಲೆ ಕಾಫಿ ಬೋರ್ಡ್‌ ಬೆಲೆ ಕಟ್ಟುತ್ತದೆ. ಈ 
ಬೆಲೆಒಪ್ಪಿಗೆಯಾಗದಿದ್ದಲ್ಲಿ ಮಾಲೀಕರು ತಕರಾರು ಸಲ್ಲಿಸಬಹುದು. 

ಕಾಫಿಯನ್ನು ಯಾವ ಯಾವ ಬಗೆಯ ಗ್ರೇಡುಗಳಾಗಿ ವಿಂಗಡಿಸ 
ಬೇಕೆಂಬುದನ್ನು ಕಾಫಿ-ಬೋರ್ಡ್‌ ನಿರ್ಧರಿಸುತ್ತದೆ. ಅದರಂತೆ ಕಾಫಿಯ 
ವಿಂಗಡಣೆಯಾಗುತ್ತದೆ. ಈ ವಿಂಗಡಣೆಯು ಬೀಜದ ಆಕಾರ ಮತ್ತು ಗಾತ್ರ 
ಇವೆರಡನ್ನೂ ಅವಲಂಬಿಸಿರುತ್ತದೆ. ನಿಗದಿಯಾಗಿರುವ ls: ಈ ರೀತಿ 
ಇವೆ; ಪೀ.ಬಿ. (PB), ಎ (), ಬಿ (8), A. (C. T.— 
Triyage), ಕಪ್ಪೆ ಕಾಳು (black) ಮತ್ತು ಚೂರುಗಳು (bits). ಪಾ _ಂಟೇ 
ಷನ್‌ ಕಾಫಿಯ ಎ ಮತ್ತು ಬಿ ತರಗತಿಯ ಬೀಜದ ಗಾತ್ರ ಎಷ್ಟಿರಬೇಕೆಂಬು 
ದನ್ನೂ ಚೂರುಪಾರುಗಳು ಎಂದರೆ ಏನೆಂಬುದನ್ನೂ ಕಾಫಿ ಬೋರ್ಡ್‌ 
ನಿರ್ಧರಿಸುತ್ತದೆ, 

ಕಾಫಿ ಬೀಜವು ಎರಡು ಹೋಳುಗಳಿಂದ ಕೂಡಿರುತ್ತದೆಯಷ್ಟೆ. ಹಸನು 


CC-0. Jangamwadi Math Collection. Digitized by eGangotri 


- ಮಾಡುವಾಗ ಈ ಹೋಳುಗಳು ಸಾಮಾನ್ಯವಾಗಿ ಬೇರೆ ಬೇರೆಯಾಗುತ್ತವೆ, 
ಆದರೆ ಕೆಲವು ಬೀಜಗಳ ಎರಡು ಹೋಳುಗಳು ಕೂಡಿಕೊಂಡೇ ಇರುತ್ತವೆ 
ಹೀಗೆ ಬೇರೆಯಾಗದ ಉಂಡೆಕಾಳಿಗೆ "ಪೀ 230,” (pea berry) ಎನ್ನುತ್ತಾರೆ. 
ಈ ಪೀ ಬೆರ್ರಿ ಕಾಫಿಗೆ ಎಲ್ಲಕ್ಕಿಂತ ಅತ್ಯಂತ ಹೆಚ್ಚಿನ ಬೆಲೆ. ಇದರ ಬೆಲೆಯನ್ನು 
ಮೊದಲು ನಿರ್ಧರಿಸಿ ಆಮೇಲೆ ಉಳಿದ ಬಗೆಯ ಕಾಫಿಗಳಿಗೆ ಬೆಲೆ 
ಕಟ್ಟಲಾಗುತ್ತದೆ. 

ಇಂಡಿಯಾದಲ್ಲಿ ಕಾಫಿಯನ್ನು ಹಸನುಮಾಡುವ ವಿಧಾನ ಪ್ರಪಂಚ 
ದಲ್ಲಿಯೇ ಅತ್ಯುತ್ತಮವಾದುದೆಂದು ಹೆಸರಾಗಿದೆ. ದಕ್ಷಿಣ ಇಂಡಿಯಾದ ಒಣ 
ಹವೆ, ಒಣಗಿಸಲು ಬೇಕಾದ ಬಿಸಿಲು, ನೂರಾರು ವರ್ಷಗಳ ಅನುಭವ- 
ಇವೆಲ್ಲಾ ಇಂಡಿಯಾ ಕಾಫಿಗೆ ಕೀರ್ತಿ ತಂದಿವೆ, 

ಇಡೀ ಇಂಡಿಯಾದಲ್ಲಿ 30 ಕಾಫಿ ಕ್ಕೂರಿಂಗ್‌ ಕಾರ್ಪಾನೆಗಳಿವೆ. ಕಳೆದ 
" ಶತಮಾನದಲ್ಲಿ ಅಂದರೆ 1848ರಲ್ಲಿ ಮೊಟ್ಟಮೊದಲನೆಯ ಕಾರ್ಹಾನೆ 
ಮಂಗಳೂರಿನಲ್ಲಿ ಸ್ಥಾಪಿಸಲ್ಪಟ್ಟಿತೆಂದು ಗೊತ್ತಾಗುತ್ತದೆ. ಮಂಗಳೂರಿನಲ್ಲಿ 
ಕಾಫಿ ಬೆಳೆಯದಿದ್ದರೂ ಅಲ್ಲಿ ಕಾಫಿ ಕ್ಯೂರಿಂಗ್‌ ಕಾರ್ಹಾನೆ ಸ್ಥಾಪನೆಯಾದುದು 
ಆಶ್ಚರ್ಯವಲ್ಲವೆ ? ಇದಕ್ಕೆ ಮೊದಲ ಕಾರಣ, ಆಗ್ಲೆ ಬೆಳೆದ ಕಾಫಿಯನ್ನೆಲ್ಲಾ 
ಪರದೇಶಕ್ಕೆ ಮಂಗಳೂರು ಬಂದರಿನ ಮೂಲಕ ರಫ್ತವಣಾಡುತ್ತಿದ್ದುದೇ 
ಆಗಿದೆ. ಎರಡನೆಯದಾಗಿ, ಅಲ್ಲಿ ಕಾಫಿ ಕ್ಕೂರಿಂಗಿಗೆ ಬೇಕಾದ ಹೆಚ್ಚು 
ಸಂಖ್ಯೆಯ ಜನಗಳ ಸೌಕರ್ಯವೂ ಇದೆ. ಅಲ್ಲದೆ, ಅಲ್ಲಿಯ ಜನ ಉದ್ಯೋಗ 
ಶೀಲರು. ಕಾಫಿ ಬೆಳೆಯದಿದ್ದರೂ ಕಾಫಿ ಕ್ಯೂರಿಂಗ್‌ ಕಾರ್ಹಾನೆ ಸ್ಥಾ ಪಿಸಿದಂತೆ, 
ಹೊಗೆಸೊಪ್ಪು ಬೆಳೆಯದಿದ್ದರೂ ಬೀಡಿ ಕಟ್ಟಿ, ನಶ್ಯ ಕುಟ್ಟಿ ಹಣ ಸಂಪಾದಿಸು 
ತ್ತಾರೆ. 

ಮಂಗಳೂರಿನಲ್ಲಿ ಮೊದಲ ಕಾಫಿ ಕ್ಕೂರಿಂಗ್‌ ಕಾರ್ಪಾನೆ ಸ್ಥಾಪನೆ 
ಯಾದ ಅನಂತರ 1862ರಲ್ಲಿ ಕ್ಯಾಲಿಕಟ್‌ನಲ್ಲಿಯೂ, 1870ರಲ್ಲಿ ತೆಲ್ಲಿಚೆರಿ 
ಯಲ್ಲಿಯೂ, 1887ರಲ್ಲಿ ಕೊಯಮತ್ತೂರಿನಲ್ಲಿಯೂ, ಕಾಫಿ ಕ್ಯೂರಿಂಗ್‌ 
ಕಾರ್ಯಾನೆಗಳು ಆರಂಭವಾದುವು. ಮಂಗಳೂರಿನಲ್ಲಿ ಕಾರ್ಲಾನೆಯನ್ನು 
ಸ್ಥಾಪಿಸಿದವರು ಎ.ಜೆ. ಸಾಲ್ಮಾನಾ (A-J. Saldana of M/s Saldana 


& Sons), ಎಂದ್ಲ್ಲುತಿಳಿದ್ದುರಗುತ್ತದ್ದ್ದೈ OFS, SS ರ್ಷಗಳ ಹಿಂದೆ 





214 ಬೆಟ್ಟದಿಂದ ಬಟ್ಟಲಿಗೆ 


ಯೂರೋಪಿಗೆ ಮೊಟ್ಟಮೊದಲು ಕಾಫಿ ರಫ್ತು ಮಾಡಿದವರೂ ಇವರೇ 
ಆಗಿರಬೇಕು. ಈಗ ಕಾಫಿ ಕ್ಯೂರಿಂಗ್‌ ಕಾರ್ಲಾನೆಗಳು ಮೈಸೂರು ರಾಜ್ಯದ 
ಚಿಕ್ಕಮಗಳೂರು, ಹಾಸನ, ಮೈಸೂರು, ಹುಣಸೂರು, ಮಂಗಳೂರು ಮತ್ತು 
ಫ್ರೇಜರ್‌ಪೇಟೆಗಳಲ್ಲಿಯೂ, ಮದ್ರಾಸು ರಾಜ್ಯದ ಕೊಯಮತ್ತೂರು, ಮೆಟ್ಟು 
ಪಾಳ್ಕಂ, ಸೇಲಂ ಮತ್ತು ಪಟ್ಟಿವೀರನ್‌ ಪಟ್ಟಿ ಗಳಲ್ಲಿಯೂ ಮತ್ತು ಕೇರಳ 
ರಾಜ್ಯದ ತೆಲ್ಲಿಚೆದ್ರಿ ಮತ್ತು ಕೊಜಿಕೋಡ್‌ (ಕ್ಯಾಲಿಕಟ್‌)ಗಳಲ್ಲಿಯೂ ಇವೆ. 

ಕಾಫಿ ತೋಟಗಳನ್ನು ಕಾಫಿ ಬೋರ್ಡಿನ ಉದ್ದೇಶಗಳಿಗಾಗಿ ಸಣ್ಣವು 
ಮತ್ತು ದೊಡ್ಡವು ಎಂದು ಎರಡು ತರಗತಿಗಳಾಗಿ ವಿಂಗಡಿಸಲಾಗಿದೆ. 25 
ಎಕರೆಗಳಿಗಿಂತ ಹೆಚ್ಚು ವಿಸ್ತೀರ್ಣವಿಲ್ಲದ ಆಥವಾ ಒಂದು ಟನ್‌ಗಿಂತ ಹೆಚ್ಚು 
ಕಾಫಿ ಉತ್ಪನ್ನವಾಗದ ತೋಟಗಳನ್ನು ಸಣ್ಣವು ಎಂತಲೂ, ಉಳಿದವುಗಳನ್ನು 
ದೊಡ್ಡವು ಎಂತಲೂ ವಿಂಗಡಿಸಲಾಗಿದೆ. ಸಣ್ಣ ತೋಟಗಳವರು ತಾವು 
ಬೆಳೆದ ಕಾಫಿಯನ್ನು ಬಹಳ ದೂರ ಸಾಗಿಸಬೇಕಾದ ತೊಂದರೆಯನ್ನು ತಪ್ಪಿ 
ಸುವ ಉದ್ದೇಶದಿಂದ ಕಾಫಿ ಬೋರ್ಡ್‌ ಅಲ್ಲಲ್ಲಿ "ಪೂಲ್‌ ಡಿಪೊ' (pool 
6€001)ಗಳನ್ನು ಸ್ಥಾ ಪಿಸಿದೆ, ಅಲ್ಲಿ ಕಾಫಿಯನ್ನು ಕೊಂಡುಕೊಳ್ಳೆ ಲಾಗುವುದು. 
ಹೀಗೆ ಕೊಂಡ ಕಾಫಿಗೆ ಆ ಕೂಡಲೇ ಬಹುಭಾಗ ಬೆಲೆಯನ್ನು ಕೊಟ್ಟು 
ಆಮೇಲೆ ಕಾಫಿ ಮಾರಾಟವಾದ ಮೇಲೆ ಅದಕ್ಕೆ ಹೆಚ್ಚು ಬೆಲೆ ಸಿಕ್ಕಿದಲ್ಲಿ 
ಅದನ್ನೂ ಕೊಡಲಾಗುವುದು. 

ದೊಡ್ಡ ತೋಟಗಾರರು ತಾವು ಬೆಳೆದ ಕಾಫಿಯನ್ನು ಕಾಫಿ ಬೋರ್ಡಿ 
ನವರಿಂದ ಲೈಸೆನ್ಸ್‌ ಪಡೆದ “ಪೂಲ್‌ ಏಜೆಂಟರು'ಗಳಿಗೆ (pool agents) 
ಅಂದರೆ ಕಾಫಿ ಕ್ಯೂರಿಂಗ್‌ ಕಾರ್ಲಾನೆಗಳಿಗೆ ಕೊಡಬೇಕು. ಪೂಲ್‌ ಡಿಪೋ 
ಗಳಲ್ಲಿ ಸಂಗ್ರಹಿಸಲ್ಪಟ್ಟ ಕಾಫಿಯೂ ಕೊನೆಗೆ ಕ್ಕೂಂಂಗ್‌ ಕಾರ್ಪಾನೆಗಳಿಗೇ 
ಬರುತ್ತದೆ. 

ಪರದೇಶಗಳಿಗೆ ರಫ್ತಾಗುವ ಕಾಫಿ ಬಿಟ್ಟು ಉಳಿದ ಕಾಫಿಯನ್ನು, ಅಂದರೆ 
ಇಂಡಿಯಾಕ್ಕೆ ಬೇಕಾದ ಕಾಫಿಯನ್ನು ನಾಲ್ಕು ರೀತಿಯಲ್ಲಿ ಮಾರಾಟಮಾಡುವ 
ವ್ಯವಸ್ಥೆ ಇದೆ, 

1. ದೊಡ್ಡ ಹರಾಜುಗಳು (major auctions) ಅಥವಾ ಕೇಂದ್ರ 
ಮಾರಾಟಗಳು (central pool sales). ಈ ಹರಾಜುಗಳು ಅಥವಾ 
CC-0. Jangamwadi Math Collection. Digitized by eGangotri 


ಕಾಫಿ ಕ್ಕೂರಿಂಗ್‌, ಮಾರಾಟ ಮತ್ತು ರಫ್ತ 215 


ಮಾರಾಟಗಳಲ್ಲಿ ರಿಜಿಸ್ಟರ್‌ ಮಾಡಿಕೊಂಡ ಸಗಟು ವ್ಹಾ ಪಾರಿ 
ಗಳು (wholesale Gates) ಮಾತ್ರ ಭಾಗವಹಿಸಬಹೌದು. 
2. ಸಣ್ಣ ಹರಾಜುಗಳು ಅಥವಾ ಸ್ಥ ಳೀಯ ಮಾರಾಟಗಳು. ಈ 
ಹರಾಜುಗಳಲ್ಲಿ ಚಿಲ್ಲರೆ ವರ್ತಕರು ಮಾತ್ರ ಭಾಗವಹಿಸಬಹುದು. 
3. ಸಹಕಾರಿ ಸಂಸ್ಥೆಗಳ ಮೂಲಕ ಮಾರುಕಟ್ಟೆಗೆ ಕಾಫಿ ಬಿಡುಗಡೆ 
ಮಾಡುವುದು. 
4. ಕಾಫಿ ಡಿಪೋಗಳು ಮತ್ತು ಕಾಫಿ ಬೋರ್ಡ್‌ ವಾ b 
ಮೂಲಕ ಮಾರಾಟ ಮಾಡುವುದು. 
ಇಂಡಿಯಾದಲ್ಲಿ ಕಾಫಿ ಸೇವನೆ ದಿನೇ ದಿನೇ ಹಚ್ಚುತ್ತಿದೆ. 1940ರಲ್ಲಿ 
9,000ಟನ್‌ ಇದ್ದುದು, 1949-1950ರಲ್ಲಿ 16,481 'ಟನ್‌ಗಳಿಗೆ ಏರಿತು. 
1966.1967 ರಲ್ಲಿ 44,694 ಟನ್‌ಗಳಷಾ ಯಿತು. ಇದು ಇನ್ನೂ ಹೆಚ್ಚುವುದ 
ರಲ್ಲಿ ಸಂದೇಹವಿಲ್ಲ. ಇದಕ್ಕೆ ಕಾರಣ ಕಾಫಿಯ ಬಗ್ಗೆ ನಡೆದಿರುವ ಪ್ರಚಾರ 
ಮತ್ತು ಕಾಫಿಯ ಅಭಿವಾವಿಗಳು ಹೆಚ್ಚು ತ್ರಿ ರುವುದು. 
ಬೆಲೆಯನ್ನು ಗಮನಿಸಿದರೆ ಸಾಮಾನ [ವಾಗಿ ಅರೇಬಿಕಾ ಪ್ಲಾ KIET 
ಕಾಫಿಗೆ ಚೆರ್ರಿ ಕಾಫಿ ಅಥವಾ ರೊಬಸ್ಟಾ ಕಾಫಿಗಿಂತ ಹೆಚ್ಚು ಬೆಲೆ, ಪೀ ಬೆರ್ರಿ 
ಕಾಫಿಗೆ ಚಪ್ಪಟೆ ಕಾಫಿಗಿಂತ ಹೆಚ್ಚು ಬೆಲೆ. ಯಾವ ಯಾವ ತರಗತಿಯ 
ಕಾಫಿಗೆ ಸರಾಸರಿ ಎಷ್ಟೆಷ್ಟು ಧಾರಣೆ ಎಂಬುದನ್ನು ಈ ಕೆಳಗಿನ ಅಂಕಿಅಂಶ 
ಗಳಿಂದ ಅರಿಯಬಹುದು. 
1962ರ ಜನವರಿಯಿಂದ ಅಕ್ಟೋಬರ್‌ವರೆಗೆ ನಡೆದ ಪೂಲ್‌ ಬಹಿರಂಗ 
ಹರಾಜಿನಲ್ಲಿ 50 ಕೆ. ಜಿ. ಕಾಫಿಗೆ ಬಂದ ಧಾರಣೆ-ಕೇಂಡ್ರ ಸರಕಾರದ ಅಬ್ಕಾರಿ 
ಸುಂಕ ಸೇರಿ-ಹೀಗಿತ್ತು : 


ಪ್ಲಾಂಟೇರ್ಷ ಎ 227 ರೂ. ಯಿಂದ 264 ರೂಪಾಯಿ. 
ನ ಬಿ 217 EBL ER 
» x 236 ERE 
s u 200 Wo Oss A 
ಅರೇಬಿಕಾ ಚೆರ್ರಿ ಚಪ್ಪಟಿ/ಎ ಬಿ 191 wes 21011 3 


CC-0. Jangamwadi Math Collection. Digitized by eGangotri 





216 ಬೆಟ್ಟದಿಂದ ಬಟ್ಟಲಿಗೆ 


99 ೪9 ex ಬೆರ್ರಿ 198 39 213 99 


" » ಸಾರಾಸಗಟು 180 » 191 " 
ರೊಜಸ್ಟಾ ಚೆರ್ರಿ ಚಪ್ಪಟಿ/ಎ ಬಿ 146 " 157 T 
" » ಪೀಬೆರ್ರಿ 148 " 162 S 
" » ಸಾರಾಸಗಟು 143 ಕ 161 B 


1968-69ರ ಮೇ ಒಂದರಂದು ನಡೆದ ಎರಡೂ ತರಹ ಹರಾಜು 
ಗಳಲ್ಲಿ 50 ಕೆ.ಜಿ.ಗಳಿಗೆ ಬಂದ ಬೆಲೆ (ಮಾರಾಟ ತೆರಿಗೆ ಸೇರಿ) ಈ ರೀತಿ ಇದೆ : 


ರಫ್ತು ಹರಾಜು : ರೂಪಾಯಿ 
ಪ್ಲಾಂಟೇರ್ಷ ಪಿಬಿ 307 
" ಎ 306 
T ಬಿ 292 
99 ಟ್ರೈಯೇಜ್‌ 218 
, ಅರೇಬಿಕಾ ಚೆರ್ರಿ ಎಬಿ 237 
ಪೂಲ್‌ ಬಹಿರಂಗ ಹರಾಜು : 
ಪ್ಲಾಂಟೇರ್ಷ ಪಿಬಿ 385 
35 : ಬ 324 
99 ಬಿ 306 
" ಸಿಟಿ 292 
ಅರೇಬಿಕಾ S ಪಿಬಿ 277 
" » ಎಬಿ 259 
99 9 ಸಿ ಟಿ 241 
ರೊಬಸ್ಟಾ ಇ ಪಿಬಿ 255 
59 ೪ s ಬಿ 252 
98 99 ಹಿ ಟಿ 241 


1975ರಲ್ಲಿ ನಡೆದ ಹರಾಜಿನಲ್ಲಿ ಮೂರು ಬಗೆಯ ಕಾಫಿಗಳಿಗೆ ದೊರೆತ 
ಬೆಲೆ ಎಷ್ಟಾಯಿತು ನೋಡಿ : 


ಪ್ಲಾಂಟೇರ್ಷ ಎ 475ರೂ. 
ಅರೇಬಿಕಾ ಚೆರ್ರಿ ಎಬಿ 428ರೂ, 
Unum, U0 ಎಬಿ 401ರೂ. 


CC-0. Jangamwadi Math Collection. Digitized by eGangotri 


ಕಾಫಿ ಕ್ಯೂರಿಂಗ್‌, ಮಾರಾಟ ಮತ್ತು ರಫ್ತು 217 


ಪ್ರಪಂಚದ ಕಾಫಿಯ ಒಟ್ಟು ಉತ್ಪತ್ತಿಯಲ್ಲಿ ಇಂಡಿಯಾದ ಕಾಫಿ 
ಉತ್ಪತ್ತಿ ಕೇವಲ ಶೇ. 2 ಮಾತ್ರ, ಇಂಡಿಯಾದಲ್ಲಿ 1966-67ರಲ್ಲಿ ಉತ್ಪತ್ತಿ 
ಯಾದ ಒಟ್ಟು ಕಾಫಿ 78,300 ಟನ್‌ಗಳೆ. 1973-74ರಲ್ಲಿ ಇದು ಸುಮಾರು 
ಒಂದು ಲಕ್ಷ ಟನ್ನಿಗೆ ಏರಿತು. ಇದು 1949-5009 ಕೇವಲ 20,849 ಟನ್‌ 
ಗಳಷ್ಟು ಇತ್ತೆಂಬುದನ್ನುನೋಡಿದರೆ ಉತ್ಪನ್ನವೂ ವರ್ಷೇ ವರ್ಷೆ ಹೆಚ್ಚುತ್ತಿದೆ 

ಂಬುದು ಸ್ಪಷ್ಟವಾಗುತ್ತದೆ. ಈ ಹೆಚ್ಚು ಉತ್ಪನ್ನಕ್ಕೆ ಒಟ್ಟು ಕಾಫಿ 

ಬೆಳೆಯುವ ವಿಸ್ತೀರ್ಣ ಹೆಚ್ಚಿರುವುದೊಂದೇ ಅಲ್ಲದೆ, ಒಂದು ಎಕರೆಯಲ್ಲಿ 
ಉತ್ಪನ್ನವೂ ಹೆಚ್ಚಿರುವುದು ಕಾರಣಗಳಾಗಿವೆ. 1947-48ರಲ್ಲಿ ಎಕರೆಗೆ 
71.63 ಕೆಜಿ, ಉತ್ಪನ್ನ ಇದ್ದುದು, 1964-65ರಲ್ಲಿ 190 ಕೆ.ಜಿ.ಗಳಿಗೇರಿತು, 
1967-68ರಲ್ಲಿ 247.45 ಕೆ.ಜಿ.ಗಳಷ್ಟಾಯಿತು. 

ಬೆಳೆದ ಒಟ್ಟು ಕಾಫಿಯಲ್ಲಿ ಸಾಮಾನ್ಯವಾಗಿ ಶೇ. 45ರಷ್ಟನ್ನು ನಮ್ಮ 
ಉಪಯೋಗಕ್ಕೆ ಇಟ್ಟುಕೊಂಡು ಶೇ. 55ರಷ್ಟನ್ನು ಹೊರಗಡೆಗೆ ರವಾನಿಸು 
ತ್ತಾರೆ. 1962-63ರಲ್ಲಿ 20,376 ಟನ್‌ಗಳು ರಫ್ತಾದರೆ, 1966-6709 
25,375 ಟನ್‌ಗಳು ರಫ್ತಾಯಿತು. ಇದು ವರ್ಷೆ ವರ್ಷೆ ಹೆಚ್ಚುತ್ತಲೂ ಇದೆ. 
ಕಾಫಿಯ Ody, NOT ವಿದೇಶಿ ವಿನಿಮಯ ದೊರೆಯುತ್ತದೆ. 

ನಮ್ಮ ಕಾಫಿ ಸುಮಾರು 45 ದೇಶಗಳಿಗೆ ರಫ್ತಾಗುತ್ತದೆ. ಇವುಗಳಲ್ಲಿ 
ಮುಖ್ಯವಾದ ದೇಶಗಳೆಂದರೆ, ಜರ್ಮನಿ, ನೆದರ್‌ಲ್ಯಾಂಡ್ಸ್‌, ಬೆಲ್ಜಿಯಂ, 
ಇಟಲಿ, ಫ್ರಾನ್ಸ್‌, ಇಂಗ್ಲೆಂಡ್‌, Ou, ಸ್ವಿಟ್ಟರ್‌ಲ್ಯಾಂಡ್‌, ಬೆಹರಿನ್‌, 
ಕುವಾಯತ್‌ ಮತ್ತು ಜಪಾನ್‌. 
; ಹಿಂದೆ ಉಗಿಹಡಗುಗಳಲ್ಲಿ ಕಾಫಿ ಸಾಗಿಸಬೇಕಾಗಿದ್ದ ಕಾಲದಲ್ಲಿ ಇಂಡಿಯಾ 
ದಿಂದ ಹೊರಟ ಕಾಫಿ ಯೂರೋಪಿನ ದೇಶಗಳನ್ನು ಮುಟ್ಟಬೇಕಾದರೆ ಆರು 
'ತಿಂಗಳುಗಳಾಗುತ್ತಿತ್ತು. ಈ ದೀರ ಕಾಲದಲ್ಲಿ ಸಮುದ್ರದ ತೇವದ ಕಾರಣ 
'ಹಡಗಿನ ತಳಭಾಗದಲ್ಲಿ ತುಂಬಿದ ಕಾಫಿ ತನ್ನ ಬಣ್ಣ ಬದಲಾಯಿಸಿಕೊಂಡು 
ಬಿಳಿಚಿಕೊಳ್ಳುತ್ತಿತ್ತು. ಇದನ್ನು ತಪ್ಪಿಸಲು ಮಂಗಳೂರಿನ ವರ್ತಕರು 
ಪ್ರಯತ್ನಿಸಿ ಯಶಸ್ವಿಯಾದರು. ಅವರು ಅನುಸರಿಸಿದ ವಿಧಾನದಿಂದ 
ಸಿದ್ದಪಡಿಸಿದ ಕಾಫಿಗೆ "ಮಾರುತ ಕಾಫ” (monsoon coffee) ಎಂದು 
ಹೆಸರಾಯಿತು. ಮೇ ಅಥವಾ ಜೂನ್‌ ತಿಂಗಳಿನಲ್ಲಿ ನೈರುತ್ಯ ಮಾರುತಗಳು ' C 


CC-0. Jangamwadi Math Collection. Digitized by eGangotri 





218 ಬೆಟ್ಟದಿಂದ ಬಟ್ಟಲಿಗೆ 


ಆರಂಭವಾದೊಡನೆ ನೇಟಿವ್‌ (ಚೆರ್ರಿ) ಕಾಫಿಯನ್ನು ನಾಲ್ಕೂ ಕಡೆಗಳಿಂದ 
ಗಾಳಿ ಬೆಳಕು ಬರುವ ದೊಡ್ಡ ದೊಡ್ಡ ಮಳಿಗೆಗಳಲ್ಲಿ ನಾಲ್ಕರಿಂದ ಆರು 
ಅಂಗುಲ ಮಂದವಾಗಿ ಒಂದೇ ಮಟ್ಟವಾಗಿ ಹರಡುತ್ತಾರೆ. ನಾಲ್ಕೈದು 
ದಿನಗಳ ಕಾಲ ಬೀಜದ ಮೇಲೆ ಕಾಲಾಡಿಸುತ್ತಾ ಇದ್ದು, ಆಮೇಲೆ ಅದನ್ನು 
ಗೋಣಿಚೀಲಗಳಲ್ಲಿ ಸಡಿಲವಾಗಿ ತುಂಬಿ, ಮೂಟೆಗಳನ್ನು ಒಂದಕ್ಕೊಂದರ 
ಮಧ್ಯೆ ಜಾಗವಿರುವಂತೆ ನಿಟ್ಟುಹಾಕುತ್ತಾರೆ. ಸಮುದ್ರದ ಕಡೆಯಿಂದ 
ಭೋರೆಂದು ಬೀಸುವ ಮಾರುತಗಾಳಿ ಚೀಲಗಳಮೇಲೆ ಹಾದುಹೋಗು 
ವಂತೆ ಮಾಡುತ್ತಾರೆ. ವಾರಕ್ಕೊಂದು ಸಲ ಚೀಲಗಳನ್ನು ಸುರಿದು, ಕಾಫಿ 
ಯನ್ನೆ ಲ್ಲಾ ಒಟ್ಟುಮಾಡಿ, ಪುನಃ ಚೀಲಗಳಿಗೆ ತುಂಬುತ್ತಾರೆ ಅಥವಾ ಒಂದು 
ಚೀಲದಿಂದ ಇನ್ನೊಂದು ಚೀಲಕ್ಕೆ ಸುರಿಯುತ್ತಾರೆ. ಹೀಗೆ ಮಾಡುತ್ತಾ 
ಬಂದರೆ ಸುಮಾರು ಒಂದೂವರೆ ತಿಂಗಳಿನಲ್ಲಿ ಕಾಫಿ ಬೆಳ್ಳಿಯ ಬಣ್ಣಕ್ಕೆ ತಿರುಗು 
ತ್ತದೆ, ಇಂಥ ಕಾಫಿಯನ್ನು ಹಡಗಿನಲ್ಲಿ ರವಾನೆ ಮಾಡಿದರೂ ಅದು ತನ್ನ 
ಮೂಲಬಣ್ಣವನ್ನು ಬದಲಿಸಿಕೊಳ್ಳದೆ ಒಳ್ಳೆಯ ಸ್ಥಿತಿಯಲ್ಲಿರುತ್ತದೆ. 


CC-0. Jangamwadi Math Collection. Digitized by eGangotri 


12. ಕಾಫಿ ಮಾಡುವ ನಿಧಾನ ಮತ್ತು ಕಾಫಿಯ 
ತಿಂಡಿತಿನಿಸುಗಳು — 


ಎಲ್ಲಾ ಜಾತಿಯ ಕಾಫಿಯ ರುಚಿ ಒಂದೇ ತರಹ ಇರುವುದಿಲ್ಲ. 
ಒಂದೊಂದು ಜಾತಿ ಕಾಫಿಗೆ ಒಂದೊಂದು ರುಚಿ. ಬಹಳ ಕಾಲ ಒಂದೇ 
ಜಾತಿಯ ಕಾಫಿಯನ್ನು ಉಪಯೋಗಿಸುತ್ತಾ ಬಂದರೆ ಅದರಲ್ಲಿಯೇ ಆಸಕ್ತಿ 
ಕೆಲವರಿಗೆ. ಮತ್ತೆ ಕೆಲವರಿಗೆ ಅರೇಬಿಕಾ ಪ್ಲಾಂಟೇರ್ಷ ಕಾಫಿ ಮಾತ್ರ ರುಚಿ, ' 
ಇನ್ನು ಕೆಲವರಿಗೆ ಚೆರ್ರಿ ಕಾಫಿ ಅಥವಾ ರೊಬಸ್ಟಾ ಕಾಫಿಯ ಮೇಲೆ ಮಮತೆ: 
ಕೆಲವರಿಗೆ ಕಾಫಿ ಮಂದವಾಗಿರಬೇಕು. wos, ಕೆಲವರಿಗೆ ಪರಿಮಳ ಮುಖ್ಯ. 

ಆದರೆ ರೊಬಸ್ಟಾ ಮತ್ತು ಅರೇಬಿಕಾ ಇವೆರಡೂ ಜಾತಿಯ ಕಾಫಿ 
ಗಳನ್ನು ಹೊಂದಾಣಿಕೆ ಮಾಡಿ (blending) ಎರಡರ ಗುಣಗಳನ್ನೂ ಪಡೆ 
ಯುವುದು ಸಾಧ್ಯ. ಒಂದು ಜಾತಿಯ ಕಾಫಿಗೆ ಇನ್ನೊಂದು ಜಾತಿಯ ಕಾಫಿ 
ಎಷ್ಟು ಸೇರಿಸಬೇಕೆಂಬುದನ್ನು ಒಂದೊಂದರ ಗುಣಗಳನ್ನು ಅರಿತು ನೋಡ 
ಬೇಕು. ಕಾಫಿ ಬೀಜಗಳನ್ನು ಹುರಿಯುವ ಮೊದಲು ಸೇರಿಸಬಾರದು. 
ಅವನ್ನು ಬೇರೆ ಬೇರೆ ಹುರಿದು ಆಮೇಲೆ ಸೂಕ್ತ ಪ ಶೈ ಮಾಣದಲ್ಲಿ ಸೇರಿಸಬೇಕು. 
ಅಲ್ಲದೆ, ಹುರಿಯುವಿಕೆಯಲ್ಲಿ/ಸವರಾನ ಗುಣಗಳುಳ್ಳ ಕಾಫಿಗಳನ್ನು ಹೊಂದಿ 
ಸುವುದು ಸೂಕ್ತ, 

ಹಸಿಯ ಕಾಫಿ ಅಂದರೆ ಹುರಿಯದ ಕಾಫಿಗೆ ಪರಿಮಳವೇ ಇಲ್ಲ. 
ಅದಕ್ಕೆ ಪರಿಮಳ ಬರುವುದು ಹುರಿಯುವುದರಿಂದ. ಹುರಿಯುವುದೆಂದರೆ 
ಕಾದ WORO ಸುಮ್ಮನೆ ಸುಟ್ಟುಬಿಡುವುದಲ್ಲ. ಹುರಿಯುವುದು ಒಂದು 
ಕಲೆ, ಹುರಿಯುವಾಗ ಬೀಜಗಳಿಗೆ ಸಮನಾದ ಶಾಖ ತಗುಲಬೇಕು ಮತ್ತು 
ಬೀಜ ಸುಟ್ಟುಹೋಗಬಾರದು-ಇದು ಹುರಿಯುವುದರಲ್ಲಿ ಇರುವ ಗುಟ್ಟು. 
ಒಲೆಯಲ್ಲಿ ಹದವಾದ ಉರಿಹಾಕಿ, ಕಾಫಿಯನ್ನು ಕೈ ಆಡಿಸುತಿ ರಬೇಕು. 
ಹೀಗೆ ಬೀಜಗಳು ಊದುವವರೆಗೆ ಮಾಡಿದಾಗ ಬೀಜಗಳಿಗೆ ಚಿನ್ನದಂಥ 
ಕಂದುಬಣ್ಣ (golden brown) ಬರುತ್ತ d. ಆಗ ಹುರಿಯುವುದನ್ನು 
ನಿಲ್ಲಿ ) ಸಬೇಕು ಒಂದು ಗಳಿಗೆ ಹೆಚ್ಚು ಹೊತ್ತು ಬೀಜಗಳನ್ನು ಹುರಿದರೂ 


CC- 0. Jangamwadi Math Collection. Digitized by eGangotri 





220 ಬೆಟ್ಟದಿಂದ ಬಟ್ಟಲಿಗೆ 
ಬೀಜದಲ್ಲಿರುವ ಎಣ್ಣೆ ಹೊರಹೊಮ್ಮಿ ಕಾಫಿ ಬೀಜ ಥಳಥಳಿಸುತ್ತವೆ. . ಇದು 
ವ್ಯರ್ಥ. ಹುರಿದ ಕಾಳನ್ನು ಆರಿಸಲು ಕೆಳಗಡೆ ಸುರಿದಾಗ ಅವು ಚಟಪಟಿಸಿದರೆ 
ಅದು ಹದವಾದ ಹುರಿತ ಎಂದು ಭಾವಿಸಬೇಕು. 

ಮನೆಯಲ್ಲಿ ಓದಿನಲ್ಲಿ ಹುರಿಯುವುದು. ಸಾಮಾನ್ಯ ವಿಧಾನವಾದರೆ: 
ಯಂತ್ರದ ಓಡುಗಳಲ್ಲಿಯೂ ಹುರಿಯಬಹುದೆಂಬುದನ್ನೂ ಗಮನಿಸಬೇಕು. : 
ಈ ಯಾಂತ್ರಿಕ ಓಡುಗಳಲ್ಲಿ ಎರಡು ವಿಧ: ಒಂದು, ಇದ್ದಿಲಿನದು ; 
ಇನ್ನೊಂದು ವಿದ್ಯುಚ್ಛಕ್ತಿಯದು. ಆದರೆ ಇದ್ದಿಲಿನ ಒಲೆಯಲ್ಲಿ ಕಾಫಿ ಹುರಿ 
ಯುವುದು ಅತ್ಯುತ್ತಮವೆಂದು ಅನುಭವದಿಂದ ಗೊತ್ತಾಗಿದೆ. 

ಅತ್ಯುತ್ತಮವಾದ ಕಾಫಿಯನ್ನು ಸರಿಯಾಗಿ ಹುರಿಯದೆಹೋದರೆ 
ಅದರ ಗುಣ ಸರಿಯಾಗಿ ಹುರಿದ ಕನಿಷ್ಠ T ದರ್ಜೆಯ ಕಾಫಿಗಿಂತ ಕಡಮೆಯಾಗಿ 
ಬಿಡುತ್ತದೆ, ಅರೇಬಿಕಾ ಕಾಫಿಯನ್ನು ಹುರಿಯಲು ರೊಜಬಸ್ಟಾ ಕಾಫಿ 
ಹುರಿಯುವುದಕ್ಕಿಂತ ಕಡಮೆ ಅವಧಿ ಸಾಕು; ಆದಕ್ಕೆ ಶಾಖ ಕಡಮೆ ಇರ 
ಬೇಕು. 

ಕಾಫಿಯನ್ನು ಹುರಿದಾಗ ಆದರಲ್ಲಿರುವ ನೀರಿನ ಅಂಶ ಹೋಗಿ 
ಕಾಫಿಯ ತೂಕ ಕಡಮೆಯಾಗುತ್ತದೆ. ಹುರಿಯದ ಕಾಫಿಯಲ್ಲಿ ನೀರಿನ 
ಅಂಶ ಶೇ.4ರಿಂದ 12 ಇರುತ್ತದೆ. ಸುಮಾರು ಶೇ. 9 ನೀರಿನ ಅಂಶ 
ಇರುವ ಕಾಫಿಯನ್ನು ಹುರಿದರೆ ಅದರ ತೂಕ ಸುಮಾರು ಶೇ. 16ರಿಂದ 17 
ಕಡಮೆಯಾಗುವುದು ಸ್ವಾಭಾವಿಕ. 

ಹುರಿದ ಕಾಫಿಯನ್ನು ಹೇಗೆ ಪುಡಿಮಾಡಬೇಕೆಂಬುದೂ ಗಮನಿಸ 
ಬೇಕಾದ ವಿಷಯ. ಕಾಫಿಯ ಪುಡಿಯಿಂದ ಪಡೆಯಬಹುದಾದ ಕಷಾಯ 
ಮತ್ತು ಅದನ್ನು ಹೆಚ್ಚು ಕಾಲ ಇಡಬಹುದಾದ ಗುಣ-ಇವು ಪುಡಿ ಸಣ್ಣಗಿರ 
ಬೇಕೇ ಅಥವಾ ದಪ್ಪಗಿರಬೇಕೇ ಎಂಬುದನ್ನು ಅವಲಂಬಿಸುತ್ತವೆ. ಕಾಫಿ 
ಯನ್ನು ಬಟ್ಟೆಯಲ್ಲಿ ಅಥವಾ ಜರಡಿಯಲ್ಲಿ ಸೋಸುವುದಾದರೆ ಪುಡಿ ದಪ್ಪ 
ಗಿದ್ದರೆ ಒಳ್ಳೆಯದು. ನೀರಿನಲ್ಲಿ ನೆನೆಹಾಕಿ ಮತ್ತು ವಾಯುರಹಿತ ಜರಡಿಯ 
ರೀತಿ ಅನುಸರಿಸಿದಲ್ಲಿ ಪುಡಿ ಸಣ್ಣಗಿದ್ದರೆ ಒಳ್ಳೆಯದು. ಪುಡಿ ಸಣ್ಣದಾಗಿದ್ದರೆ 
ಪರಿಮಳ ಹೆಚ್ಚು ದಿವಸ ಇರುವುದಿಲ್ಲ. ಆದರೂ ದಕ್ಷಿಣ ಇಂಡಿಯಾದ ಜನ 
ಸಣ್ಣ ಪುಡಿಯನ್ನೇ ಹೆಚ್ಚಾಗಿ ಅಪೇಕ್ಷಿಸುತ್ತಾರೆ, ಸರಿಯಾದ ರುಚಿ ಎಂದರೆ 


CC-0. Jangamwadi Math Collection. Digitized by eGangotri 


ಕಾಫಿ ಮಾಡುವ ವಿಧಾನ ಮತ್ತು ಕಾಫಿಯ ತಿಂಡಿತಿನಿಸುಗಳು 221 


ಒಂದು ಪೌಂಡ್‌ ಕಾಫಿ ಪುಡಿಯಿಂದ 53 ಬಟ್ಟಲು ಕಾಫಿ ದೊರೆಯಬೇಕು. 


ಒಂದು ಬಟ್ಟಲು ಕಾಫಿ ಎಂದರೆ, ಆರು ಔನ್ಸ್‌ ಕಾಫಿ ಮತ್ತು ಎರಡು ಔನ್ಸ್‌ 
ಹಾಲು ಇರುವಷ್ಟು ಕಾಫಿ. ಕಾಫಿಯ ಪರಿಮಳ ಅದರಲ್ಲಿರುವ ವಿವಿಧ 
ರಾಸಾಯನಿಕ ವಸ್ತುಗಳಿಂದ ಬರುತ್ತದೆ. ಇಲ್ಲಿಯವರೆಗೆ ಸುಮಾರು 


: ಮೂವತ್ತು ರಾಸಾಯನಿಕ ವಸ್ತುಗಳನ್ನು ಕಾಫಿಯಲ್ಲಿ ಗುರುತಿಸಲಾಗಿದೆ. 


ಹುರಿದ ಕಾಫಿ ಬೀಜಗಳನ್ನು ಪುಡಿಮಾಡಿದ ಕಾಫಿಗಿಂತ ಹೆಚ್ಚು ಕಾಲ 
ಇಡಬಹುದು, ಹುರಿದ ಬೀಜಗಳನ್ನು ಹವೆ ಆಡದ ಡಬ್ಬಗಳಲ್ಲಿ ಇಡಬೇಕು. 
ತಾಮ್ರ ಅಥವಾ ಸತುವಿನ (zink) ಪಾಶ್ರೆಗಳಲ್ಲಿಡಬಾರದು. ಗಾಜು, 
AR ER ಸ್ಟೀಲ್‌ ಅಥವಾ ಪಿಂಗಾಣಿ ಪಾತ್ರೆಗಳಲ್ಲಿಡವುದು ಒಳ್ಳೆಯದು. 
ಪ್ರಡಿಯನ್ನು ಹವೆ ಆಡದ ಡಬ್ಬಿಗಳಲ್ಲಿ ಹಾಕಿ ಇಡಬೇಕು. ಆದರೆ ಹಾಗೆ 
RWS ಮುನ್ನ ಪಾತ್ರೆಯಲ್ಲಿ ತೇವ ಇಲ್ಲದಂತೆ ಪಾತ್ರೆಯನ್ನು ಚೆನ್ನಾಗಿ 
ಆರಿಸಬೇಕು "ಗ್ಯಾಸ್‌ ಪ್ಯಾಕಿಂಗ್‌ ಮೆಶೀನ್‌ ಎಂಬ ಯಂತ್ರ ಕ್ರವನ್ನು 
ಉಪಯೋಗಿಸಿ ಇಂಗಾಲಾಮ್ಲ ಮತ್ತು ಸಸಾರಜನಕ (nitrogen)rivo 


, ಪ್ಕಾಕ್‌ ಮಾಡುವುದು ಒಂದು ಹೊಸ ವಿಧಾನ, ಇದನ್ನು ಹೆಚ್ಚಾ ಗಿ ಪರದೇಶ 


ಗಳಲ್ಲಿ ಅನುಸರಿಸುತ್ತಾರೆ. 

ಕಾಫಿಯ ಅಂತಿಮ ಗುಣವನ್ನು “ಬಟ್ಟಲು ರುಜಿ' (cup tasting) 
ನೋಡಿ ನಿರ್ಧರಿಸಬೇಕಾಗುತ್ತದೆ. ಇದನ್ನು ಮಾಡಲು ಕಾಫಿ ಬೋರ್ಡ್‌ 
ಒಂದು ಶಾಖೆಯನ್ನೇ ತೆರೆದಿದೆ. ಐದು ಗ್ರಾಂ ಕಾಫಿ ಪುಡಿಯನ್ನು 100 
ಮಿಲೀಟರ್‌ ಕುದಿಸಿದ ನೀರಿನಲ್ಲಿ ಹಾಕಿ 200 ಮಿಲೀಟರ್‌ ಪ್ರಮಾಣದ 
ಪಿಂಗಾಣಿ ಬಟ್ಟಲಿನಲ್ಲಿ ಸುರಿದುಕೊಂಡು, ಬಿಸಿಯಲ್ಲಿ ರುಚಿ ನೋಡುತ್ತಾರೆ, 
ಹೀಗೆ ರುಜಿ ನೋಡುವಾಗ ಗಮನಿಸಬೇಕಾದ ಅಂಶಗಳೆಂದರೆ, ಹುಳಿ 
(acidity), ಸಾರ ಅಥವಾ ಸತ್ವ (body) ಮತ್ತು ಪರಿಮಳ (aroma). - 

ಹಿತವಾದ ಕಾಫಿ ತಯಾರಿಸುವ ಗುಟ್ಟು ಸರಿಯಾದ ಪ್ರಮಾಣದಲ್ಲಿ 
ಕಾಫಿ ಪುಡಿಯನ್ನು ಉಪಯೋಗಿಸುವುದರಲ್ಲಿದೆ. ಪ್ರತಿಯೊಂದು ಪ್ರಮಾಣದ 
ಕಾಫಿ ಪ್ರಡಿಯಲ್ಲೂ ಅಷ್ಟೇ ಪರಿಮಳ ಇರುತ್ತದೆ. ಪ್ರಮಾಣ ಕಡಮೆಯಾ 
ದಷ್ಟೂ ಕಾಫಿಯ ಹದ ಕೆಡುತ್ತದೆ. ಆದ್ದರಿಂದ ಕೆಲವು ಸೂಚನೆಗಳನ್ನು 


ತಪ್ಪದೆ ಅನುಸರಿಸಬೇಕಾಗುತ್ತದೆ. ಅವೇನೆಂದರೆ : ಕಾಫಿ ಮಾಡುವ 


CC-0. Jangamwadi Math Collection. Digitized by eGangotri 





222 ಬೆಟ್ಟದಿಂದ ಬಟ್ಟಲಿಗೆ 


ಪಾತ್ರೆ ಚೊಕ್ಕಟವಾಗಿರಬೇಕು ಮತ್ತು ಶುಭ್ರವಾಗಿರಬೇಕೆಂದು ಹೇಳುವ 
ಆವಶ್ಯಕತೆ ಇಲ್ಲ. ಪಾತ್ರೆಯನ್ನು ಬಿಸಿನೀರಿನಲ್ಲಿ ಚೆನ್ನಾಗಿ ತೊಳೆಯಬೇಕು. 
ಆಗತಾನೆ ತಯಾರಿಸಿದ ಕಾಫಿಪುಡಿ ಅತ್ಕುತ್ತಮವಾದದ್ದು. ಡಬ್ಬದಲ್ಲಿ ಅಥವಾ 
ಕಾಗದದ ಚೀಲದಲ್ಲಿರುವ ಕಾಫಿಪುಡಿಯನ್ನು ಒಂದು ವಾರದೊಳಗೆ ಉಪ 
ಯೋಗಿಸಬೇಕು. ಶುದ್ಧವಾದ ನೀರನ್ನು ಸರಿಯಾದ ಪಾತ್ರೆಯಲ್ಲಿ ಹಾಕಿ 
ಕುದಿಸಬೇಕು. ಕುದಿಯುತ್ತಿರುವ ನೀರಿಗೆ ಪುಡಿ ಹಾಕಿ ಕೂಡಲೇ ಒಲೆಯ 
ಮೇಲಿಂದ ತೆಗೆದು ಬಾಯಿ ಮುಚ್ಚಿ ಸ್ವಲ್ಪ ಹೊತ್ತು ಇಡಬೇಕು. 

ಮೇಲೆ ಹೇಳಿದ ವಿಧಾನ ಒಂದು ರೀತಿಯದಾದರೆ, ಪುಡಿಯ ಮೇಲೆ 
ಕುದಿಯುವ ನೀರನ್ನು ಸುರಿದು, ಚಮಚದಿಂದ ಆಡಿಸಿ, ಮುಚ್ಚಳ ಮುಚ್ಚಿ, 
ಪಾತ್ರೆಯನ್ನು ಬೆಂಕಿಯ ಬಳಿ ಕಾಫಿ ಪುಡಿಯು ಪಾಶ್ರೆಯ ತಳದಲ್ಲಿ ನಿಲ್ಲುವವ 
ರೆಗೆ ಇಡುವುದು ಇನ್ನೊಂದು ರೀತಿ. ಒಬ್ಬರಿಗೆ ಒಂದು ರೀತಿ ಹಿಡಿಸಿದರೆ 
ಇನ್ನೊಬ್ಬರಿಗೆ ಇನ್ನೊಂದು ರೀತಿ ಹಿಡಿಸುತ್ತದೆ. "ಲೋಕೋ ಭಿನ್ನ ರುಚಿ:!” 
ಯಾವ ರೀತಿಯಲ್ಲಿಯೇ ಆಗಲಿ ಒಂದು ಲೋಟ ಕಾಫಿ ಬೇಕಾದರೆ ಒಂದು 
ತೊಲ, ಆಂದರೆ ಸುಮಾರು ಮೂರು ಟೀ ಚಮಚದಷ್ಟು ಕಾಫಿ ಪುಡಿ ಉಪ 
ಯೋಗಿಸಬೇಕು. ಆಮೇಲೆ ಕಾಫಿ ಕಷಾಯವನ್ನು ಜರಡಿಯ ಮೂಲಕ 
ಅಥವಾ ಶುಭ್ರವಾದ ಬಟ್ಟೆಯ ಮೂಲಕ ಶೋಧಿಸಿ, ರುಚಿಗೆ ತಕ್ಕಂತೆ 
ಹಾಲು ಸಕ್ಕರೆ ಸೇರಿಸಿಕೊಳ್ಳಬೇಕು. 

HOOF ವಿಧಾನ' ಎಂಬುದಾಗಿ ಇನ್ನೊಂದು ವಿಧಾನವುಂಟು. 
ನಮ್ಮ ಅವಶ್ಯಕತೆಗಳಿಗೆ ತಕ್ಕಂತಹ “ಫಿಲ್ಬರ್‌'ಗಳು ಸಿಕ್ಕುತ್ತವೆ. ಗಾಜಿನ 
ಫಿಲ್ಬರುಗಳು ಅತ್ಯುತ್ತಮವಾದುವುಗಳು, ಆದರೆ ಅವು ಕೈತಪ್ಪಿದರೆ ಒಡೆದು 
ಹೋಗುವ ಸಂಭವ ಇರುವ ಕಾರಣ ಸ್ಟೆ JESAS ಸ್ಟೀಲ್‌ ಅಥವಾ ಕಲಾಯಿ 
ಹಾಕಿದ ಹಿತ್ತಾಳೆಯ ಫಿಲ್ಬರುಗಳು ಉತ್ತಮ. ಫಿಲ್ಬರಿನ ಮೇಲ್ಭಾಗದ 
ಪಾತ್ರೆಯನ್ನು ಕೆಳಭಾಗದ ಪಾತ್ರೆಯೋದಿಗೆ ಸೇರಿಸಿ, ಜಾಲರಿಯನ್ನು 
ಮೇಲ್ಭಾಗದ ಪಾಶ್ರೆಯಿಂದ ಹೊರತೆಗೆದು, ಪ್ರತಿಯೊಂದು ಲೋಟ ಕಾಫಿಗೆ 
ಒಂದು ತೊಲದಂತೆ ಪುಡಿ ಹಾಕಿ, ಜಾಲರಿಯನ್ನು ಇರಿಸಿ, ನಿಧಾನವಾಗಿ 
ಅದುಮಿ, ಆಗತಾನೆ ಕುದಿಸಿದ ನೀರನ್ನು ಜಾಲರಿಯ ಮೇಲೆ ಸುರಿದು, 
ಫಿಲ್ಟರನ್ನು ಐದಾರು ನಿಮಿಷ ಹಾಗೆಯೇ ಇಟ್ಟರೆ ಕಾಫಿಯನ್ನು ನೇರವಾಗಿ 


CC-0. Jangamwadi Math Collection. Digitized by eGangotri 


ಕಾಫಿ ಮಾಡುವ ವಿಧಾನ ಮತ್ತು ಕಾಫಿಯ ತಿಂಡಿತಿನಿಸುಗಳು 223 


ಕೆಳಭಾಗದ ಪಾತ್ರೆಯಿಂದ ಬಟ್ಟಲುಗಳಿಗೆ ಸುರಿದುಕೊಳ್ಳಬಹುದು. 

ಅತಿಯಾಗಿ ಕುದಿಸಿದ ಹಾಲನ್ನು ಎಂದೂ ಉಪಯೋಗಿಸಬಾರದು. 
ಸುಮಾರು ಮೂರು ಪಾಲು ಕಾಫಿಗೆ ಒಂದು ಪಾಲು ಹಾಲು ಬೇಕಾಗುತ್ತದೆ; 
ಕಾಫಿಯನ್ನು ಮತ್ತೆ ಬಿಸಿಮಾಡಬಾರದು. ಹಾಗೆ ಮಾಡಿದರೆ ರುಚಿ ಮತ್ತು 
ಪರಿಮಳಗಳೆರಡೂ ಕೆಡುವುವು. ಸಕ್ಕರೆ, ಹಾಲು ಮತ್ತು ಕಾಫಿ-ಇವು 
ಮೂರನ್ನೂ ಒಟ್ಟಿಗೆ ಸೇರಿಸಿ ಕುದಿಸಬಾರದು. ಒಂದು ಸಲ ಉಪಯೋಗಿಸಿದ 
ಪ್ರಡಿಯನ್ನು ಮತ್ತೊಮ್ಮೆ ಉಪಯೋಗಿಸಬಾರದು. 

ಮೇಲೆ ವಿವರಿಸಿದ ಕ್ರಮಗಳನ್ನೆಲ್ಲಾ ಅನುಸರಿಸುವುದು ಈಗಿನ ಆತು 
ರಾತುರದ ಬಾಳಿನಲ್ಲಿ ಕೆಲವರಿಗೆ ಸಾಧ್ಯವಾಗದಿರಬಹುದು. ಅವರಿಗೆ ಕೇಳಿದ 
ಕೂಡಲೇ ಕಾಫಿ ಸಿದ್ಧವಾಗಬೇಕು, ಇಂಥ ಕಾಫಿ ಪುಡಿಗಳೆಂದರೆ "ನೆಸ್‌ಕಾಫೆ', 
“ಬೋನ? ಕಾಫಿ' ಮತ್ತು 'ಸ್ಟೇನ್ಸ್‌ ಕಾಫಿ'. ಇತ್ತೀಚೆಗೆ ಬ್ರೂಕ್‌ ಬಾಂಡ್‌ 
ಸಂಸ್ಥೆ "ಬ್ರೂ ಕಾಫಿ'ಯನ್ನು ಮಾರುಕಟ್ಟೆಗೆ ತಂದಿದೆ. ಇದನ್ನು ಶೇ. 30 
ಚಿಕೋರಿಯೊಡನೆ ಬೆರೆಸಿ ಮಾಡಲಾಗಿದೆ. ಬೆಲೆಯೂ ಶೇ. 30 ಕಡಮ್ಮೆ 
ನಾವು ಮನೆಯಲ್ಲಿ ಕಾಫಿ ಮಾಡುವಾಗ ಪುಡಿಯಿಂದ ಕಾಫಿಯ ಅಂಶವನ್ನು 
ಸಂಪೂರ್ಣ ಪಡೆಯಲು ಸಾಧ್ಯವಿಲ್ಲ; ಅಲ್ಪ ಸ್ವಲ್ಪ ಕಾಫಿ ಅಂಶ ಉಳಿದೇ. 
ಉಳಿಯುತ್ತದೆ. ಆದರೆ "ದಿಢೀರ್‌" (instant) ಕಾಫಿಯಲ್ಲಿ ಪೂರ್ತ ಕಾಫಿ 
ಯನ್ನು ಪಡೆಯಬಹುದು. ಕಾಫಿ ಕಷಾಯ ತಯಾರುಮಾಡಿ ಆರಿಸಿ ಒಣ 
NAT sao: ಈ ದಿಧೀರ್‌ ಕಾಫಿ. ಕಾಫಿ ಮಂದವಾಗಿರಲು ರೊಬಸಾ P 
ಕಾಫಿ ಬೀಜಗಳನ್ನೂ ಅದಕ್ಕೆ ಒಳ್ಳೆಯ ಪರಿಮಳ ಬರಲು ಅರೇಬಿಕಾ ಕಾಫಿ 
ಯನ್ನೂ ಸೂಕ್ತ ಪ್ರಮಾಣದಲ್ಲಿ ಸೇರಿಸಿ ದಿಢೀರ್‌ ಕಾಫಿ ತಯಾರಿಸುತ್ತಾರೆ.. 

"ಏಲಕ್ಕಿ ಕಾಫಿ" ಎಂದರೆ ಆಶ್ಚರ್ಯವಾಗಬಹುದಲ್ಲವೆ ? ಏಲಕ್ಕಿಯನ್ನು 
ಕಾಫಿಗೆ ಹಾಕಿ ಅದರ ಪರಿನುಳ ಸೇರುವಂತೆ ಮಾಡುವುದೇ ಏಲಕ್ಕಿ ಕಾಫಿ. 
ಇಂತಹ ಕಾಫಿ ಕುಡಿಯುವುದು ಕೆಲವು ಕಡೆ ಉಂಟು. ಇಂಡಿಯಾ ಸಂಬಾರ 
ವಸ್ತುಗಳ ತವರುಮನೆ. ಪ್ರಪಂಚದ ಬಹುಪಾಲು ಏಲಕ್ಕಿ ಬೇಡಿಕೆಯನ್ನು 
ಇಂಡಿಯಾ ಪೊರೈಸುತ್ತದೆ. ಇದರ ಪರಿಮಳ ಅನೇಕ ತಿಂಡಿ ತಿನಿಸುಗಳಿಗೆ 
ಹಾಗೂ ಪಾನೀಯಗಳಿಗೆ ಬೇಕು. ಹಾಗಿದ್ದರೆ ಕಾಫಿಗೇಕೆ ಬೇಡ! 

ಕಾಫಿಗೆ ಸಕ್ಕರೆ ಹಾಕುವುದು ಮೊದಲಿನಿಂದಲೂ ಇದ್ದ ಪದ್ಧತಿಯಲ್ಲ. 


CC-0. Jangamwadi Math Collection. Digitized by eGangotri 





224 ಬೆಟ್ಟದಿಂದ ಬಟ್ಟಲಿಗೆ 


ಮೊದಲಿಗೆ ಯೂರೋಪಿನ ಕೆಲವು ದೇಶಗಳಲ್ಲಿ ಕಾಫಿಯನ್ನು ಏಳೆಂಟು 
ಗ್ಯಾಲನುಗಳ ಹಂಡೆಯಲ್ಲಿ ಕಾಯಿಸಿ-ನಮ್ಮಲ್ಲಿ ಕೆಲವರು ಮದುವೆಗಳಲ್ಲಿ 
ಮಾಡುವಂತೆ- ಸಕ್ಕರೆ ಸೇರಿಸದೆ ಒಂದೆರಡು ಪೆನ್ನಿಗೆ ಒಂದು ಬಟ್ಟಲಿನಂತೆ 
ಮಾರುತ್ತಿದ್ದರು. ಸಕ್ಕರೆಗೆ ಬದಲು ಕೆಲವರು ಸಾಸುವೆ, ದಾಲ್ಚಿನ್ನಿ, ಲವಂಗ, 
ಕಾಕಂಬಿ-ಇವುಗಳನ್ನು ಸೇರಿಸಿ ಕುಡಿಯುತ್ತಿದ್ದರು. 

ಕಾಫಿಯನ್ನು ಕುಡಿಯುವುದಷ್ಟೇ ಅಲ್ಲ, ತಿನ್ನಲೂ ಬಹುದೆಂದರೆ 
ನಿಮಗೆ ಮತ್ತಷ್ಟು ಆಶ್ಚರ್ಯವಾಗಬಹುದು. ತಿನ್ನುವ ಕಾಫಿ! ಹೌದು. 
ಕಾಫಿಯಿಂದ ಕುರುಕುವ ತಿಂಡಿಗಳನ್ನೂ ಮಾಡಬಹುದು. ಅಂಥ ಕೆಲವು 
ಸುಲಭ ತಿಂಡಿ ತಿನಿಸುಗಳು ಇಲ್ಲಿವೆ : 

ಕಾಫಿ ಟಾಫಿ : 4 ಬಟ್ಟಲು ಹಾಲು, 1j ಬಟ್ಟಲು ಕಾಫಿ ಕಷಾಯ 
2I ಬಟ್ಟಲು ಸಕ್ಕರೆ ಮತ್ತು $ ಬಟ್ಟಲು ಬೆಣ್ಣೆ ತೆಗೆದುಕೊಳ್ಳಿ. ಮಂದವಾದ 
ತಳವಾದ ಪಾತ್ರೆಯಲ್ಲಿ ಇವೆಲ್ಲವನ್ನೂ ಹಾಕಿ ಒಂದೇ ಸಮನೆ ಸಮನಾದ, 
ಉರಿಯಲ್ಲಿ ಕೈಬಿಡದೆ ಗಟಾಯಿಸಿ, ಉಂಡೆ ಒಂದು ಹದಕ್ಕೆ ಬಂದು ತಳಬಿಟ್ಟು 
ಬಂದೊಡನೆ ಜಿಡ್ಡು ಸವರಿದ ತಟ್ಟೆಗೆ ಸುರಿದು ಸಮಮಾಡಿ ತುಂಡುಮಾಡಿ 
ದರೆ ಕಾಫಿ ಟಾಫಿ ಆಯಿತು. 

ಕಾಫಿ ಬರ್ಫಿ : 1 ಬಟ್ಟಲು ತೆಂಗಿನಕಾಯಿ ತುರಿ, 1} ಬಟ್ಟಲು ಸಕ್ಕರೆ, 
1 ಬಟ್ಟಲು ಕಾಫಿ ಕಷಾಯ, i ಟೇಬಲ್‌ ಚಮಚದಷ್ಟು ಗ್ಲೂಕೋಸ್‌. 
ಸಕ್ಕರೆಯನ್ನು ಒಂದೆಳೆ ಪಾಕಮಾಡಿ ಉಳಿದೆಲ್ಲ ಪದಾರ್ಥಗಳನ್ನು ಸುರಿದು 
ಹದವಾದ ಉರಿಯಲ್ಲಿ ಬೇಯಿಸಿ ತಳ 'ಹೊತ್ತದಂತೆ ಗಟಾಯಿಸಿ, ಸ್ವಲ್ಪ ಹದಕ್ಕೆ 
ಬಂದೊಡನೆ ಜಿಡ್ಡು ಸವರಿದ ತಟ್ಟೆಗೆ ಸುರಿದು ತುಂಡುಮಾಡಿಬಿಡಿ, ಇದು 
ಕಾಫಿ ಬರ್ಫಿ, 


ಕಾಫಿ ಜೆಲ್ಲಿ; 7 ಬಟ್ಟಲು ಕಾಫಿ ಕಷಾಯ, 3 ಬಟ್ಟಲು ಸಕ್ಕರೆ, 
ಜಿಲಾಟಿನ್‌ 121 ಟೀ ಚಮಚ, ಕೆನೆ 7 ಬಟ ಕೈಲು ಅಥವಾ 42 ಔನ್ಸ್‌ ಮತ್ತು 
"ವೆನಿಲ್ಲಾ ಎಸೆನ್ಸ್‌ i ಟೀ ಚಮಚ. ಸಕ್ಕರೆಯೊಂದನ್ನು ಬಿಟ್ಟು ಉಳಿದೆಲ್ಲ 
ವನ್ನೂ ಬೆರೆಸಿ, ಸೋಸಿ, ಅವನ್ನು ಹದವಾದ ಉರಿಯ ಮೇಲೆ ಇಟ್ಟು ಗಟ್ಟಿ 
ಪಾಯಸದ ಹದಕ್ಕೆ ತಂದು, ಎಲ್ಲವನ್ನೂ ತಣ್ಣೀರಿನಲ್ಲಿಟ್ಟು ಕೈಯಾಡಿಸುತ್ತಾ 


CC-0. Jangamwadi Math Collection. Digitized by eGangotri 


ಕಾಫಿ:ಮಾಡುವ ವಿಧಾನ ಮತ್ತು ಕಾಫಿಯ ತಿಂಡಿತಿನಿಸುಗಳು 225 


ತಣ್ಣಗೆ ಮಾಡಿ, "ರೆಫ್ರಿಜರೇಟರ್‌'ನಲ್ಲಿ 12 ಗಂಟೆ ಕಾಲ ಇಟ್ಟರೆ ಜೆಲ್ಲಿ ಸಿದ್ಧ. 
^ ಇದನ್ನು ಕೆನೆಯೊಂದಿಗೆ ತಿಂದರೆ ತುಂಬಾ Toes. 

ಕಾಫಿ ಐಸ್‌ಕ್ರೀಂ : ಸಕ್ಕರೆ 33 ಔನ್ಸ್‌, ಕಾಫಿ ಕಷಾಯ 23 ಔನ್ಸ್‌, 
ಜೆಲಾಟಿನ್‌ 1 ಗ್ರಾಂ ಮತ್ತು ಹಾಲು 16 ಔನ್ಸ್‌ -ಇಷ್ಟನ್ನು ತೆಗೆದುಕೊಂಡು 
ಜಿಲಾಟಿನನ್ನು ಸ್ವಲ್ಪ ಸುಡುವ ನೀರಿನಲ್ಲಿ ಕರಗಿಸಿ ಸಕ್ಕರೆ, ಕಷಾಯ ಮತ್ತು 
ಹಾಲನ್ನು ಸೇರಿಸಿ ಚೆನ್ನಾಗಿ ಗಟಾಯಿಸಿ, ರೆಫ್ರಿಜರೇಟರಿನಲ್ಲಿಟ್ಟು ಗಟ್ಟಿಮಾಡಿ 
ದರೆ ಕಾಫಿ ಐಸ್‌ಕ್ರೀಂ ಆಯಿತು. 

ಕಾಫಿ Sd Uo: ಬಿಳಿ ಬೆಲ್ಲ.2 ಅಚ್ಚು, 1 ಬಟ್ಟಲು ಕಾಫಿ ಕಷಾಯ, 

ಕ್ವಿ ಬಟ್ಟಲು ಹೊಟ್ಟು ಇಲ್ಲದ ಹುರಿಗಡಲೆ ಮತ್ತು ನುಣ್ಣಗಿರುವ ಕಾಫಿಪುಡಿ 
1 ಚಿಟಿಕೆ. ಬೆಲ್ಲ ಪುಡಿಮಾಡಿ ಕಾಫಿ ಕಷಾಯದಲ್ಲಿ ಹಾಕಿ, ಪಾಕ ತಂದು, ನೀರಿ 
ನಲ್ಲಿ ಪಾಕ ಹಾಕಿದೊಡನೆ ಉಂಡೆಮಾಡಲು ಬರುವಂತೆ ಹದಮಾಡಿಕೊಂಡು, 
ಕಡಲೆ ಹಾಕಿ ಐದು ನಿಮಿಷ ಗಟಾಯಿಸಿ, ಗಟ್ಟಿಯಾದೊಡನೆ ಕಾಫಿ ಪುಡಿ 
, ಉದುರಿಸಿ, ಜಿಡ್ಡು ಸವರಿದ ತಟ್ಟೆಗೆ ಸುರಿದು ತುಂಡುಮಾಡಿದರೆ ಕಾಫಿ ಕಡ್ಲೆ 
ಬೆಲ್ಲ ಸಿದ್ಧ. 

ಕಾಫಿ ಕೇಕ್‌: ] 8. ಜಿ. ಸಕ್ಕರೆ, 1 ಕೆ. ಜಿ. ಗೇರುಬೀಜ, ತ್ಥಿ ಕ್ಕೆ ಜಿ. 
ತುಪ್ಪ, 1 ತೆಂಗಿನಕಾಯಿ, ಏಲಕ್ಕಿ, 1 ಬಟ್ಟಲು ಕಾಫಿ ಕಷಾಯ ತೆಗೆದುಕೊಳ್ಳಿ. 
ನೀರಿನಲ್ಲಿ ಚೆನ್ನಾಗಿ ನೆನೆದ ಗೇರುಬೀಜಗಳನ್ನು ತೆಂಗಿನ ತುರಿಯೊಂದಿಗೆ 
ನುಣ್ಣಗೆ ರುಬ್ಬಿ, ಒಲೆ ಮೇಲೆ ಸಕ್ಕರೆ ಪಾಕ ಮಾಡಿಕೊಂಡು, ತುಪ್ಪ ಮತ್ತು 
ರುಬ್ಬಿದ ಪದಾರ್ಥವನ್ನು ಹಾಕಿ ತೊಳಸಿ, ಗಟ್ಟಿ | ಯಾಗುತ್ತಿರುವಾಗ ಕಾಫಿ 
ಕಷಾಯ ಬೆರೆಸಿ, ಸಲ್ವ ಹದಕ್ಕೆ ಬಂದೊಡನೆ ಏಲಕ್ಕಿ ಪುಡಿ ಬೆರಸಿ ಜಿಡ್ಡು 
ಸವರಿದ ತಟ್ಟೆಗೆ ಸುರಿದು ತುಂಡುಮಾಡಿದರೆ ಕೇಕ್‌ ಸಿದ್ಧ. 

ಕಾಫಿ ಸೋಜಿ ಬರ್ಫಿ : 200 ಗ್ರಾಮ್‌ ಸಣ್ಣ ಚಿರೋಟಿ ರವೆ, 500 
ಗ್ರಾವಕ್‌ ಸಕ್ಕರೆ, 125 ಗ್ರಾಮ್‌ ತುಪ್ಪ, 4 ಗೋಡಂಬಿ, 4 ಏಲಕ್ಕಿ, 2 ತೆಂಗಿನ 
ಕಾಯಿ, 1 ಬಟ್ಟಲು ಕಾಫಿ ಕಷಾಯ, ತೆಂಗಿನ ತುರಿ ಮತ್ತು ರವೆಯನ್ನು ಬೇರೆ 
ಯಾಗಿಯೇ ಕಂಮ್ಮಗೆ ಹುರಿದು, ಎರಡು ಸಮಭಾಗ ಮಾಡಿ ಇಟ್ಟುಕೊಳ್ಳೆ 
ಬೇಕು. ಸಕ್ಕರೆ ಪಾಕಮಾಡಿ, ಅರ್ಧದಷ್ಟು ಪಾಕಕ್ಕೆ ಅರ್ಧ ಭಾಗ ತೆಂಗಿನ ತುರಿ, 

15 


tO 


CC-0. Jangamwadi Math Collection. Digitized by eGangotri 








226 ಬೆಟ್ಟದಿಂದ ಬಟ್ಟಲಿಗೆ " 


ಅರ್ಧದಷ್ಟು ರವೆ ಬೆರೆಸಿ; ತುಪ್ಪ ಹಾಕಿ ಗಟಾಯಿಸಿ, ಗಟ್ಟಿಯಾದೊಡನೆ ಒಲೆ 
ಯಿಂದ ಇಳಿಸಿ, ಜಿಡ್ಡು ಸವರಿದ ತಟ್ಟೆಗೆ ಸುರಿದು, ಸಮಭಾಗ ಮಾಡಿ. ' 
ಉಳಿದರ್ಧ ಪದಾರ್ಥಗಳನ್ನು ಕಾಫಿ ಕಷಾಯದೊಂದಿಗೆ ಕುದಿಸಿ, ಏಲಕ್ಕಿ 
ಗೋಡಂಬಿ ಹಾಕಿ ಕಲೆಸಿರಿ. ಗಟ್ಟಿಯಾದನಂತರ ಮೊದಲನೆ ಪದರದ ಮೇಲೆ 
ಸುರಿದು ಸಮಮಾಡಿದರೆ ಎರಡು ಬಣ್ಣದ ಬರ್ಫಿ ತಯಾರು. 

ಇಷ್ಟೇ ತಿಂಡಿಗಳಲ್ಲದೆ ಮನೆಯ ಗೃಹಿಣಿಯರೂ ಹೊಟೇಲಿನವರೂ 
ಇನ್ನೂ ಹಲವಾರು ಬಗೆಯ ತಿಂಡಿ ತಿನಿಸುಗಳನ್ನು ಅವರವರ ರುಚಿಗೆ ಹಾಗೂ 
ಆವಶ್ಯ ಕತೆಗಳಿಗೆ ತಕ್ಕಂತೆ ಮಾಡಿಕೊಳ್ಳಬಹುದಾಗಿದೆ. 

"ಕಲಚೆರಕ s ಈಗ ಕಾಫಿಗೆ ಇರುವ ಹೆಚ್ಚಿನ ಬೆಲೆಯ ಕಾರಣ 
ಅನೀಕ ಜನರು ಕಾಫಿಯನ್ನು ಕಲಬೆರಕೆ ಮಾಡಿ ಮಾರಾಟಮಾಡುವುದುಂಟು. 
ಸಾಮಾನ್ಯವಾಗಿ ಕಾಫಿಯೊಡನೆ ಬೆರಕೆ ಮಾಡುವ ಇತರ ಪದಾರ್ಥಗಳೆಂದರೆ, 
ಹುರಿದ ಬಟಾಣಿ (Pea), ಧಾನ್ಯಗಳು, ಹುಣಸೆ ಬೀಜ ಅಥವಾ ಹುಣಸೆ ಸಿಪ್ಪೆ 
(shell), ಮರಗೆಣಸಿನ (topioca) ಸಿಪ್ಪೆ ಮತ್ತು ಅದರ ಚೂರು (chips), 
ಈಚಲು ಅಥವಾ ಖರ್ಜೂರದ ಬೀಜ ಮತ್ತು ಕಾಫಿಯ ಸಿಪ್ಪೆ. ಇವಲ್ಲದೆ 
ಹಿಂದೆ ದನಗಳ ಮತ್ತು ಕುದುರೆಗಳ ಈಲಿಯನ್ನು ಬೇಯಿಸಿ ಅದರ ಚೂರು 
ಗಳನ್ನು ಸೇರಿಸಿ ಲಂಡನ್‌ ಮರಾರುಕಟ್ಟೆ ಯಲ್ಲಿ ಮಾರುತ್ತಿ ದ್ವರೆಂದೂ, ಒಮ್ಮೆ 
ಉಪಯೋಗಿಸಿದ ಕಾಫಿ ಪುಡಿಗೆ ಪುನಃ ವಾಸನೆ ಕಟ್ಟಿ " ಹಿಪಾಯಿಗಟ್ಟಿ ಲೆ 
ಕಾಫಿಯನ್ನು ಮತ್ತೆ ಅಮೇ ರಿಕಾದಲ್ಲಿ ಮಾರಾಟಮಾಡುತಿ Rol ರೆಂದೂ 
ಗೊತ್ತಾಗುತ್ತದೆ. | 

ಚಿಕೊರಿಯಂತೂ ಬಹಳ ಕಾಲದಿಂದ ಕಾಫಿಗೆ ಸೇರಿಸಲ 2.0392, 
ಬಂದಿರುವ ವಸ್ತು. ಇದನ್ನು ಸೇರಿಸಲು ಕಾನೂನಿನಲ್ಲಿಯೇ ಅವಕಾಶವುಂಟು, 





Coffee from Plantation to Cup by F. B. Thurber 
-1881 

2 ಚಿಕೊರಿ : ಇದು 2ರಿಂದ 4 ಅಡಿ ಎತ್ತರ ಬೆಳೆಯುವ ಸೆ ಸೇವಂತಿಗೆಯ ಗಿಡ 
ದಂತಿರುವ ಗಿಡ, ಕಡು ಕೆಂಪುಬಣ್ಣದಿಂದ ಹಿಡಿದು ನೀಲಿಯ ಬಣ್ಣದಂತಹ ಹ X 
ಬಿಡುತ್ತದೆ, ಇದು ಸ್ವಾಭಾವಿಕವಾಗಿ ಇಂಡಿಯಾ ಹಾಗೂ ಯೂರೋ ೇಪುಗಳಲ್ಲಿ ಬೆಳೆಯು 


CC-0. Jangamwadi Math Collection. Digitized by eGangotri 


ಕಾಫಿ ಮಾಡುವ ವಿಧಾನ ಮತ್ತು ಕಾಫಿಯ ತಿಂಡಿತಿನಿಸುಗಳು 227 


ಆದರೆ ಹಾಗೆ ಸೇರಿಸಿದಾಗ ಆ ವಿಷಯವನ್ನು ಡಬ್ಬದ ಮೇಲೆ ಅಂಟಿಸಿದ 
ಪಟ್ಟಿಯಲ್ಲಿ (label) ನಮೂದಿಸಬೇಕು. ಕಾಫಿಯೊಡನೆ ಶೇ, 50ರವರೆಗೆ 
ಚಿಕೊರಿಯನ್ನು ಸೇರಿಸಬಹುದು. ಚಿಕೊರಿಯಲ್ಲಿ ನೀರಿನಲ್ಲಿ ಕರಗುವಂತಹ 
ವಸ್ತು ಕಾಫಿಯಲ್ಲಿರುವುದಕ್ಕಿ c3 ಹೆಚ್ಚು ಇರುವ ಕಾರಣ ಅದರಿಂದ ಮಾಡಿದ 
ಕಷಾಯ ಹೆಚ್ಚು ಕಟುವಾಗಿರುತ್ತದೆ ಗೆ decoction). 

ಕಾಫಿಯೊಡನೆ ಚಿಕೊರಿ ಬೆರೆಸುವ ಚಟ ನಿನ್ನೆ ಮೊನ್ನೆ ಯದಲ್ಲ; 
ಬಹಳ ಕಾಲದಿಂದ ಇದೆ. ಇಂಗೆ ಒಂಡಿನಲ್ಲಿಯೂ ಅದು ಇತ್ತು. ಅದನ್ನು 
ತಪ್ಪಿಸಲು ಒಂದು ಮಾರ್ಗ ಅನುಸರಿಸಿದರೆ ಕಳ ರು ಬೇರೊಂದು ಮಾರ್ಗ 
ಅನುಸರಿಸುತಿ 3,03 Oo. ಸುಮಾರು ಒಂದು ಶತಮಾನದ ಹಿಂದೆ ಇಂಗ್ಲೆಂಡಿನಲ್ಲಿ 
COATS ಕಾಫಿಯೇ ಸಿಕ್ಕುತ್ತಿರಲಿಲ್ಲವಂತೆ | ಅಷ್ಟೆ ಟ್ರೀ ಅಲ್ಲ, ಕಾಫಿಯಲ್ಲಿ 
ಕಾಫಿಯ ಅಂಶವೇ ಇಲ್ಲದೆ, ಬರಿ ಚಿಕೆ ves ಇರುತ್ತಿತ್ತಂತೆ. ಚಿಕೊರಿಯನೆ XS 
ಹೆಚ್ಚಾಗಿ ರರ ಕಾಫಿಯು zx ಂಚೆಯಂತೆ (earthy taste) 

3.03 ae ತಪ್ಪಿಸಲು i ್ಯರೆಯನ್ನು ಸೇರಿಸುತ್ತ ದ್ದರು. 
ಸುಟ್ಟ ಸಕ್ಕರೆ ಸ್ವ 2, ಕಹಿ. ಆದು ಚಿಕೊ a Wie ಮುಚ್ಚು 3, d. 
ಕಾಫಿ ue ಕೊಂಡುಕೊಂಡರೆತಾನೆ ಈ ತೊಂದರೆ ಎಂದುಕೊಂಡು 
ಇಂಗ್ಲೆಂಡಿನ ಜನರು ಹುರಿದ ಬೀಜವನ್ನೇ ಕೊಂಡುಕೊಂಡು ಮನೆಯಲ್ಲಿ 
ಪ್ರಡಿಮಾದಿಕೊಳ ಬಲಾರಂಭಿಸಿದರು. . "ನೀನು ಮಂದಲಿಗೆ ಅಡಿ ನುಸಿದರೆ 
ನಾನು ಗಲ ಆಡಿಯಲ್ಲೇ ನುಸಿಯುತ್ತೇನೆ' ಎಂದ ಹಾಗೆ ಕಲಬೆರಕೆ 
ಕಳ್ಳರು ಯಂತ್ರದಲ್ಲಿ ಕಾಫಿ ಬೀಜದಂತಹ ಖೋಟಾ ಬೀಜಗಳನ್ನು ತಯಾರಿಸ 
ಲಾರಂಭಿಸಿದರು ! 


d 
9 
© 





ತ್ತದೆ. ಇಂಡಿಯಾದ ಪಂಜಾಬ್‌, ಕಾಶ್ಮೀರ, ಆಂಧ್ರಪ್ರದೇಶ ಮತ್ತು ಗುಜರಾತ್‌ಗಳಲ್ಲಿ 
ಇದರ ಬೇಸಾಯ ಬಹು ಹೆಚ್ಚಾಗಿ ನಡೆಯುತ್ತದೆ. ಗಿಡ ಬೆಳೆದು ಕಟಾವಿಗೆ ಬರಲು ಆರು 
ತಿಂಗಳು ಬೇಕು. ಗಿಡಗಳನ್ನು ಕಿತ್ತು ಎರಡು ವಾರಗಳು ಹಾಗೆಯೇ ಒಣಗಲು ಬಿಡುತ್ತಾರೆ. 
ಎಲೆಗಳನ್ನು ಆಡು ಕುರಿಗಳು ತಿಂದ ಮೇಲೆ ಬರಿ ಬೇರು ಮಾತ್ರ ಉಳಿಯುತ್ತದೆ. ಬೇರನ್ನು 
ಹವಿನೈದು ದಿನಗಳು ಬಿಸಿಲಿನಲ್ಲಿ ಒಣಗಿಸಿ ಬೆಂಕಿಯಲ್ಲಿ ಹುರಿದು ಕುಟ್ಟಿ ಪುಡಿಮಾಡುತ್ತಾರೆ. 
ಇದನ್ನೇ ಕಾಫಿಯಲ್ಲಿ ಬೆರೆಸುವುದು, 

CC-0. Jangamwadi Math Collection. Digitized by eGangotri 





228 ಬೆಟ್ಟದಿಂದ ಬಟ್ಟಲಿಗೆ 


೦ಗಡಿಯಲ್ಲಿ ಸಿಕ್ಕುವ ಕಾಫಿ ಪುಡಿಯಲ್ಲಿ ಕೆಲವು ವೇಳೆ ಶೇ. 90ರಷ್ಟು 
ಚಿಕೊರಿ ಸೇರಿರುತ್ತದೆ ಎಂದು ಗೊತ್ತಾಗುತ್ತದೆ. ಕಾಫಿ ಪುಡಿಯಲ್ಲಿ ಚಿಕೊರಿ 
ಸೇರಿದೆಯೆ ಇಲ್ಲವೆ ಎಂಬುದನ್ನು ಕಂಡುಹಿಡಿಯಲು ಒಂದು ಸುಲಭವಾದ 
ವಿಧಾನವುಂಟು. ಒಂದಿಷ್ಟು ಕಾಫಿ ಪ್ರಡಿಯನ್ನು ನೀರಿರುವ ಗಾಜಿನ ಲೋಟ 


ದಲಿ ಹಾಕಿದಾಗ ಕಾಫಿ ಬಹಳ ಹೊತ್ತು ಕರಗದೆ ನೀರಿನಲ್ಲಿ ತೇಲುತ್ತಿರುತ್ತದೆ. 


ಲಿಹಾ 
m 
ಅದರೆ ಚಿಕೊರಿ ಪುಡಿ ಬಹಳ ಜಾಗ್ರತೆ ಕರಗಿ ತಳಕ್ಕೆ ಇಳಿಯುತ್ತದೆ. ನೀರು 
ಸಹ ಹೆಚ್ಚು ಕಂದು ಬಣ್ಣಕ್ಕೆ ತಿರುಗುತ್ತದೆ. : 
ಚೀನಾದಲ್ಲಿ ಒಂದು ನಾಣ್ನುಡಿ ಇದೆಯಂತೆ. ಏನೆಂದರೆ, “ಮನುಷ್ಯ 


ಮೂಲಗುಣ ಒಳ್ಳೆಯದನ್ನೇ ಮಾಡಬೇಕೆಂದಿರುತ್ತದೆ. ಸರಿಯಾದ ಎಚ್ಚರಿಕೆ 
ವಹಿಸಿದರೆ ಮನುಷ್ಯನ ಮನಸ್ಸು ಅದೇ ಆಗಿ ತಪ್ಪು ದಾರಿ ಹಿಡಿಯಲಾರದು 
ಎಂದು. ಆದರೆ `ಸರಿಯಾದ ಎಚ್ಚರಿಕೆ' ಯನ್ನು ಯಾರು ಕೊಡಬೇಕು, ಹೇಗೆ 
ಕೊಡಬೇಕು ಎಂಬುದೇ ಸಮಸ್ಯೆ. ಮೊದಮೊದಲಿಗೆ ಈ ಎಚ್ಚರಿಕೆ ತೆಗೆದು 
ಕೊಳ್ಳದೆಹೋದುದರಿಂದ ಕಲಬೆರಕೆ ವಿಪರೀತವಾಗಿ ಹೆಚ್ಚೆ ರಾಷ್ಟ್ರೀಯ 
ಚಾರಿತ್ರ್ಯವೇ ಕಲಬೆರಕೆಯಾಯಿತೆಂದು ಇಂಗ್ಲೆಂಡ್‌ ದೇಶವನ್ನು ಉದ್ದೇಶಿಸಿ 
ರಾಬರ್ಟ್‌ ಎಚ್‌. ಎಲಿಯಟ್‌ ಎಂಬುವನು ಒಂದು ಶತಮಾನದ ಹಿಂದೆಯೇ 
ಹೀಗೆ ಬರೆದ :! 
ಸುಲಭವಾಗಿ ಹಣ ಮಾಡಬೇಕೆಂಬ ಆಸೆ ಅತಿಯಾಗಿದೆ, ಕೊಳ್ಳುವವರು ಮತ್ತು 
ಮಾರುವವರ;- ಈ ಇಬ್ಬರಲ್ಲಿಯೂ ಈ ದುರಾಸೆ ಹುಟ್ಟಿಬಿಟ್ಟಿದೆ. ಬಹು ಕಠಿಣವಾದ 
ಶಿಕ್ಷೆ ವಿಧಿಸಿದ ಹೊರತು ಈ ರೋಗವನ್ನು ತಪ್ಪಿಸುವುದು ಸಾಧ್ಯವಾಗಿ ಕಾಣುವುದಿಲ್ಲ. 
ಪ್ರಪಂಚದ ಎಲ್ಲಾ ಕಡೆಗಳಲ್ಲಿ ಕಾನೂನು ಕಟ್ಟಲೆಗಳನ್ನು ಮಾಡುವುದು ಮನುಷ್ಯನಲ್ಲಿ 
ಏನೇ ಆಗಲಿ ಕೆಡದ ಒಂದಿಷ್ಟು ಒಳ್ಳೆಯ ಗುಣ ಇದೆ ಎಂಬ ಭಾವನೆಯಿಂದ. ಆದರೆ 
ಹಿಂದೆ ಹೇಗಾದರೂ ಇರಲಿ, ಈಗ ಮಾತ್ರ ಮನುಷ್ಯ ಸರ್ವಶಕ್ತನಾದ ಹಣದೇವರ ಆತಿ 
ಸೂಕ್ಷ್ಮವಾದ ಎಳಿತಕ್ಕೆ ,ಸಿಲಭವಾಗಿ ಸಿಲುಕಿದ್ದಾನೆ. ಮಾನವಗುಣದಲ್ಲಿ ಶಾಶ್ವತವಾದ 
ಬದಲಾವಣೆಯಾಗಿಲ್ಲ. ಆದರೂ ಅವನನ್ನು ಅನೇಕ ಪ್ರಲೋಭಗಳು (temptations) 
ಮುತ್ತಿಕೊಂಡಿವೆ. ಈ ಬದಲಾದ ಪರಿಸ್ಥಿತಿಗೆ ನನ್ಮು ಕಾನೂನು ಕಟ್ಟಲೆಗಳೂ ಬದಲಾಗ 
ಬೇಕಾಗಿದೆ. ನೀಲಗಿರಿ ಬೆಟ್ಟದಲ್ಲಿರುವ ಸಾಂಬರ್‌ (sambur) ಸನ್ನಿವೇಶ ಮಹಿಮೆ 
ಯಿಂದ ರಾತ್ರಿ ಅಡ್ಡಾಡುವ ತನ್ನ ನಡತೆಯಲ್ಲಿ ಹೇಗೆ ಬದಲಾವಣೆ ಮಾಡಿಕೊಂಡಿದೆಯೋ 


1 Coffee; Gold and Sport by Robert H. Elliot. 


CC-0. Jangamwadi Math Collection. Digitized by eGangotri 


ಕಾಫಿ ಮಾಡುವ ವಿಧಾನ ಮತ್ತು ಕಾಫಿಯ ತಿಂಡಿತಿನಿಸುಗಳು 229 


ಹಾಗೆ ಮನುಷ್ಯನೂ ದುರಾಸೆ ಹಾಗೂ ಒತ್ತಡಗಳಿಗೊಳಪಟ್ಟು ಕಪಟಿಯಾಗಿದ್ದಾನೆ. 
ಹೀಗಾಗಿ ಈಗ ಪ್ರಪಂಚದಲ್ಲೆಲ್ಲಾ ಮಾನವೀಯತೆ ಹಾಗೂ ಶೀಲದ ಬಗ್ಗೆ ಮೊದಲಿದ್ದ 
ನಂಬಿಕೆ ಮಾಯವಾಗಿದೆ. ಇಂದು ಸೂಕ್ಷ್ಮವಾಗಿ ಪರಿಶೀಲಿಸದೆ ಏನನ್ನೂ ತೆಗೆದುಕೊಳ್ಳ 
ಲಿಕ್ಕಾಗುವುದಿಲ್ಲ. ಕಲ್ಕತ್ತೆಯ ಒಬ್ಬ ನೇಟಿವ್‌ ವರ್ತಕನನ್ನು "ಇಂಗ್ಲಿಷರು ವ್ಯಾಪಾರದಲ್ಲಿ 
ಹೇಗೆ ?' ಎಂದು ಕೇಳಿದೆ, ಅದಕ್ಕೆ ಆತ “ಇಪ್ಪತ್ತೈದು ವರ್ಷಗಳ ಕ್ಕಾಲ ನಾನು ಇಂಗ್ಲಿಷ 
ರೊಡನೆ ವ್ಯಾಪಾರ ವಹಿವಾಟು ಇಟ್ಟುಕೊಂಡಿದ್ದೆ. ಪ್ರಪಂಚದಲ್ಲೇ ಅತ್ಯುತ್ತಮವಾದ 
ಜನ ಎಂದು ನನಗೆ ಕಂಡುಬಂದಿತು. ಅದರೆ ಈಚೆಗೆ ಕಂಪನಿ ರೋಗ (company 
mania) ಬಂದ ಮೇಲೆ ನಾನು ಪುನಃ ನಮ್ಮ ದೇಶದವರೊಡನೆ ವ್ಯಾಪಾರ ವಹಿವಾಟು 
ಮಾಡುತ್ತಿದ್ದೇನೆ' ಎಂದು ಹೇಳಿದ. x 

ಒಂದು ಶತಮಾನದ ಹಿಂದೆ ಇಂಗ್ಲೆಂಡಿನಲ್ಲಿ ನಿಡೆಯುತ್ತಿದ್ದುವನ್ನು 
ಕುರಿತು ಹೇಳಿದ ಮಾತುಗಳು ಈಗಲೂ ಎಷ್ಟು ಸಮಂಜಸವಾಗಿವೆ-ಇಂಡಿಯಕಾ 
ದಲ್ಲಿ ನಡೆಯುತ್ತಿರುವುದಕ್ಕೆ ! | 

ಕಾಫಿ ಕಲಬೆರಕೆಯೇ ಇಲ್ಲವೇ ಎಂಬುದನ್ನು ಸುಲಭವಾಗಿ ಪತ್ತೆಹಚ್ಚಲು 
ಮೈಸೂರಿನಲ್ಲಿರುವ ಆಹಾರ ಸಂಶೋಧನಾಲಯ (C F T R J) ಒಂದು 
ವಿಧಾನವನ್ನು ಕಂಡುಹಿಡಿದಿದೆ. ಅದೇನೆಂದರೆ, ಟೀ ಚಮಚದಲ್ಲಿ ಕಾಲು 
ಭಾಗದಷ್ಟು ಕಾಫಿ ಪುಡಿಯನ್ನು ಒಂದು ಬಟ್ಟಲು ನೀರಿನಲ್ಲಿ ಹಾಕಿ ಕುದಿಸ 
ಬೇಕು. ಕುದಿಸಿದ ಮೇಲೆ ಪುಡಿ ಕೆಳಗೆ ನಿಲ್ಲುವುದಕ್ಕೆ ಬಿಟ್ಟು, ಆಮೇಲೆ 
ನೀರನ್ನು ತೆಗೆದು, ಉಳಿದ ಪುಡಿಯನ್ನು ಒಣಗಿಸಿ, ನೀರು ಹೀರಿಕೊಳ್ಳುವ 
ಒಣ ಕಾಗದದ ಮೇಲೆ ಅದನ್ನು ತೆಳುವಾಗಿ ಹರಡಿ, ಹಾಗೆ ಹರಡಿದ ಪ್ರಡಿಯ 
ಮೇಲೆ ಶೇ. 2 ಅಡಿಗೆ ಸೋಡ (caustic soda) ಸೇರಿಸಿದ ನೀರನ್ನು ನಿಧಾನ 
ವಾಗಿ ಹಾಕಬೇಕು. ಆಗ ಹುಣಸೆ ಬೀಜ, ಖರ್ಜೂರ ಅಥವಾ ಈಚಲು 
ಬೀಜಗಳನ್ನು ಕಾಫಿಯಲ್ಲಿ ಸೇರಿಸಿದ್ದಲ್ಲಿ ಐದು ಅಥವಾ ಹತ್ತು ನಿಮಿಷಗಳಲ್ಲಿ 
ಕಾಗದದ ಮೇಲೆ ಕೆಂಪು ಅಥವಾ ಎಳೆಗೆಂಪು ಬಣ್ಣದ ಚಿಹ್ನೆಗಳು ಕಾಣುವುವು. 
ಇಷ್ಟೆಲ್ಲಾ ಮಾಡುವ ಬಹಳ ಪರಿಣಾಮಕಾರಿಯಾದ ಮತ್ತು en ವಾದ ಪತ್ತೆ 
ಯಂತ್ರ (detector kit) ವನ್ನು ಸಂಶೋಧನಾಲಯ ತಯಾರಿಸಿದೆ. ಇದರ 
ಬೆಲೆ ಕೇವಲ ಆರು ರೂಪಾಯಿ. 


ಕಲಬೆರಕೆಯಿಲ್ಲದ ಒಳ್ಳೆಯ ಕಾಫಿಯನ್ನು ಒಂದೆರಡು ಬಟ್ಟಲುಗಳಷ್ಟು 


ಕುಢಿದೋ ಅಥವಾ ಕಾಫಿಯ ತಿಂಡಿತಿನಿಸುಗಳನ್ನು ತಿಂದೋ ಬುದ್ಧಿ 
CC-0. Jangamwadi Math Collection. Digitized by eGangotri 





230 ಬೆಟ್ಟದಿಂದ ಬಟ್ಟಲಿಗೆ 


ಪ್ರಚೋದನೆಯಾದಾಗ ಕೆಲವು ಚಮತಾ ಸರದ ಪ್ರಶ್ನೆಗಳ ಕಡೆಗೆ ಮನಸ್ಸು 
ವಾಲುತ್ತದೆ. ಉತ್ತರಗಳೂ ಅಷ್ಟೇ ಚಮತ್ಕಾದಿಂದ ಕೂಡಿರುತ್ತವೆ. 

ಒಂದು ಪೌಂಡ್‌ ಕಾಫಿ ಪುಡಿಗೆ ಎಷು j, ಕಾಫಿ ಹಣ್ಣುಗಳು ಬೇಕು ? 
ಉತ್ತರ : 2,000 ಕಾಫಿ ಹಣ್ಣುಗಳು ! 

ಇನ್ನೊಂದು ಪ್ರಶ್ನೆ : ಒಂದು ಕಾಫಿ ಗಿಡದಿಂದ ಎಷ್ಟು ಪೌಂಡ್‌ ಕಾಫಿ 
ಹಣ್ಣುಗಳು ದೊರೆಯುತ್ತವೆ ? ಉತ್ತರ : 2.22 ಪೌಂಡುಗಳು. 

ಇಷ್ಟು ಹಣ್ಣುಗಳಿಂದ ಎಷ್ಟು ಪೌಂಡ್‌ ಕಾಫಿ ಬೀಜ ? ಉತ್ತರ : 
0.37 ಪೌಂಡ್‌. 

ಕಾಫಿ ಬೀಜ ಹುರಿದಾಗ ಎಷ್ಟು ತೂಕ ಕಳೆದುಕೊಳ್ಳುತ್ತದೆ ? ಉತ್ತರ ; 
ಶೇ. 18. 

ಹಾಗಾದರೆ ಒಂದು ಕಾಫಿ ಗಿಡ ಎಷ್ಟು ಪೌಂಡ್‌ ಹುರಿದ ಕಾಫಿಯನ್ನು 

ಕೊಟ್ಟಂತಾಯಿತು ? ಉತ್ತರ : 0.07 ಪೌಂಡ್‌ 

ಒಂದು ಗಿಡದಿಂದ ಸಿಗುವ ಹುರಿದ ಕಾಫಿಯ ಬೆಲೆಯೇನು ? ಉತ್ತರ : 
ಕನಿಷ್ಟಪಕ್ಷ 20 ರೂಪಾಯಿಂ-ಈ ಪುಸ್ತಕದ ಬೆಲೆ | 

ಹಾಗಿದ್ದರೆ ಒಂದು ಸಾಮಾನ್ಯ ಸಂಸಾರಕ್ಕೆ ವರ್ಷಕ್ಕೆ ಬೇಕಾದ ಕಾಫಿ 
ಯನ್ನು ಒದಗಿಸಲು ಎಷ್ಟು ಕಾಫಿ ಗಿಡಗಳು ಬೇಕು ? ಉತ್ತರ : 105 ಕಾಫಿ 
ಗಿಡಗಳು | 

ಇನ್ನು ಹೆಚ್ಚು ಪ್ರಶ್ನೆ ಕೇಳಬೇಡಿ, ಕೇಳಿದರೆ, “ಎಲೆ ಎತ್ತೋ ಗುಂಡ 
ಅಂದರೆ ಉಂಡೋರೆಷ್ಟು ಜನ ?' ಎಂದು ಕೇಳುವ ಅಧಿಕಪ್ರಸಂಗತನ 
ವಾದೀತು, ಕಾಫಿ ಕುಡಿವ ಜನಕ್ಕೆ ಅಧಿಕ ಪ್ರಸಂಗತನ ಬೇಡತಾನೆ ! 


CC-0. Jangamwadi Math Collection. Digitized by eGangotri 


13. ಕಾಫಿ ತೋಟದ ಆಳುಗಳು ಮತ್ತು ಅವರ 


ಸಮಸ್ಯೆ 


ಒಂದು ಬಟ್ಟಲು ಆಪಾ ್ಯಯಮಾನವಾದ ಕಾಫಿ ಬೆಟ್ಟದಿಂದ ಇಳಿದು 
ಬಂದು ನಮ್ಮ ಮುಂದೆ ಕುಳಿತಾಗ ಅದರ ಹಿಂದೆ ಎಷ್ಟೊ "s ಕೈಗಳ ದುಡಿಮೆ 
ಇದೆ ಎಂದು ಸುಲಭವಾಗಿ ಅರ್ಥವಾಗುವುದಿಲ್ಲ. ಇದೊಂದಕ್ಕೇ ಅಲ್ಲ, ಎಲ್ಲಾ 
ವಸ್ತುಗಳ ನಿವರ್ಕಾಣಕ್ಕೂ ಈ ಮಾತು ಅನ್ವಯಿಸುತ್ತದೆ. ಅದರಲ್ಲಿಯೂ 
| ಯಂತ್ರದಲ್ಲಿ ತಯಾರಾದ ವಸ್ತುಗಳಿಗಿಂತ ಭೂಮಾಶೆಯನ್ನು ಒಲಿಸಿಕೊಂಡು 

ಪಡೆದ ವಸ್ತುಗಳಿಗಂತೂ ಈ ಮಾತು ನೂರಕ್ಕೆ ನೂರು ಸತ್ಯ, ನಮ್ಮ ಬಾಯಿ 
ಮೊಸರಾಗುವುದು ಇನ್ನೊಬ್ಬರ ಕೈ ಡಾ ಆದರೆ ತೋಟ 
ಗಾರಿಕೆಯ (plantaion) E ಇತಿಹಾಸವನ್ನು ನೋಡಿದರೆ ಕೈ ಕೆಸರು 
ಅಷ್ಟೇ ಅಲ್ಲ, ರಕ್ತವೂ ಆಯಿತು. ಶತಮಾನಗಳ ಹಿಂದೆ ಆಳುಗಳ ರಕ್ತವನ್ನೇ 
ಹೀರಿ ತೋಟಗಳನ್ನು ಮಾಡಿದುದು ನಂಬಲಾರದ ಕಥೆ ; ಆದರೆ ಸತ್ಯಸಂಗತಿ, 

ಪ eset] ಆದಿಯಿಂದ ಶೋಷಣೆ (exploitation) ಒಂದಲ್ಲ 
ಒಂದು ರೀತಿಯಲ್ಲಿ ಆಗುತ್ತಾ ಬಂದಿದೆ. ಮನುಷ್ಯನು ಮೃಗವನ್ನು, ಗಂಡು 
ಹೆಣ್ಣನ್ನು, ಒಂದು ಧರ್ಮದವರು ಇನ್ನೊಂದು ಧರ್ಮದವರನ್ನು, ಒಂದು 
ಜಾತಿಯವರು ಇನ್ನೊಂದು ಜಾತಿಯವರನ್ನು, ಸಮಾಜದ ಮೇಲಿನವರು 
ಕೆಳಗಿನವರನ್ನು, ಬಲ್ಲಿದರು ಬಡವರನ್ನು-ಹೀಗೆ ಹತ್ತಾರು ರೀತಿಗಳಲ್ಲಿ, 
ನೂರಾರು ಬಗೆಯ ಸೋಗಿನಲ್ಲಿ ಶೋಷಣೆ ಸಾಗುತ್ತಾ ಬಂದಿದೆ. ಮುಂದೆಯೂ 
ಬೇರೆ ರೀತಿಗಳಲ್ಲಿ ಈ ಶೋಷಣೆ ಆಗುವುದಿಲ್ಲ ಎಂದು ಹೇಳುವಂತಿಲ್ಲ. 

ಈ ಶೋಷಣೆ ಬಹು ಕ್ರೂರ ರೀತಿಯಲ್ಲಿ ಆದದ್ದು ಒಂದು ರಾಷ್ಟ್ರ 
ಅಥವಾ ದೇಶ ಇನ್ನೊಂದು ರಾಷ F ಅಥವಾ ದೇಶವನ್ನು ಗೆದ್ದಾಗ ಅಥವಾ 
ಹೊಸದಾಗಿ ಒಂದು ಪ್ರದೇಶವನ್ನು ಕಂಡುಹಿಡಿದಾಗ. ಗೆದ್ದ ಅಥವಾ ಕಂಡು 
ಹಿಡಿದ ಪ್ರದೇಶದ ನಿವಾಸಿಗಳನ್ನು ತಮ್ಮ ಸುಖಕ್ಕೆ ಉಪಯೋಗಿಸಿಕೊಂಡುದು 
. ಇತಿಹಾಸಪ್ರಸಿದ್ಧವಾಗಿದೆ. ಪ್ರಕೃತ ತೋಟಗಾರಿಕೆಯ ಇತಿಹಾಸವನ್ನು 
ಗಮನಿಸಿದರೆ ಹದಿನೈದನೆಯ ಶತಮಾನದಿಂದ ಆರಂಭವಾದ ಯೂರೋಪಿನ 


CC-0. Jangamwadi Math Collection. Digitized by eGangotri 





232 :” ಜೆಟ್ಟಿದಿಂದ ಬಟ್ಟಲಿಗೆ 


ರಾಜ್ಯಗಳ ವಸಾಹತುದಾಹ ಅನ್ಯಜನಗಳ ರಕ್ತ ಕುಡಿಯುವಷ್ಟರಮಟ್ಟಿಗೆ 
ಹೋದದ್ದನ್ನು ಕಾಣುತ್ತೇವೆ. ಪೋರ್ಚುಗೀಸರು, ಡಚ್ಚರು, ಫ್ರೆಂಚರು, 
ಆಂಗ್ಲೇಯರು ಮುಂತಾದ ಪಾಶ್ಚಾತ್ಯ ಜನಾಂಗಗಳು ತಮ್ಮ ತಮ್ಮ ವಸಾಹತು 
ಗಳಲ್ಲಿದ್ದ ನಿವಾಸಿಗಳನ್ನು, ಅಥವಾ ಅವರು ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲದಿದ್ದರೆ 
ಬೇರೆ ವಸಾಹತುಗಳ ನಿವಾಸಿಗಳನ್ನು ತೋಟಗಾರಿಕೆಯಲ್ಲಿ ಅಥವಾ ಕಾರ್ಹಾನೆ 
ಗಳಲ್ಲಿ ಬಿಟ್ಟಿಯಾಗಿ ದುಡಿಸಿಕೊಂಡ ನಿದರ್ಶನಗಳು ನೂರಾರು ಇವೆ. ಇದ 
ಕ್ಕಿಂತ ಹೊಲಸಾದುದೇನೆಂದರೆ, ಮನುಷ್ಯರನ್ನು ದನ ಕರುಗಳಂಶೆ ಕೊಳ್ಳು 
ತ್ತಿದ್ದ ಮತ್ತು ಮಾರುತ್ತಿದ್ದ ಅಮಾನುಷ ಪದ್ಧತಿ ಹಾಗೂ ಅವರನ್ನು 
ಮೃಗಗಳಿಗಿಂತ ಕಣೆಯಾಗಿ ಕಾಣುತ್ತಿದ್ದ ರೀತಿ. ಈ ಗುಲಾಮಿ ವ್ಯವಹಾರ 
ಎಷ್ಟರಮಟ್ಟಿಗೆ ರಾಜಾರೋಷಾಗಿ ನಡೆಯುತ್ತಿತ್ತೆಂಬುದನ್ನು ಕೆಲವು ಪ್ರವಾಸಿ 
ಗಳ ಪ್ರತ್ಯಕ್ಷ ವರದಿಗಳಿಂದ ತಿಳಿಯಬಹುದಾಗಿದೆ. 


ಫ್ರಾನ್ಸ್‌ವಾ ಪಿರಾರ್ಜ್‌ ದ ಲವಾಲ್‌ (Francois Pyrard de 
Laval) ಎಂಬ ಫ್ರಾನ್ಸ್‌ ದೇಶದವನೊಬ್ಬ ಪ್ರಪಂಚವನ್ನು ನೋಡುವ 
. ಉದ್ದೇಶದಿಂದ ಒಂದು ಹಡಗಿನಲ್ಲಿ ಸಿಬ್ಬಂದಿಯಾಗಿ ಸೇರಿಕೊಂಡು ತನ್ನ ದೇಶ 

ದಿಂದ ಹೊರಟು, ಸರ್ವೆಸಾಮಾನ್ಯವಾಗಿ ಆಗ್ಗೆ ಆಗುತ್ತಿದ್ದ ಹಡಗು ನಾಶನದಲ್ಲಿ 
ಅನೇಕ ಪಡಬಾರದ ಕಷ್ಟಗಳನ್ನು ಪಟ್ಟು, ಗೋವೆಗೆ ಬಂದು, ಇಲ್ಲಿ ಕೆಲವು 
ಕಾಲ ಇದ್ದು ತನ್ನ ದೇಶಕ್ಕೆ ಹಿಂದಿರುಗಿದ. ಆತ ಇಲ್ಲಿಗೆ ಬಂದ ಕಾಲ ಕ್ರಿ, ಶ. 
1601 ರಿಂದ 1608. ಅಂದರೆ ಆತ ಹೇಳುವ ಮಾತುಗಳು ಹದಿನಾರನೆಯ 
ಶತಮಾನದ ಕೊನೆಯಲ್ಲಿ ಇದ್ದ ಸ್ಥಿತಿಗಳನ್ನು ತಿಳಿಸುತ್ತವೆ ಎಂದು ಇಟ್ಟು 
ಕೊಳ್ಳಬಹುದು. ಆತ ಬೇರೆ ಕಡೆಗಳಲ್ಲಿ ಮತ್ತು ಇಂಡಿಯಾದಲ್ಲಿ ಇದ್ದ 
ಗುಲಾಮತನದ ವರ್ಣನೆಯನ್ನು ಬಹು ಸ್ಪಷ್ಟವಾಗಿ ಮಾಡಿದ್ದಾನೆ :: 

“ಕೇಪ್‌ ವೆರ್ದೆ ದ್ವೀಪಗಳು (ಆಫ್ರಿಕಾ ಖಂಡದ ಪೋರ್ಚುಗೀಸ್‌ ಗಿನಿ ಬಳಿ ಇರುವ 
ದ್ವೀಪಗಳು) ಹನ್ನೆರಡು ಇವೆ. ಕೆಲವು ದ್ವೀಪಗಳಲ್ಲಿ ಪೋರ್ಚುಗೀಸರು ನೆಲೆಸಿ ಭೂಮಿ 
ಯನ್ನು ಸಾಗುವಳಿ ಮಾಡುತ್ತಿದ್ದಾರೆ............ ಕೇಪ್‌ ವೆರ್ದೆ ದ್ವೀಪಗಳಿಂದ ವೆಸ್ಟ್‌ 

1 ನೋಡಿ: ಪ್ರವಾಸಿ ಕಂಡ ಇಂಡಿಯಾ-ಸಂಪುಟ ಮೂರು : ಎಚ್‌. ಎಲ್‌. 


ನಾಗೇಗೌಡ-ಮೈಸೂರು ವಿಶ್ನವಿದ್ಮಾನಿಲಯದ 
co. (ED EA Sen vee Se by eGangotri 


ಕಾಫಿ ತೋಟದ ಆಳುಗಳು ಮತ್ತು ಅವರ ಸಮಸ್ಯೆ 233 


ಇಂಡೀಸ್‌, ಬ್ರೆಜಿಲ್‌ ಮತ್ತು ಪೋರ್ಚುಗಲ್‌ಗಳಿಗೆ ನಿಗ್ರೋ ಗುಲಾಮರನ್ನು ಪೋರ್ಚು 
ಗೀಸರು ಒಂದೇ ಸಮನೆ ರವಾನಿಸುತಾ DO. ಈ Wo. ಿಪಾರದ ಕಾರಣ ಇಲ್ಲಿಗೆ ಹಡಗುಗಳು 
ಹೆಚ್ಚುಹೆಚ್ಚಾಗಿ ಬರುತ್ತಾ ಇರುತ್ತವೆ...... T 

Ch D t3 (ಅನ್‌ ಬೋನ್‌ ಎಂಬ ದ್ವೀಪ) ಪೋರ್ಚುಗೀಸ್‌ ಶ್ರೀಮಂತ 
ನೊಬ್ಬನಿಗೆ ಸೇರದೆ. TaN ಪದ ಜನರೆಲ್ಲ ಅವನ ಗುಲಾಮರು. ಅವರನ್ನು ಸ್ಪೆಯ್ನ್‌ 
ಮತ್ತು ವೆಸ್ಟ್‌ ಇಂಡಿ ಸುಗಳಿಗೆ ರವಾನೆಮಾಡಿ ದೊಡ್ಡ ವ್ಯಾಪಾರ ನಡೆಸುತ್ತಾನೆ. ಇವರೆಲ್ಲ 
ನೀಗ್ರೋಗಳು... 


“ಸೆಂಟ್‌ ಲಾರೆನ್ಸ್‌ (ಮಡಗಾಸ್ಕರ್‌) ದ್ವೀಪದಲ್ಲಿದ್ದ ಮೂರು ತಿಂಗಳುಗಳ ಕಾಲ 
ನಾವೂ ಬಹಳ ಕಪ್ಪ ಅನುಭವಿಸಿದೆವು....ನಮ್ಮ, ed. ವರಲ್ಲಿ ಮೂರನೆಯ ಒಂದು ಭಾಗ 
ದಷ್ಟು ಜನರನ್ನು ಕಳೆದುಕೊಂಡೆವು. ಆದ್ದರಿಂದ “ದ್ವೀಪದ ಕೆಲವು ಜನರನ್ನು ಹಿಡಿದು 
ನಮ್ಮ ಹಡಗಿನಲ್ಲಿ ಹಾಕಿಕೊಂಡೆವು. ಯಾರು ನಮಗೆ ಅಷ್ಟೊಂದು ಉಪಕಾರ ಮಾಡಿ 
ದರೋ ಅವರಿಗೆ ನಾವು ಕೊಟ್ಟ ಬಹುಮಾನ ಇದು! ಆದರೆ ಆಮೇಲೆ ದೇವರು ಇದಕ್ಕೆ 
ನಮಗೆ ತಕ್ಕ ಶಿಕ್ಷೆ ವಿಧಿಸಿದ do^ 

ಇಂಡಿಯಾದಲ್ಲಿಯೂ ಗುಲಾಮೀ iode ಇದ್ದೇ ಇತ್ತು. 
ಬಂಗಾಳ ಮತ್ತು ಗೋ ವಾಗಳಲ್ಲಿ ನಡೆಯುತ್ತಿದ್ದ ಈ ವ್ಯಾಪಾರ ಹೇಗಿತ್ತು 
ಎಂಬುದನ್ನು ಲವಾಲನ ಜ ಇಯಿಂದಲೇ ಕೇಳಿ ; 


“ಬಂಗಾಳದಲ್ಲಿ ನಡೆಯುವ ದೊಡ್ಡ ವ್ಯಾಪ ಪಾರವೆಂದರೆ ಗುಲಾಮರ ವ್ಯಾಪಾರ. 
ಇಲ್ಲಿಯ ಜನರು ತಮ್ಮ ಮಕ್ಕಳನ್ನು ರಾಜ ಬನಿಗೆ ಕಾಣಿಕೆಯಾಗಿ ಕೊಡುತ್ತಾರೆ. ವರ್ತಕರು 
ಮಕ್ಕಳನ್ನು ಕೊಂಡುಕೊಂಡು, ಹಡ ಮಾಡಿ ಮಾರಾಟಮಾಡುತ್ತಾ ರ. ಬರಿ ಹಿಡ 
ಅಪ್ಪೇ CO, ಇಡೀ ಅಂಗವನ್ನೆ  ಕತ್ತರಿಸಿಬಿಡುತ್ತಾರೆ. ಈ ರೀತಿ ಮಾಡಿದ ಖೋಜಾ 
ಗಳನ್ನು ಮಹಮ ದೀಯರು . ಮನೆಯಲ್ಲಿ ತಮ್ಮ ಹೆಂಡಂದಿರ ಊಳಿಗಕ್ಕಿ ಇಟ್ಟು 
ಕೊಳ್ಳು ತ್ತಾರೆ.” 

ಕಗ್ಲೋವೆಯಲ್ಲಿರುವ ಗುಲಾಮರಿಗಂತೂ ಲೆಕ್ಕವೇ ಇಲ್ಲ. ಇವರೆಲ್ಲಾ ಇಂಡಿಯಾ 
ದೇಶಕ್ಕೆ ಸೇರಿದವರು, ಗುಲಾಮಠ ವ್ಯಾಪಾರ ಇಲ್ಲಿ ಬಹಳ ನಡೆಯುತ್ತದೆ. ಪೋರ್ಚು 
ಗಲ್‌ ಮತ್ತು ಅದರ ಅಧೀನವಿರುವ ದೇಶಗಳಿಗೆ ಇವರನ್ನು ರವಾನಿಸುತ್ತಾ ರೆ. 
ಒಳ್ಳೊಳ್ಳೆಯ ಮಾತನಾಡಿ ಸಣ್ಣಪ್ಪಟ್ಟ ಮಕ್ಕಳನ್ನು ಪ್ರೇ ಬರ್ಚುಗೀಸರು ತಮ್ಮ ವಶಪಡಿಸಿ 
ಅಡಗಿಸಿಟ್ಟು ಕೊಂಡಿದ್ದು ಅನಂತರ. peices Yu Ky 


ಫ್ರಿ ಲೆಯ್‌ಲಾನ್‌ ಬೀದಿಯಲ್ಲಿ (ಗೋವೆಯಲ್ಲಿದ್ದ ಒಂದು ವ್ಯಾಪಾರದ ಬೀದಿ) 
ಎಲ್ಲಾ ಬಗೆಯ ವ್ಯಾಪಾರದ ವಸ್ತುಗಳನ್ನು ನೋಡಬಹುದು. ಇವುಗಳಲ್ಲಿ ಅನೇಕ ಜನ 


ಗುಲಾಮರೂ ಇರುತ್ತಾ D. ಇವರನ್ನು ನಾವು ಇಲ್ಲಿ (ಯೂರೋಪಿನಲ್ಲಿ) ಕುದುರೆಗಳನ್ನು 
ಹೊಡೆದುಕೊಂಡು ಹೋಗುವಂತೆ ಹೋ ಗುತ್ತಾ ರೆ. ಗುಲಾಮರನ್ನು ಹಾಗೆ ಹೀಗೆ ಎಂದು 


ಹೊಗಳಿ ಮ್ಹಾರ್ಯಾಟ್ಯ Wadi ರ್ಲಸತ್ಛಾರ 7 ಸ data pese Heec: 





234 | ಬೆಟ್ಟದಿಂದ ಬಟ್ಟಲಿಗೆ 


ರನ್ನು-ಅವರು ಗಂಡಸೆರಾಗಲಿ ಹೆಂಗಸರಾಗಲಿ-ಪರೀಕ್ಷೆ ಮಾಡುತ್ತಾರೆ." ಅವರಿಗೆ ಪ್ರಶೆ 
ಗಳನ್ನು ಹಾಕುತ್ತಾರೆ. ಗುಲಾಮರು ಹಳೆಯ ಯಜಮಾನನಿಗಿಂತ ಹೊಸ ಯಜಮಾನ 
ತಮ್ಮನ್ನು ಚೆನ್ನಾಗಿ ನೋಡಿಕೊಂಡಾನೆಂಬ ಆಸೆಯಿಂದ ತಮ್ಮ ಇಚ್ಛೆಯನ್ನು ವ್ಯಕ್ತಪಡಿಸಿ, 

ಕೊಳ್ಳುವವರ ಮನವೊಲಿಸಿಕೊಳ್ಳ ಲು ಯತ್ನಿಸುತ್ತಾರೆ........ ಇಂಡಿಯಾದ. ನಾನಾ ಭಾಗ 
ಗಳಿಂದ ಬಂದ ಸುಂದರವಾದ ಹುಡುಗಿಯರು ಗೋವೆಯಲ್ಲಿದ್ದಾರೆ. ಈ ಹುಡುಗಿಯರು 
ಬಹಳ ಅಗ್ಗವಾಗಿ ಸಿಕ್ಕುತ್ತಾರೆ......... ಗೋವೆಯ ಜನರ ಹೆಚ್ಚಿನ ಸಂಪತ್ತಿಲ್ಲ ಈ 
ಗುಲಾಮರ ದುಡಿತದಿಂದ ಬಂದುದು.” 

ಸಿಲೋನಿನಲ್ಲಿಯೂ ಪೋರ್ಚುಗೀಸರು ಅಲ್ಲಿ ಸಿಕ್ಕಿದವರನ್ನು ತಮ್ಮ 
ಗುಲಾಮರನ್ನಾಗಿ ಮಾಡಿಕೊಳುತ್ತಿದ್ದರೆಂದು ಲವಾಲ್‌ ಹೇಳುತ್ತಾನೆ. ಜಾವಾ 
ದಲ್ಲಿಯೂ ಗುಲಾಮತನ ಇತೆ ದೂ ಅಲ್ಲಿ ಗುಲಾಮರೇ ಮೈ ಮುರಿದು 
ಕೆಲಸ ವಣಡುತ್ತಿದ ರವರು ಎಂದೂ ತಿಳಿಸುತ್ತಾ ನೆ, 

ಪಶ್ಚಿಮ ಆಫ್ರಿಕಾದ ಅಂಗೋಲ ಎಂಬ ಪ್ರಾಂತದಲ್ಲಿಯೂ ನೀಗ್ರೋ 
ಗುಲಾಮರ ವ್ಯಾಪಾರವಲ್ಲದೆ ಬೇರೆ ವ್ಯಾಪಾರವೇ ಇರಲಿಲ್ಲವಂತೆ. ಸ್ಟೆ ಯ್‌ 
ರಾಜನಿಗೆ ಇದರಿಂದ ಅಪಾರ ಲಾಭ. . ಈ ಗುಲಾಮರನ್ನು ಬ್ರೆಜಿಲ್‌ ದೇಶಕ್ಕೆ 
ಮಾರಾಟಮಾಡುತ್ತಿದ QU). ಏಕೆಂದರೆ, ಅಲ್ಲಿ ಕಬ್ಬಿ ನ ಆಲೆಮನೆಗಳಲ್ಲಿ ಕೆಲಸ 
ಮಾಡುವುದಕ್ಕೆ ಅವರು ಬೇಕಾಗಿತ್ತು. ಅಮೇರಿಕಾದ ಗುಲಾಮರಿಗಿಂತ ಈ 
ನಿಗ್ರೋ ಗುಲಾಮರು ಉತ ಕೈಮವಾಗಿದ್ದ ರಂತೆ. ಒಂದೊಂದು ಕಬಿ ಶನಗಾಣದಲ್ಲಿ 
ನೂರಕ್ಕಿಂತಲೂ ಹೆಚ್ಚು ಗುಲಾಮರಿರುತ್ತಿ ದ್ದರು. u$ yndo ದನಗಳನ್ನು 
. ಮಾರುವಂತೆ ಈ ಗುಲಾಮರ ಮಾರಾಟವಾಗುತಿ ತ್ತು. 

ಹೆಸರಾಂತ ಸರ್‌ ಥಾಮಸ್‌ ರೋ (Sir Thomas Roe) ಎಂಬು 
ವನು ಇಂಡಿಯಾಕ್ಕೆ ಜಹಾಂಗೀರನ ಆಸಾ 2 NO, ರಾಯಭಾರಿಯಾಗಿ ಬಂದಿದ್ದ. 
ಇಲ್ಲಿ 0121102 ವರೆಗೂ ಇದ್ದ. "ಈತ ಪೋರ್ಚುಗೀಸರು ಇಲ್ಲಿ ಹೇಗೆ 
ನಡೆದುಕೊಳ್ಳ 'ತ್ರಿದ್ದರೆಂಬುದನ್ನು ಹೇಳುತ್ತಾ ನೆ ೩. 

“ಪೋರ್ಚುಗೀಸರು ಇಂಡಿಯಾದಲ್ಲಿ ಸೆ ೈನ್ಯೈವನ್ನಿಟ್ಟು ತಮ್ಮ ಕೋಟೆಕೊತ್ತಳಗಳನ್ನು 
ಕಾಯಲಾರಂಭಿಸಿದಂದಿನಿಂದ ಲಾಭ ಅನ್ನುವುದನ್ನೇ ಕಂಡಿಲ್ಲ. ಇದೇ ತಪ್ಪನ್ನು ಡಚ್ಚರೂ 
ಮಾಡುತ್ತಿದ್ದಾರೆ. ಅವರೂ ಕತ್ತಿ ಹಿಡಿದು ತೋಟಗಳನ್ನು (plantations) ಮಾಡ 
ಲೆತ್ತಿಸುತ್ತಿದ್ದಾರೆ. ಅವರು ಒಳ್ಳಿಯ ತೋಟಗಳನ್ನೇನೋ ಮಾಡಿದ್ದಾರೆ, ಎಲ್ಲೆಡೆ 


heey see Se 


* ಅದೇ, 


CC-0. Jangamwadi Math Collection. Digitized by eGangotri 


ಕಾಫಿ ತೋಟದ ಆಳುಗಳು ಮತ್ತು ಅವರ ಸಮಸ್ಯೆ 235 


ಬ್ಲೂ © ಹಿಳ್ಳೆಯ ಆಸ್ತಿಯನ್ನೂ ಮಾಡಿದ್ದಾರೆ. ಇವೆಲ್ಲ ನಿಜ, ಆದರೆ ಅವರ 
ಸತ್ತವರೊಡನೆ ಅವರ ಲಾಭವೂ ಕಣ್ಮರೆಯಾಗುತ್ತಿದೆ........” 

ಈ ಗುಲಾಮತನ ಇತ್ತೀಚಿನವರೆಗೂ ನಡೆಯುತ್ತ ಬಂದಿತು-ಮನುಷ್ಯ 
ನನ್ನು ಮನುಷ್ಯನನ್ನಾಗಿ ನೋಡಬೇಕೆಯ ತೀವ್ರ ಚಳುವಳಿ ಆರಂಭವಾಗುವ 
ವರೆಗೆ. ಸುಮಾರು ಈ ಶತಮಾನದ ಆದಿಯಿಂದ ಮನುಷ್ಯನ ಹಕ್ಕುಬಾಧ್ಯತೆ 
ಗಳನ್ನು ಎತ್ತಿಹಿಡಿಯಲಾಯಿತು. ತೋಟದಲ್ಲಿ ಕೆಲಸ ಮಾಡಲಿ, sword 
ಗಳಲ್ಲಿ ಕೆಲಸ ಮಾಡಲಿ, ಅವನ ದುಡಿಮೆಗೆ ತಕ್ಕ ಪ್ರತಿಫಲ ದೊರೆಯಬೇಕು 
ಮತ್ತು ಅವನನ್ನು ಮಾನವೀಯ ದೃಷ್ಟಿಯಿಂದ ನೋಡಬೇಕು-ಎಂಬ ಸ್ಥಿರ 
ಧೋರಣೆಯನ್ನು ಪ್ರಪಂಚದ ಪ್ರಜ್ಞಾವಂತರು ತಾಳಿದರು. ಅಂದಿನಿಂದ 
ದುಡಿಯುವವರ ಹಾಗೂ ಕೂಲಿಗಾರರ ಸ್ಥಿತಿಗತಿ ಬಹುಮಟ್ಟಿಗೆ ಉತ್ತಮ 
ವಾಗುತ್ತ ಬಂದಿದೆ. 

'ಪ್ಲಾಂಟೇಷನ್‌' ಎಂಬ ಪದ ಮೊದಲಿಗೆ "ಗಿಡಗಳನ್ನು ನೆಟ್ಟ ತಾಕು 
ಭೂಮಿ" ಎಂಬ ಅರ್ಥದಲ್ಲಿ ಬಳಕೆಯಲ್ಲಿತ್ತು. ಸಾಂಕೇತಿಕವಾಗಿ, “ಜನರನ್ನು 
ಒಂದು ಕಡೆ ನೆಲೆಸುವಿಕೆ' ಎಂಬ ಅರ್ಥದಲ್ಲಿಯಯೂ ಉಪಯೋಗಿಸಲಾಗುತ್ತಿತ್ತು. 
ಅದರಲ್ಲಿಯೂ ಹದಿನೇಳನೆಯ ಶತಮಾನದ ಆದಿಯಲ್ಲಿ ಉತ್ತರ ಅಮೇರಿಕಾ 
ದಲ್ಲಿ ವಲಸೆ ನಿಲ್ಲುವ (colonisation) ವ್ಯವಸ್ಥೆ ಗೆ ಈ ಪದ: ಬಳಕೆಯಲ್ಲಿತ್ತು. 
ಈಚೆಗೆ ಏಷ್ಯಾ, ಆಫ್ರಿಕಾ ಮತ್ತು ಅಮೇರಿಕಾಗಳಲ್ಲಿ ಯೂರೋಪಿನ ಪ್ರಭುತ್ವ 
ಗಳು ತಮ್ಮ ಆರ್ಥಿಕ ಪ್ರಾಬಲ್ಯವನ್ನು ಹೆಚ್ಚಿಸಿಕೊಳ್ಳಲು ಆರಂಭಿಸಿದ ಮೇಲೆ 
"ಪ್ಲಾಂಟೇಷನ್‌" ಎಂದರೆ, “ಭಾರಿ ವಿಸ್ತೀರ್ಣದಲ್ಲಿ ಕೃಷಿ ಉದ್ಯಮ ಮತ್ತು 
ಪಾಶ್ಚಾತ್ಯ ಕೈಗಾರಿಕಾ ವಿಧಾನಗಳಲ್ಲಿ ಕೃಷಿಮೂಲಗಳ ಅಭಿವೃದ್ಧಿ” ಎಂಬ 
ಅರ್ಥದಲ್ಲಿ ಉಪಯೋಗವಾಯ್ತು. 

ಮೊದಲಿಗೆ ತೋಟಗಳಲ್ಲಿ ಕೆಲಸ ಮಾಡುವವರೆಲ್ಲ ಗುಲಾಮರೇ 
ಆಗಿದ್ದರು. ಬ್ರೆಜಿಲ್‌ನಲ್ಲಿ ಹದಿನೆಂಟನೆಯ ಶತಮಾನದ ಉತ್ತರಾರ್ಧದವರೆಗೆ 
ಕಾಫಿ ಬೆಳೆಯುತ್ತಿರಲಿಲ್ಲ. ಅಲ್ಲಿಯವರೆಗೆ ಬೆಳೆಯುತ್ತಿದ್ದುದು ಕಬ್ಬು. ಆದರೆ 
ಯೂರೋಪಿನಲ್ಲಿ ಬೀಟೆಗೆಣಸು (beet root) ಬೆಳೆದು ಆದರಿಂದ ಸಕ್ಕರೆ 
ತಯಾರಿಸಲಾರಂಭಿಸಿದ ಮೇಲೆ ಬ್ರೆಜಿಲಿನ ಬೆಲ್ಲ ಮತ್ತು ಸಕ್ಕರೆಗೆ ಗಿರಾಕಿ 
ಕಡಮೆಯಾಯ್ತು. ಆಗ ಕಬ್ಬಿಗೆ ಬದಲು ಕಾಫಿ ಬೆಳೆಯಲಾರಂಭಿಸಿದರು, 


CC-0. Jangamwadi Math Collection. Digitized by eGangotri 


2 
el 





236 ಬೆಟ್ಟದಿಂದ ಬಟ್ಟಲಿಗೆ 


ಕಬ್ಬಿನ ತೋಟಗಳೆಲ್ರಿಯೂ ಗುಲಾಮರಿಂದ ದುಡಿಸಿಕೊಳ್ಳಲಾಗುತ್ತಿ 
ತಂದು ಮೇಲಿನ ಪ್ರತ್ಯಕ್ಷ ವರದಿಯಿಂದ ಸ್ಪಷ್ಟವಾಗಿದೆಯಷ್ಟೆ. ಈ 
ಗುಲಾಮತನ ಕಾಫಿ ತೋಟಗಳನ್ನು ಮಾಡಲಾರಂಭಿಸಿದ ಮೇಲೂ ಮುಂದು 
ವರಿಯಿತು... ಮೊಟ್ಟಮೊದಲಿಗೆ ಕಾಫಿಯ ಇತಿಹಾಸದಲ್ಲಿ ಇನ್ನೊಬ್ಬರ 
ಹಂಗಿಲ್ಲದೆ ಬಾಳಿ ಬದುಕಿದ ಅದರ ಪರಿಮಳಕ್ಕೆ ಗುಲಾಮರ ದುಡಿಮೆಯ 
ಬೆವರಿನ ದಟ್ಟ ವಾಸನೆ ಬೆರೆಯಿತು. 1888ರವರೆಗೆ ಲಕ್ಷಾಂತರ ಗುಲಾಮರು 
ಬ್ರೆಜಿಲಿನ ಕಾಫಿ ತೋಟಗಳಲ್ಲಿ ಕೆಲಸ ಮಾಡುತ್ತಿದ್ದರು. 1550ರಲ್ಲಿ ಪೋರ್ಚು 
ಗೀಸರು ಬ್ರೆಜಿಲನ್ನು ಆಕ್ರಮಿಸಿಕೊಂಡಾಗ ಅಲ್ಲಿದ್ದ ಜನಸಂಖ್ಯೆ ಎಷ್ಟೋ 
ಗೊತ್ತಿಲ್ಲ. ಅಂತೂ 1650ರಲ್ಲಿ ಅಲ್ಲಿಗೆ ಆಮದುಮಾಡಿಕೊಂಡ ಗುಲಾಮರ 
ಮತ್ತು ವಲಸೆಹೋದ ಪೋರ್ಚುಗೀಸರ ಸಂಖ್ಯೆ 70,000 ಇತ್ತು. ಅಮೇಲೆ 
ಅಂತರ್ವಿವಾಹ ಮತ್ತು ಹೊರಗಿನಿಂದ ಜನರನ್ನು ತರಿಸಿಕೊಳ್ಳುವುದು ಬಹಳ 
ಬಿರುಸಿನಿಂದ ನಡೆಯಿತು. ಹೀಗಾಗಿ 1700ರಲ್ಲಿ "ನಾಗರಿಕ' ಬ್ರೆಜಿಲಿಯನರ 
ಸಂಖ್ಯೆ 7 ಲಕ್ಷ ಆಯಿತು. ಆಮೇಲೆ ಒಂದು ಶತಮಾನದೊಳಗೆ ಬ್ರೆಜಿಲಿನ 
ಜನಸಂಖ್ಯೆ 25 ಲಕ್ಷಕ್ಕೇರಿತು ಇದರಲ್ಲಿ ನೀಗ್ರೋಗಳು 15 ಲಕ್ಷ, ಇಂಡಿಯ 
ನರು 6 ಲಕ್ಷ ಮತ್ತು ಬಿಳಿಯರು 4 ಲಕ್ಷ. 

ಬ್ರೆಜಿಲ್‌: 1808ರಲ್ಲಿ ಸ್ವತಂತ್ರವಾದರೂ ಅದರ ಸುವರ್ಣಯುಗ 
ಆರಂಭವಾದುದು ಎರಡನೆಯ ಪೆದ್ರೊ ದೊರೆ (King Pedro) 1840ರಲ್ಲಿ 
ಆಳಲು ಆರಂಭಿಸಿದಾಗ ಎಂದು ಹೇಳುತ್ತಾರೆ. ಈ ದೊರೆ ವಿದ್ಯೆ, ಸಾರಿಗೆ 
ಮತ್ತು ಕೃಷಿಯ ಅಭಿವೃದ್ಧಿ, ಆಗ ರಾಜಾರೋಷಾಗಿದ್ದ ಲಂಚರುಷುವತ್ತಿನ 
ದಮನ-ಈ ಮುಂತಾದ ಕೆಲಸಗಳನ್ನು ಕೈಗೊಂಡ. ಅವನ ಧೋರಣೆಯ 
ಕಾರಣವಾಗಿ 10 ಲಕ್ಷ ಜರ್ಮನರೂ 2 ಲಕ್ಷ ಜಪಾನಿಯರೂ ಬ್ರೆಜಿಲ್‌ನಲ್ಲಿ 
ಬಂದು ನೆಲೆಸಿದರು. ಗುಲಾಮತನವನ್ನು ತೊಲಗಿಸಬೇಕೆಂದು ಆಗ 1888 
ರಲ್ಲಿ ನಿರ್ಧರಿಸಿದ. ಆದರೆ ತೋಟಗಳ ಮಾಲೀಕರು ಅವನ ಮೇಲೆ ತಿರುಗಿ 
ಬಿದ್ದು ವಕಾರನೆಯ ವರ್ಷವೇ ಆತನನ್ನು jj ಯೂರೋಪಿಗೆ ಓಡಿಸಿದರು. 
ಐವತ್ತೆಂಟು ವರ್ಷಗಳ ಕಾಲ ರಾಜ್ಯಭಾರವಕಾಡಿದ ಅತ ಕೊನೆಗೆ ಪ್ಯಾರಿಸಿನ 
ಸಾಮಾನ್ಯ ಹೊಟೇಲಿನಲ್ಲಿದ್ದು ಕೊಂಡು ಅಲ್ಲಿಗೆ ಹೋದ ಎರಡು ವರ್ಷಗಳ 
ನಂತರ ಕಾಲವಾದ, ಆದರೆ ಅವನು ಕೈಗೊಂಡ ಕೆಲಸವನ್ನು ಅವನ ಮಗಳು 


CC-0. Jangamwadi Math Collection. Digitized by eGangotri 


ಕಾಫಿ ತೋಟದ ಆಳುಗಳು ಮತ್ತು ಅವರ ಸಮಸ್ಯೆ 237 


ಇಸಾಬೆಲ್‌ (Isabel) ಎಂಬುವಳು ಮಾಡಿ ಮುಗಿಸಿದಳು. ಆಕೆ ಒಂದು ಆಜ್ಞೆ 
ಯನ್ನು ಹೊರಡಿಸಿ 7 ಲಕ್ಷ ಜನರನ್ನು ಗುಲಾಮಗಿರಿಯಿಂದ ಪಾರುಮಾಡಿ 
ದಳು. ಅಂತೂ 1888ರವರೆಗೆ ಬ್ರೆಜಿಲಿನ ಕಾಫಿ ಗುಲಾಮರ ದಟ 2; ಬೆವರಿ 
ನಿಂದ ಕೂಡಿತ್ತು. 

ಕಾಫಿ, ಟೀ ಮತ್ತು ರಬ್ಬರ್‌ ಬೆಳೆಯುತ್ತಿದ್ದ ಬೇರೆ ಕಡೆಗಳಲ್ಲಿಯೂ 
ಗುಲಾಮರ ದುಡಿತವೇ ಆ ತೋಟಗಳ ಅಭಿವೃದ್ಧಿಗೆ ಕಾರಣವಾಗಿತ್ತು. ದನ 
ಗಳಿಗೆ ಒಂದಿಷ್ಟು ಹುಲ್ಲು ಹಾಕಿದಂತೆ ಹಸಿದ ಜನರಿಗೆ ಹೊಟ್ಟಿಗೆ ಒಂದಿಷ್ಟು ಹಿಟ್ಟು T 
ಹಾಕಿ ದುಡಿಸಿಕೊಂಡರು. ಅನೇಕ ರಾಷ್ಟ್ರಗಳ ಹಿರಿಮೆಗೆ ಈ ಗುಲಾಮರ 
ದುಡಿತವೇ ಕಾರಣ. ಇಷ್ಟಲ್ಲದೆ ಹೇಳಿದನೆ ಟಾಲ್‌ಸಾ ಸಿಯ, “Stone palaces 
cannot be built by honest labour’ ಎಂದು |! ಅಮೃತಶಿಲೆ 
ಅರಮನೆ ಕಟ್ಟಬೇಕಾದರೆ ಅನ್ಕರ ಬಿಟ್ಟಿ i; ದುಡಿತ ಅನಿವಾರ್ಯ, ಟಾಲ್‌ಸ್ಟಾಯ್‌ 
ಇನ್ನೂ ಒಂದು ಮಾತು ಹೇಳಿದ: “It is easier for a camel to pass 
through the eye of a needle than for a rich mah to enter 
the kingdom of Heaven. ಇದರ ಅರ್ಥ, ಪಶ್ರೀಮಂತನಾಗುವುದು 
ಅನ್ಯರ ದುಡಿಮೆಯಿಂದ. ಅಂಥ ಶ್ರೀಮಂತ ಸ್ವರ್ಗಕ್ಕೆ ಹೋಗುವುದು 
ಸೂಜಿಯ ಕಣ್ಣಿನಲ್ಲಿ ಒಂಟೆ ಹೋಗುವಷ್ಟೇ ಕಷ್ಟ ಎಂದು. ಇಂಥ ಕ್ರಾಂತಿಕಾರಕ 
ಭಾವನೆಗಳೇ ಗುಲಾಮತನ, ಜೀತ, ಬಿಟ್ಟಿ 3, ದುಡಿತ ಮುಂತಾದುವುಗಳನ್ನು 
ತೊಲಗಿಸಿ ಮಾನವನ ಹಕ್ಕುಬಾಧ್ಯಶೆಗಳನ್ನು ಎತ್ತಿ ಹಿಡಿಯುವಂತೆ ಮಾಡಿದ್ದು. 

ಇಂಗ್ಲೆಂಡಿನಂಥ ದೇಶದಲ್ಲಿಯೂ ಕಾರ್ಬಾನೆಗಳಲ್ಲಿ ದುಡಿಯುವವರ 
ಸ್ಥಿತಿ ತುಂಬಾ ಹೀನವಾಗಿತ್ತು. "ಅವರವರ ಸುಖ ಅವರೇ ನೋಡಿಕೊಳ್ಳ 
ಬೇಕು ; ಸರಕಾರ ಇದರಲ್ಲಿ ಕೆ ಓೈಹಾಕಬಾರದು' wow "Jaisser-faire 
policy) ನೀತಿ ಇದ್ದ ಕಾಲದಲ್ಲಿ ಅಂದರೆ ಇಂಗ್ಲೆಂಡಿನ ಕೆ ೈಗಾರಿಕಾ ಕ್ರಾಂತಿಯ 
(Industrial Revolution) ಅನಂತರದಲ್ಲಿ, ಕೂಲಿಗಾರರ ಸ್ಥಿತಿ ಬಹು 
ಶೋಚನೀಯವಾಗಿತ್ತು. ಕೂಲಿಗಾರರ ದುಡಿಮೆಗೆ ಹೊತ್ತುಗೊತ್ತೆಂಬು 
ದಿರಲಿಲ್ಲ. ಗಿರಣಿಗಳಿಗೆ ಕೂಲಿಗಳನ್ನು ಕರೆತರುವ ಕೆಲಸವನ್ನು ವಹಿಸಿಕೊಂಡ 
ದಲ್ಲಾಳಿಗಳು ಬಡತನವಿದ್ದ ಪ್ರದೇಶಗಳಿಂದ ಜನರನ್ನು ನೇಮಿಸಿಕೊಂಡು, ಅವ 
ರನ್ನು ಗುಲಾಮರಂತೆ ಕಾರ್ಬಾನೆಗಳಿಗೆ ಹೊಡೆದುಕೊಂಡು ಹೋಗುತ್ತಿದ್ದರು. 


CC-0. Jangamwadi Math Collection. Digitized by eGangotri 





238 ಬೆಟ್ಟದಿಂದ ಬಟ್ಟಲಿಗೆ| 


ಹೆಂಗಸರು ಮತ್ತು ಮಕ್ಕಳಿಗೆ ಕೊಡಬೇಕಾಗಿದ್ದ ಕೂಲಿ ಗಂಡಸರಿಗೆ ಕೊಡ 


ಬೇಕಾದ ಕೂಲಿಗಿಂತ ಕಡಮೆಯಿದ್ದುದರಿಂದ ಅವರನ್ನೇ ಕಾರಾನೆಗಳಲ್ಲಿಯೂ! 
ಗಣಿಗಳಲ್ಲಿಯೂ ಹೆಚ್ಚಾಗಿ ನೇಮಿಸಿಕೊಳ್ಳಲಾಗುತ್ತಿತ್ತು. ಅವರ ಶೋಷಣೆ 
ನಾನಾ ರೀತಿಯಲ್ಲಿ ನಡೆಯಿತು. ಕಾರ್ಹಾನೆಗಳು ಹೊಲಸಿನಿಂದ ನಾರುತ್ತಿ. 
DJ. ಆಕಸ್ಮಿಕಗಳಿಗೆ ಪರಿಹಾರವೆಂಬುದೇ ಇರಲಿಲ್ಲ. ಕಾರ್ಪಾನೆಗಳ ಸುತ್ತ! 
ಮುತ್ತ ಕೊಳಚೆ ಕೇರಿಗಳು ಬೆಳೆದು ಮೂಗು ಹಿಡಿಯದಂತೆ ಮಾಡಿದ್ದುವು. 
ಶ್ರೀಮಂತರಾಗಿದ್ದ ಜಮಾನುದಾರರು ತಮ್ಮ ಹಣವನ್ನು ಹೊಸ ಹೊಸ 
ಕಾರ್ಬಾನೆಗಳಲ್ಲಿ ಹಾಕಿದರು ; ಕಾರ್ಯಾನೆಗಳನ್ನು ಎಲ್ಲೆಂದರೆ ಅಲ್ಲಿ ಹೂಡಿದರು; 
ಯಾರೆಂದರೆ ಅವರನ್ನು ಕೂಲಿಗಳಾಗಿ ನೇಮಿಸಿಕೊಂಡರು ; ಮನಸ್ಸು ಬಂದಷ್ಟು! 
ಕೂಲಿ ಕೊಟ್ಟರು; ಬಡಬಗ್ಗರಿಂದ ಅಗ್ಗವಾಗಿ ದುಡಿಸಿಕೊಂಡು ಅವರು। 
ಮತ್ತಷ್ಟು ಶ್ರೀಮುತರಾದರು. | 
ಇವನ್ನೆಲ್ಲಾ ಕಂಡು ಸಾರ್ವಜನಿಕ ಅಭಿಪ್ರಾಯ ರೊಚ್ಚಿಗೆದ್ದಿ ತು. "ಇದ 
ರಲ್ಲಿ ಸರ್ಕಾರದ ಕರ್ತವ್ಯವೇನು ?' ಎಂಬ ಆಲೋಚನೆಗೆ ಆರಂಭವಾಯಿತು. | 
ಕೂಲಿಗಾರರ ಹಿತರಕ್ಷಣೆಯ ಆಲೋಚನೆಯೇ ಸರ್ಕಾರ ಜನತೆಯ ಕ್ಷೇಮವನ್ನು 
ಸಾಧಿಸಬೇಕೆಂಬ ತತ್ವವನ್ನು ಅಂಗೀಕರಿಸುವಂತೆ ಮಾಡಿತು. ಈ ಹೊಸ: 
ಧೋರಣೆ ಪ್ರಪಂಚದ ಮನ್ನಣೆ ಪಡೆಯಿತು. ಅಂದಿನಿಂದ ಪ್ರಪಂಚದ 
ನೂರಾರು ಸರ್ಕಾರಗಳು ತಮ್ಮ ಕಾರ್ಯಕ್ಷೇತ್ರದಲ್ಲಿ ಶೋಷಿತರ ಯೋಗ 
ಕ್ಷೇಮವನ್ನು ಮೊವಲ ಕಾರ್ಯಕ್ರಮವಾಗಿ ಮಾಡಿಕೊಳ್ಳುತ್ತಾ ಬಂದಿವೆ. 
ಕಾರ್ಮಿಕರ ಹಿತರಕ್ಷಣೆ ಹಾಗೂ ಅವರ ಯೋಗಕ್ಷೇಮಕ್ಕಾಗಿ ಕಾಯಿದೆ ಕಟ್ಟ ಲೆ 
ಗಳನ್ನು ಮಾಡಲಾಗಿದೆ. | 
ಇಂಡಿಯಾದಲ್ಲಿ ಕಾರ್ಮಿಕರಿಗೆ ಸಂಬಂಧಿಸಿದ ಕಾನೂನುಗಳು ಹೆಚ್ಚಾ ಗಿ 
ಸ್ವಾತಂತ್ರ್ಯದ ಅನಂತರ ಆದವ್ರಗಳಾದರೂ, ಅವುಗಳ ಮೂಲವನ್ನು 1837 
ರಿಂದಲೇ ಕಾಣಬಹುದು. ಬ್ರಿಟಿಷ್‌ ವಸಾಹತುಗಳಲ್ಲಿಯೂ ಗುಲಾಮಗಿರಿ 
ಇತ್ತು. ಅದನ್ನು 1833ರಲ್ಲಿ ತೆಗೆದುಹಾಕಲಾಯಿತು. ಹೀಗೆ ಮಾಡಿದ್ದರಿಂದ. 
ವಸಾಹತುಗಳಲ್ಲಿ ಕೆಲಸಮಾಡಲು ಆಳುಗಳು ಇಲ್ಲದೆಹೋದರು. 1837 ರಿಂದ | 
ಇಂಡಿಯಾದ ಅಗ್ಗದ ಕೂಲಿಗಳನ್ನು ಅಲ್ಲಿಗೆ ಕರೆಸಿಕೊಳ್ಳಲು ಆರಂಭವಾಯಿತು. | 
ಹಾಗೆ ಕರೆಸಿಕೊಂಡವರ ಮತ್ತು ಇಲ್ಲಿಂದ 'ರಫ್ರ' ಆದವರ ಹಿತರ ಕ್ಷಣೆಯ ' 


CC-0. Jangamwadi Math Collection. Digitized by eGangotri 





——— —— 


ಕಾಫಿ ತೋಟದ ಆಳುಗಳು ಮತ್ತು ಅವರ ಸಮಸ್ಯೆ 239 


ಬಗ್ಗೆ ಕಾನೂನುಗಳನ್ನು ಮಾಡಬೇಕಾದ ಆವಶ್ಯಕತೆ ಕಂಡುಬಂದಿತು. 1850 
ರಲ್ಲಿ ಮಕ್ಕಳ ಹಿತರಕ್ಷಣೆಗಾಗಿ "ಅಪ್ರೆಂಟಿಸ್‌ ಆಕ್ಟ್‌ (Apprentice Act) 
1209 ಆಕಸ್ಮಿಕಗಳಿಗೆ ಒಳಗಾದವರಿಗೆ ಪರಿಹಾರ ಒದಗಿಸುವ end ೇಶಕ್ಕಾ n 
ಫೇಟಲ್‌ ಆಕ್ಸಿಡೆಂಟ್ಸ್‌ ಆಕ್ಟ್‌' (Fatal Accidents Act), pe 
ಯಾನ ಮಾಡುವ ನಾವಿಕರ ಯೋಗಕ್ಟೇಮಕ್ಕಾಗಿ 1859ರಲ್ಲಿ "ಮರ್ಚೆಂಟ್‌ 
ಷಿಪ್ಟಿಂಗ್‌ SBE” (Merchant Shipping Act), ಇಂಡಿಯಾದ og 
ಗಳಲ್ಲಿ ಕೆಲಸ ಮಾಡುವವರ ವೇತನ ಅಥವಾ ಕೂಲಿಯ ಬಗ್ಗೆ ಬರುವ 
ವಿವಾದಗಳನ್ನು ಫರಿಹರಿಸಲು 1860ರಲ್ಲಿ ಮೊಟ್ಟಮೊದಲ ಕ್ಷೆ ಗಾರಿಕಾ ವಿವಾದ 
ಗಳ, ಅಂದರೆ "ಮಾಲೀಕರ ಮತ್ತು ಕೆಲಸಗಾರರ ವಿವಾದ 'ಪರಿಹಾರ ಆಕ್ಟ್‌? 
(Employers and Workmens’ Disputes Act) ಆದುವು. ; 

ಇಂಡಿಯಾದ ಮೊಟ್ಟಮೊದಲನೆಯ ಬಟಿ 4 ಗಿರಣಿ ಕಾರ್ಯಾನೆ 1857 
ರಲ್ಲಿ ಬೊಂಬಾಯಿಯಲ್ಲಿ ಸ್ಥಾಪಿತವಾಯಿತು. ಅಲ್ಲಿಂದ ಇಪ್ಪತ್ತು ವರ್ಷಗಳಲ್ಲಿ 
ಗಿರಣಿಗಳ ಸಂಖ್ಯೆ 18ಕ್ಕೆ ಏರಿತು. ಈ ಗಿರಣಿಗಳಲ್ಲಿ 10,000 ಕೂಲಿಗಳು 
ಕೆಲಸ ಮಾಡುತ್ತಿದ್ದರು. ಅವರ ಬಾಳು ಬಹು ಹೀನಾಯಸಿ ತೆಯಲಿತ್ತು. 
ಇದನ್ನು ಪರಿಶೀಲಿಸಲು 1875ರಲ್ಲಿ ನೇಮಕವಾದ ಆಯೋಗ(Commission) 
"ಕಾಯಿದೆ ಮಾಡುವುದು ಅನಾವಶ್ಯಕ" ಎಂದಿತು! ಆದರೂ ಕೂಲಿಗಾರರ 
. ಹಿತರಕ್ಷಣೆ ಮಾಡುವ ಕರ್ತವ್ಯದಿಂದ ಸರ್ಕಾರ ವಿಮುಖವಾಗಲು ಸಾಧ್ಯವಾಗ 
ಲಿಲ್ಲ. 1881ರಲ್ಲಿ "ಇಂಡಿಯನ್‌ ಫಾಕೊ 20 ಆಕ್ಟ್‌" (Indian Eidos 
Act) ಜಾರಿಗೆ ಬಂತು. ಆದರೆ ಈ ಕಾನೂನಿನಲ್ಲಿ ಹೆಂಗಸರು ಮಕ್ಕಳ ರಕ್ಷಣೆಯ 
ಬಗ್ಗೆ ಹೇಳಿಕೊಳ್ಳಬಹುದಾದುದು ಯಾವುದೂ ಇರಲಿಲ್ಲ. ಮೊಟ ಮೊದಲ 
ಅಂತರ್ರಾಷ್ಟ್ರೀಯ ಕಾರ್ಮಿಕ ಸಮ್ಮೇಳನ (International Labour Con 
ference) 1890ರಲ್ಲಿ ಸೇರಿತು. ಅದು ಹೆಂಗಸರು ಮತ್ತು ಮಕ್ಕಳ ಬಗೆ 
ಸೂಕ್ತ ಕಾನೂನು ಆವಶ್ಯಕ ಎಂದು ಒತ್ತಿ ಹೇಳಿತು. ಈ ಕಾರ: ವಾಗಿ 
1881ರ ಪ್ಯಾಕ್ಟೊರಿ e$ 189109 ತಿದ್ದುಪಡಿ ಆಯಿತು. "ಮಗು' ಎಂದರೆ 
14 ವರ್ಷ ವಯಸ್ಸಿನೊಳಗಿರುವವನು, 9 ವರ್ಷದೊಳಗಿನ ಮಕ್ಕಳನ್ನು 
ಕೆಲಸಕ್ಕೆ ನೇಮಿಸಿಕೊಳ್ಳಬಾರದು ಮತ್ತು ಮಕ್ಕಳನ್ನು 7 ಗಂಟೆಗಳಿಗಿಂತ 
ಹೆಚ್ಚಿಗೆ ದುಡಿಸಬಾರದು, ವಾರ ವಾರ ರಜೆ, ಕೆಲಸದ ಮಧ್ಯೆ ವಿರಾಮ-ಈ 


CC-0. Jangamwadi Math Collection. Digitized by eGangotri 





240 ಬೆಟ್ಟದಿಂದ ಬಟ್ಟಲಿಗೆ 


ಮೊದಲಾದ ಸೌಕೆರ್ಯಗಳನ್ನು ಈ ಕಾಯಿದೆ ಒದಗಿಸಿಕೊಟ್ಟಿತು. ಆಮೇಲೆ 
1911ರಲ್ಲಿ ಮತ್ತೊಂದು ಫ್ಯಾಕ್ಟೊರಿ ಆಕ್ಟ್‌ (Factory Act) ಆಯಿತು. 
ಇದರಲ್ಲಿ ಗಿರಣಿಗಳಲ್ಲಿರುವ ಗಂಡಸರಿಗೆ ದಿನಕ್ಕೆ 12 ಗಂಟೆ ಕೆಲಸ ; ಹೆಂಗಸರಗೆ 
11 ಗಂಟೆ ಕೆಲಸ ; ಮಕ್ಕಳಿಗೆ 6 ಗಂಟೆ ಕೆಲಸ ಎಂದು ನಿಗದಿಮಾಡಲಾಯಿತು. 

ಮೊದಲನೆಯ ಮಹಾಯುದ್ಧ ಮತ್ತು 1919 ರಲ್ಲಿ ಜನ್ಮ ತಾಳಿದ 
ಅಂತರ್ರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆ (ಐ. ಎಲ್‌. W= I. L. O-= Inter- 
national Labour Organisation)=%ವುಗಳ ಕಾರಣವಾಗಿ 
ಫ್ಯಾಕ್ಟರಿ ಆಕ್ಸಿಗೆ 1922ರಲ್ಲಿ ಮತ್ತೆ ತಿದ್ದುಪಡಿ ಮಾಡಲಾಯಿತು. 1931ರಲ್ಲಿ 
ನೇಮಕಗೊಂಡ ಕಾರ್ಮಿಕ ರಾಯಲ್‌ ಕಮಿಷನ್‌ (Royal Commision 
on Labour) ಆಗ ಕಾನೂನಿನಲ್ಲಿದ್ದ ಲೋಪದೋಷಗಳನ್ನು ಎತ್ತಿ 
ತೋರಿಸಿತು. ಈ ಕಾರಣವಾಗಿ 1934ರ ಫ್ಯಾಕ್ಸೊ 9,0 ಆಕ್ಟ್‌ ಬಂದಿತು. ಈ 
ಆಕ್ಟಿಗೂ ಎರಡನೆಯ ಮಹಾಯುದ್ದ ದ ವೇಳ ಮತ್ತು ಆಮೇಲೆ ತಿದ್ದು 
ಪಡಿಗಳನ್ನು ಮಾಡುತ್ತಾ ಬರಲಾಯಿತು. ಕೊನೆಗೆ ಈಗಿರುವ 1948ರ 
ಫ್ಯಾಕ್ಟೊರಿ osf, (Factory Act. 1948) ರೂಪುಗೊಂಡು ಜಾರಿಗೆ 
ಬಂದಿತು. 

ಇದೇ ರೀತಿ ಗಣಿಗಳ ಕೆಲಸಗಾರರ ಹಿತರಕ್ಷಣೆಗಾಗಿ 1901 ರಿಂದಲೂ 
ಕಾಯಿದೆ ಮಾಡುತ್ತ ಬಂದು, ಕೊನೆಗೆ 1952 ರಲ್ಲಿ "ಇಂಡಿಯನ್‌ ಮೈನ್ಸ್‌ . 
ಆಕ್ಟ್‌' (Indian Mines Act 1952) ಜಾರಿಗೆ ಬಂತು. ಹಾಗೆಯೇ ರೈಲು, 
ಸಾರಿಗೆ, ಬಂದರು ಮತ್ತು ರೇವುಗಳು, ಅಂಗಡಿಗಳು ಮತ್ತು ವ್ಯಾಪಾರ 
ವಹಿವಾಟಿನ ಸ್ಥಳಗಳು-ಇವುಗಳಿಗೆ ಸಂಬಂಧಪಟ್ಟ ಕಾನೂನುಗಳಾದುವು. 

ಈಗ ತೋಟಗಳ ಕೂಲಿಯವರ ಬಗ್ಗೆ ಆದ ಕಾನೂನಿನ ಬೆಳವಣಿಗೆ 
ಯನ್ನು ಕೊಂಚ ಸೂಕ್ಷ್ಮವಾಗಿ ಪರಿಶೀಲಿಸಬಹುದು, ಕಾಫಿ, ಟೀ ಮತ್ತು 
ರಬ್ಬರ್‌ ತೋಟಗಳನ್ನು ಕೈಗಾರಿಕೆ ಎಂದು ಕರೆಯುವುದಾದರೆ ತೋಟಗಾರಿಕೆ 
ಇಂಡಿಯಾದ ಅತ್ಯಂತ ಪ್ರಾಚೀನವಾದ ಕೈಗಾರಿಕೆ. ಅಸ್ಸಾಮಿನ ಟೀ ತೋಟ 
ಗಳು ಮೊದಲನೆಯವು. ಆ ತೋಟಗಳಲ್ಲಿ ಕೆಲಸ ಮಾಡಲು ಸಾಕಷ್ಟು 
ಕೂಲಿಯವರು ಸ್ಥಳದಲ್ಲಿ ಸಿಕ್ಕದಿದ್ದ ಕಾರಣ ಹೊರಗಡೆಯಿಂದ ಕೂಲಿಗಳನ್ನು 
ತೋಟಗಳಿಗೆ ನೇಮಿಸಿಕೊಳ ಲಾಗುತ್ತಿತ್ತು. ಯಾವ ಕಟ್ಟುಕಟ್ಟಳೆಗಳಿಗೂ 


CC-0. Jangamwadi Math Collection. Digitized by eGangotri 


ಕಾಫಿ ತೋಟದ ಆಳುಗಳು ಮತ್ತು ಅವರ ಸಮಸ್ಯೆ 241 


ಒಳಪಡದ ಈ ನೇಮಕ ಅನೇಕ ಅನೀತಿಗಳಿಗೆ ಅವಕಾಶಕೊಟ್ಟಿತು. ಹೀಗಾಗಿ 
ಕೂಲಿಗಳ ನೇಮಕ ಮತ್ತು ಅವರ ಸಾಗಾಣಿಕೆಗೆ ಸಂಬಂಧಿಸಿದ ಹಾಗೆ ಮೊದಲ 
ಕಾನೂನು (Transport of Native Labourers Act) ಆಯಿತು. 
ಇದು 1863ರಲ್ಲಿ, ` ಅಸ್ಸಾಂ ಸಹ ಸೇರಿದ ಬಂಗಾಳ ಸರ್ಕಾರ ಮಾತ್ರ ಈ 
ಕಾನೂನು ಮಾಡಿತು. ಏಕೆಂದರೆ, ಕೂಲಿಗಳನ್ನು ಹೆಚ್ಚಾಗಿ ಬಂಗಾಳದಿಂದಲೇ 
ಟೀ ತೋಟಗಳಿಗೆ ಕರೆದುಕೊಂಡು ಹೋಗುತ್ತಿದ್ದುದು. ಆದರೆ ತೋಟಗಳು 


ಹೆಚ್ಚಾದಂತೆ ಕೂಲಿಯವರನ್ನು ಬೇರೆ ಕಡೆಗಳಿಂದಲೂ ಕರೆದುಕೊಂಡು. 
ಹೋಗುತ್ತಿದ್ದರು. ಈ ಕಾರಣ 1901ರಲ್ಲಿ "ಅಸ್ಸಾಂ ಲೇಬರ್‌ ಮತ್ತು 


. ಬಾನಿ ಕ ? a 2 
ಎಮಿಗ್ರೇಷನ್‌ SEF” (Assam Labour and Emigration Act) 
ಜಾರಿಗೆ ಬಂದಿತು.ಇಡೀ ಇಂಡಿಯಾಕ್ಕೆ ಈ ಕಾನೂನನ್ನು ಅನ್ವಯಿಸಲಾಯಿತು. 
ಆಳುಗಳನ್ನು ಎಲ್ಲಿಂದ ಅಂದರೆ ಅಲ್ಲಿಂದ ಟೀ ತೋಟಗಳಿಗೆ ನೇಮಿಸಿಕೊಳು ವು 

ಅಧಿಕಾರವನ್ನು ಪ್ರಾಂತ ಸರಕಾರಗಳಿಗೆ ಕೊಡಲಾಯಿತು. 


49, ಬಡ್ತಿವೇತನ, ಬೇಕೆಂದರೆ ಹಿಂದಕ್ಕೆ ಕರೆಯಿಸಿಕೊಳ್ಳುವ ಅಧಿಕಾರ, 
RUNGE, ನೇಮಿಸಿಕೊಳ್ಳುವ ದಲ್ಲಾಳಿಗಳು ಲೈಸೆನ್ಸ್‌ ಪಡೆಯುವಿಕೆ-ಇವು 
ಗಳು ಈ ಕಾನೂನಿನ ಮುಖ್ಯ ವಿಧಿಗಳು. ಕೂಲಿಗಳನ್ನು ನಿಗದಿಯಾದ 
ಮಾರ್ಗಗಳಲ್ಲಿ ಮಾತ್ರ ಕರೆದುಕೊಂಡುಹೋಗುವ ನಿಯಮವನ್ನೂ ಇದರಲ್ಲಿ 
ಸೇರಿಸಲಾಯಿತು. 1908 ಮುತ್ತು 1915ರಲ್ಲಿ ಕಾರ್ಮಿಕ ರಾಯಲ್‌ ಕಮಿರ್ಷ 
(Royal Commission on Labour) ಮಾಡಿದ ಶಿಫಾರಸಿನ ಕಾರಣವಾಗಿ 
ಕೂಲಿಗಳನ್ನು ಇಂಥದೇ ಮಾರ್ಗದಲ್ಲಿ ಕರೆದುಕೊಂಡುಹೋಗಬೇಕೆನ್ನುವ 
ನಿಯವಂವನ್ನು ತೆಗೆದುಹಾಕಲಾಯಿತು ; ಮತ್ತು ಕೂಲಿಗಳಿಗೆ ಹೆಚ್ಚು ರಕ್ಷಣೆ 
ನೀಡಲಾಯಿತು. ಇವುಗಳನ್ನು ಒಳಗೊಂಡ ಕಾಯಿದೆಯನ್ನು (Tea 
District Emigrant Labour Act) 1932ರಲ್ಲಿ ಮಾಡಲಾಯಿತು. 
1950ರವರೆಗೆ ತೊೋಟದ ಕೂಲಿಗಳ ಪರಿಸ್ಥಿತಿಯ ಮೇಲೆ ನೇರ 
ಹತೋಟಿಯನ್ನಿಟ್ಟುಕೊಂಡಿದ್ದ ದೇಶೀಯ ಸಂಸ್ಥಾನವೆಂದರೆ ಕೊಚಿನ್‌ ಒಂದೇ 
ಎಂದು ತಿಳಿದುಬರುತ್ತದೆ. ಈ ಸುಸ್ಥಾನದಲ್ಲಿ 1937ರಲ್ಲಿ ಕೆಲವು ನಿಯಮ 


ಗಳನ್ನು ಮಾಡಲಾಗಿತ್ತು. 1944ರಲ್ಲಿ ನೇಮಕಗೊಂಡ ಒಂದು ಕಾರ್ಮಿಕ 
16 CC-0. Jangamwadi Math Collection. Digitized by eGangotri 





242 Wu LER ವಿನಿ 


ತನಿಖಾ ಸಮಿತಿ (Labour Investigation Committee) ತೋಟಗಳಲ್ಲಿ 
ಕೆಲಸಮಾಡುವ ಆಳುಗಳ ಕೆಲಸದ ಪರಿಸ್ಥಿ ತಿಯ ಬಗ್ಗೆ ಯಾವ ಕಾನೂನೂ ಇಲ್ಲ 
ದಿರುವುದನ್ನು ಟೀಕಿಸಿ ವರದಿಮಾಡಿತು. "ಅದು ಇಡೀ ಇಂಡಿಯಾಕ್ಕೆ ಅನ್ವಯ 
ವಾಗುವಂತಹ ಕಾಯಿದೆ ಜಾರಿಗೆ ತರಬೇಕೆಂದು ಶಿಫಾರಸು ಮಾಡಿತಂ. ae, 


ರಲ್ಲಿ ಇಂಡಿಯಾ ಸರ್ಕಾರ ತೋಟಗಳ ಕೈಗಾರಿಕೆಯ ಸಮಸ್ಯೆಗಳನ್ನು 


ಪರಿಶೀಲಿಸಲು ಒಂದು ತ್ರಿ ಪಕ್ಷ ಕೈಗಾರಿಕಾ ಸ ಸಮಿತಿಯನ್ನು ನೇಮಿಸಿತು. 2 
ಸಮಿತಿ ಮಾಡಿದ ಶಿಫಾರಸುಗಳನ್ನು ಗಮನಿಸಿ ಪ ಪಾರ್ಲಿಮೆ ೦ಟ್‌ 1951ರಲ್ಲಿ 


ತೋಟಗಾರಿಕೆಗೆ ಸಂಬಂಧಪಟ್ಟ ಕಾನೂನನ್ನು (Plantation Labour Act) 
ಜಾರಿಗೆ ತಂದಿತು. ಈ ಕಾಯಿದೆ ಮತ್ತು ಇದಕ್ಕೆ ಸಂಬಂಧಪಟ್ಟ ನಿಯಮಗಳೇ 
ಈಗ ಅನ್ವಯವಾಗುತ್ತಿರುವುದು. 

ಕಾರ್ಮಿಕ ಮತ್ತು ತೋಟದ ಕೂಲಿಯವರ ಹಿತರಕ್ಷಣೆಗಾಗಿ ಆಗಿಂದಾಗ್ಗೆ 
ಮಾಡಿದ ಕಾನೂನು ಕಟ್ಟಲೆಗಳಲ್ಲಿ ಐ. ಎಲ್‌. w. (I. L. ೦.) ವಹಿಸಿದ 
ಪಾತ್ರ ಹಿರಿದಾದದ್ದು. 1919ರಲ್ಲಿ ಈ ಸಂಸ್ಥೆ ಅಸ್ತಿತ್ವಕ್ಕೆ ಬಂದಿತು ಇದನ್ನು 
ಸ್ಥಾಪಿಸಿದ ದೇಶಗಳಲ್ಲಿ ಇಂಡಿಯಾವೂ ಒಂದು. _ ಕಾರ್ಮಿಕರು ಸಂಘ ಸಂಸ್ಥೆ 
ಗಳನ್ನು ಮಾಡಿಕೊಂಡು ತಮ್ಮ ಹಿತರಕ್ಷಣೆ ಮಾಡಿಕೊಳ್ಳ ಬೇಕೆಂಬ ಮೂಲ 
ತತ್ವವೂ ಐ. ಎಲ್‌. t. ದಿಂದ ಹುಟ್ಟಿದ್ದು. ಐ. ಎಲ್‌. ಒ. ಕಳೆದ ಐವತ್ತು 
ವರ್ಷಗಳಲ್ಲಿ ಕಾರ್ಮಿಕರಿಗಾಗಿ ಮಾಡಿದ. ಅಪಾರ ಸೇ ವೆಯನ್ನು ಗಮನಿಸಿ 
ಅದಕ್ಕೆ ನೋಬೆಲ್‌ ಪಾರಿತೋಷಕ ಇತ್ತಿರುವುದು ಅದು ಎಸಗಿರುವ ಸೇವೆಗೆ 
ಕಳಶವಿಟ್ಟಂತಾಗಿದೆ. ಇಂಡಿಯಾದ ಕಾರ್ಮಿಕರು ಬಿ ) ಟಿಷ್‌ ಕಾರ್ಮಿಕ ಸಂಘ 
ದಿಂದಲೂ (British Trade Union Congress) ಸ್ಫೂರ್ತಿ ಪಡೆದರು. 
ಈಸ ಸಂಸ್ಥೆ ಇಂಡಿಯಾದ ಕಾರ್ಮಿಕರು ಒಗ್ಗ ಟ್ಟಾಗಿ ತಮ್ಮ ಹಿತ ಸಾಧನೆ ಮಾಡಿ 
ಕೊಳ್ಳ ಬೇಕೆಂದು ಹೇಳಿ ತನ್ನ ನೈತಿಕ 5536 ನೀ ಓಡಿತು. ಂಡಿಯಾ 
ದಲ್ಲಿಯೂ ಕಾರ್ಮಿಕ ಸಂಘಗಳು ಹುಟ್ಟ 3 ದುವು. ಅವು ಕಾರ್ಮಿಕ ಹಿತರಕ್ಷಣೆ 
ಯಲ್ಲಿ ಅಮೋಘವಾದ ಪಾತ್ರ ವಹಿಸಿವೆ. 

ಹೀಗೆ ಮಾನವೀಯ್ದ ಹಕ್ಕುಬಾಧ್ಯತೆಗಳ ಬಗ್ಗೆ ಚಿಂತಿಸಿದ ಐ.ಎಲ್‌.ಒ., 
ಸರಕಾರ ಹಾಗೂ ಕಾರ್ಮಿಕ ಸಂಘಗಳು-ಇವರೆಲ್ಲಾ ವಹಿಸಿದ ಆಸಕ್ತಿಯಿಂದಾಗಿ 
ಈಗ ಹತ್ತಾರು ಶಾಸನಗಳು ಕಾರ್ಮಿಕರ ಹಾಗೂ ಕೂಲಿಗಾರರ ಹಕ್ಕು 


* CC-0. Jangamwadi Math Collection. Digitized by eGangotri 


ಕಾಫಿ ತೋಟದ ಆಳುಗಳು ಮತ್ತು ಅವರ ಸಮಸ್ಯೆ 243 


ಬಾಧ್ಯತೆ ಹಾಗೂ ಹಿತರಕ್ಷಣೆಯನ್ನು ಮಾಡುತ್ತಲಿವೆ. ಕೆಲಸದ ಹೊತ್ತು 
ಗೊತ್ತುಗಳು ಮತ್ತು ಕೆಲಸ ಮಾಡುವ ಸ ಸ್ಥಳದ ಪರಿಸ್ಥಿತಿ, ಆರೋಗ್ಯ ಮತ್ತು 
ಕ್ಷೇಮ ಸಂರಕ್ಷಣೆ, ವೇತನ, ಸಾಮಾಜಿಕ. ಭದ್ರತೆ “(social security); 
ಕೈಗಾರಿಕಾ ವಿವಾದಗಳು, ಕಾರ್ಮಿಕ ಸಂಘಗಳು, ನೀತಿ ನಿಲುವುಗಳು, ಕಾರ್ಮಿಕ 
ಆಡಳಿತ ಮತ್ತು ಧೋರಣೆ-ಇವನ್ನೆ ಲ್ಲಾ ಕುರಿತ ಶಾಸನಗಳು ಜಾ ರಿಯಲ್ಲಿವೆ. 
ಇಂಗ್ಲೆಂಡಿನ ಗಿರಣಿಗಳಲ್ಲಿ ಇದ್ದ OS ದಕ್ಷಿಣ ಇಂಡಿಯಾದ ಕಾಫಿ ತೋಟ 
ಗಳಲ್ಲಿ "ಕಂಗಾಣಿ' ಪದ್ಧತಿ ಅನುಷಾ ನಲ್ಲಿತ್ತು. ಬಹುತೇಕ ತೋಟಗಾರರು 
ತಮಗೆ ಬೇಕಾದ ಆಳುಗಳನ್ನು ಈ m ುಗಾಣಿಗಳ ಅಂದರೆ LANG ಅಥವಾ 
ಸಲ್ಲಾಳಿಗಳ ಮೂಲಕ ತೆಗೆದುಕೊಳ್ಳುತ್ತಿದ್ದರು. ಈ ಪದ್ಧ ಿತಿಯಿಂದ ತೋಟ 
ನವನಿಗೂ ಆಳುಗಳಿಗೂ ಸಂಬಂಧವೇ ಇರುತಿ 2,090. ಆಳುಗಳನ್ನು ತರುವ, 
ಅವರನ್ನು ಹೇಗೆಂದರೆ ಹಾಗೆ ನಡೆಸಿಕೊಳ್ಳು ವ ಕೆಲಸ ಕಂಗಾಣಿಯದು. za 
ಪದ್ಧ ತಿಗೆ. ತುಂಬಾ ಆಕ್ಷೇಪಣೆ ಬಂದಿತು. ಇದನ್ನು ತಪ್ಪಿಸಲು ಇಂಡಿಯಾ 
ಸರ್ಕಾರ 1951ರಲ್ಲಿ ಕೆಲವ ನಿಯಮಗಳನ್ನು ಜಾರಿಗೆ ತಂದಿತು. ಕಂಗಾಣಿ 
ಪದ್ಧತಿಯನ್ನು ತಪ್ಪಿಸುವ ಕೆಲಸ 1951ರಲ್ಲಿ ಆರಂಭವಾಗಿ 195809 
ಸಂಪೂರ್ಣ ಮಾಡಲ್ಲ ಟ್ವಿತ್ತು ; ತೋಟಗಾರರು ತಮಗೆ ಬೇಕಾದ ಆಳು 
ಗಳನ್ನು ನೇರವಾಗಿ ನೇಮಿಸಿಕೊಳ್ಳು ವ ಪದ್ಧತಿ ಬಂತು. 
ಮೊದಲಿಗೆ ಆಳುಗಳನ್ನು ವರ್ಷದಲ್ಲಿ ಕೆಲಸವಿರುವಷ್ಟು ಕಾಲ ನೇಮಿಸಿ 
ಕೂಂಡು ವರ್ಷದ ಕೊನೆಯಲ್ಲಿ ಅವರ ಕೊಲಿನಾಲಿಗಳನ್ನು. ತೀರ್ವೆಮಾಡಿ 
ಮನೆಗೆ ಕಳುಹಿಸುತಿ 2,3. 09. ಮಾರನೆಯ ವರ್ಷ ಹೊಸ ಕರಾರು ಮಾಡಿ 
ಕೊಳ್ಳುತ್ತಿದ್ದರು. ಆದರೆ 1947ರ ಕೈಗಾರಿಕಾ ವಿವಾದಗಳ ಕಾನೂನನ್ನು 
EE Disputes Act ! 947) 195709 ತೋಟಗಳಿಗೂ ಅನ್ವಯಿ 
AG ಕಾರಣ ಈ ಪದ್ಧತಿ ತಪ್ಪಿತು. ಈಗ ಆಳುಗಳನ್ನು ತೆಗೆಯಬೇಕಾದರೆ 
ಸುಮ್ಮನೆ ತೆಗೆಯುವಂತಿಲ್ಲ. ಅವರಿಗೆ ಕೊಡಬೇಕಾದ ಪರಿಹಾರ ಮುಂತಾ 
| ದುವುಗಳನ್ನು ಕೊಟ್ಟ ಮೇಲೆಯೇ ತೆಗೆಯುವುದು ಸಾಧ್ಯ. 
ಕಾಫಿ, ರಬ್ಬರ್‌ ಮತ್ತು ಟೀ ತೋಟಗಳ ಕೆ ಗಾರಿಕೆ ಬಹುಜನ ಕೂಲಿ 
ಗಳಿಂದ ನಡೆಯಬೇಕಾದ ಕೆಲಸ. ಯಂತ್ರದ ಈ ಕೈಗಾರಿಕೆ 
ಯಲ್ಲಿ ಬಹಳ ಕಡಮೆ. ಕಾಫಿ ತೋಟಗಳಲ್ಲಿ ಆಳುಗಳಿಲ್ಲದೆ ಕೆಲಸ ಸಾಗದು. 


CC-0. Jangamwadi Math Collection. Digitized by eGangotri 


244 ಬೆಟ್ಟದಿಂದ ಬಟ್ಟ ಬಿಗೆ 


ed 

ಇಂಡಿಯಾದ ಕಾಫಿ ತೋಟಗಳಲ್ಲಿ ಕೆಲಸ ಮಾಡುವ ದಿ ದಹ 250 ಆಳುಗಳ 
ಸಂಖ್ಯೆ 1964-65ರಲ್ಲಿ ಎಪ್ಪಿತ್ತೆಂಬು ನ್ನ್ನ ಗಮನಿಸಿದ ಇದು ಸ್ಪಷ್ಟ 
ವಾಗುವುದು :! 
ತೋಟದಲ್ಲಿಯೇ ವಾಸಮಾಡಿಕೊಂಡಿರುವ ಖಾಯಂ ಆಳುಗಳು 1,21,692 
ಹೊರಗಡೆ ವಾಸಮಾಡುವ ಖಾಯಂ ಆಳುಗಳು - 59,013 
ಕೆಲಸವಿದ್ದಾಗ ಮಾತ್ರ ಬಂದು ದುಡಿಯುವ ಹಂಗಾಮಿ ಆಳುಗಳು 55,593 

ಒಟ್ಟು 2,36,298 


ಮೈಸೂರಿನ ಕಂ ಫಿ ತೋಟಗಳಲ್ಲಿ 1964-65ರಲ್ಲಿ ಕೆಲಸಮಾಡ ತ್ತಿದ್ದ 
ದಿನದ ಸರಾಸರಿ ಆಳುಗಳ ಸಂಖ್ಯೆ ಹೀಗಿತ್ತು : 


ತೋಟದ ಹೊರ 
| ಗಡೆ ವಾಸವಿದ್ದು ಕೆಲಸವಿದ್ದಾಗ 
ತೋಟದಲ್ಲಿಯೇ ತೋಟದಲ್ಲಿ ಮಾತ್ರ: ಬಂದು 
ವಾಸವಿದ್ದ ಖಾಯಂ ಕೆಲಸ ಮಾಡುತ್ತಿದ್ದ ದುಡಿಯುವ 


ಜಿಲ್ಲೆ . ಆಳುಗಳು ಖಾಯಂ ಆಳುಗಳು ಆಳುಗಳು ಒಟ್ಟು 
ಚಿಕ್ಕಮಗಳೂರು 46,307 12033 — 15012 73352 
ಹಾಸನ 11,656 1,633 5046 18335 
ಕೊಡಗು 29,160 27,888 14,899 71,947 
ಮೈಸೂರು 531 ‘119 30 680 
i 39 22 64 125 
ವಕ್ಷಿಣ ಕನ್ನಡ 235 2 = 235 
Es: 
ಇಡೀ ಮೈಸೂರಿನಲ್ಲಿ 87,928 41695 35051 1,64,674 


ಇವರಲ್ಲಿ ಗಂಡಸರು ಶೇ. ಸುಮಾರು 50, ಹೆಂಗಸರು 44 ಮತ್ತು 
ಮಕ್ಕ ಳು 6. LY 

ಇತ್ತೀಚಿನ ಆಂಕಿ ಅಂಶಗಳ ಪ್ರಕಾರ ಕಾಫಿ ತೆ ಟಗಳಲ್ಲಿ 1974-75 
ರಲ್ಲಿ ಕೆಲಸಮಾಡುತ್ತಿದ್ದ ಸರಾಸರಿ ಆಳುಗಳ ಸಂಖ್ಯೆ ದಿನಾ 2,31,208. 


——— ಹಾ 2. 


1, ಆಧಾರ: Coffee Statistics 1964-65 tọ 1966-67— 
Published by the Cofite Board. 
CC-0. Jangamwadi Math Collection. Digitized by eGangotri 


* 


ಕಾಫಿ ತೋಟದ ಆಳುಗಳು ಮತ್ತು ಅವರ ಸಮಸ್ಯೆ 265 


ಇಂಡಿಯಾದಲ್ಲಿ 1964-65ರಲ್ಲಿದ್ದ, ಕಾಫಿಯ ಒಟ್ಟು ವಿಸ್ತೀರ್ಣ 
3,20,570 ಎಕರೆಗಳು. ಅಂದರೆ ಎರಡು ಎಕರೆಗೆ ಒಂದು ಆಳಿನಂತೆ ಇದ್ದಂ ' 
ತಾಯಿತು. ಮೈಸೂರಿನಲ್ಲಿ 1964-65ರಲ್ಲಿ ಇದ್ದ ಕಾಫಿಯ ವಿಸ್ತೀರ್ಣ 
1,87,327 ಎಕರೆಗಳು. ಅಂದರೆ ಒಂದೂವರೆ ಎಕರೆಗೆ ಒಂದು ಆಳಿನಂತೆ 


ಇದ್ದ ೦ತಾಯಿತು. ಇತ್ತೀಚಿನ ವರದಿಗಳ ಪ್ರಕಾರ ಇಡೀ ಇಂಡಿಯಾದಲ್ಲಿ 
ಕಾಫಿ ಬೆಳೆಯುವ ವಿಸ್ತೀಣ 1,71,535 ಎಕ್ಟ್ವಾ ರಗಳು. 


ಕಾಫಿ ತೋಟಗಳಲ್ಲಿ ವರ್ಷವೆಲ್ಲಾ. ಕೆಲಸವಿರುತ್ತದೆ-ಎಲ್ಲಾ ತರಹ 
ಕೃ ಹಿಯಲ್ಲೂ ಇರುವಂತೆ. ಹಣ್ಣು ಕೊಯ್ಯುವಾಗ ಹೆಚ್ಚು ಆಳುಗಳು ಬೇಕಾ 
ಗುತ್ತ ದೆ. ಆಗ Sa cen ಆಳುಗಳು ಬಂದು "ಹಣ್ಣು ಕೊಯ್ದು 


ಹೋಗುತ್ತಾರೆ. ಅವರು ಬರುವಾಗ ಹದಿನಾರು ದಿನಗಳಿಗೆ ಬೇಕಾದ us, 
ತೆಗೆದುಕೊಂಡು ಬರುತ್ತಾರೆ. ಕೆಲಸ ಉಳಿದರೆ ಅವರವರ ಊರುಗಳಿಗೆ 


ಹೋಗಿ, ಮತ್ತೆ ಬಂದು ಹಣ್ಣು ಕೊಯ್ದು ಹೋಗುತ್ತಾರೆ. ಇವರನ್ನು 


"ಹದಿನಾರು ದಿನದ ಆಳುಗಳು' Sas ಕರೆಯುತ್ತಾ ರೆ. 
ಮೊದ ಮೊದಲಿಗೆ ಕಾಫಿ ತೋಟಗಳಲ್ಲಿ ಸ್ಥಳದ ಆಳುಗಳನ್ನು ನೇಮಿಸಿ 


ಕೊಳ್ಳು ತ್ತಿದ್ದರು. ಆದರೆ ಅವರು `ಸಾಲದೆಹೋದ ಕಾರಣ ಹೊರಗಡೆಯಿಂದ 
ಆಳುಗಳನ್ನು ಕರೆಸಿಕೊಳ್ಳ ಲಾರಂಭಿಸಿದರು. ದಕ್ಷಿಣ ಕನ್ನಡ ಜಿಲ್ಲೆಯ ಕಾರ್ಕಳ, 
ಮೂಡಬಿದರೆ ಮತ್ತು on ONG ತಾಲೂಕುಗಳಿಂದ, 'ತುಮಕೂರು ಜಿಲ್ಲೆಯ 


ಕುಣಿಗಲು ತಾಲೂಕಿನಿಂದ." ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನಿಂದ, 
ಹಾಸನ ಜಿಲ್ಲೆಯ ಚನ್ನ ರಾಯಪಟ್ಟ ಣ ತಾಲೂಕಿನಿಂದ ಆಳುಗಳು ಸಾಮಾನ್ಯ 


ವಾಗಿ ಕಾಫಿ 'ತೋಟಗಳಿಗೆ ಹೋಗುತ್ತಾರೆ. ಈಚೀಚೆಗೆ ಮದ್ರಾಸ್‌ um 
ಚಿತ್ತೂರು ಮತ್ತು ಸೇಲಂಗಳಿಂದಲೂ ಮತ್ತು ತಿರುವಾಂಕೂರು ಕಡೆ 
ಯಿಂದಲೂ ಆಳುಗಳು ಕಾಫಿ ತೋಟಗಳಲ್ಲಿ ಕೆಲಸ Š, ಬರುತ್ತಿದ್ದಾರೆ. ಈ 
ಆಳುಗಳಲ್ಲಿ ಬಹು ಮಂದಿ ಕೆಳಜಾತಿಗೆ d ದಕ್ಷಿಣ ಕನ್ನ ಡದಿಂದ 


ಸಾಮಾನ್ಯವಾಗಿ ಅಸ್ಪ ಶ್ಯಜಾತಿಗೆ ಸೇರಿದ ಅಸಲರು,ಮೇರರು, ಮುಂಡಾಲರು, 
ರಾಣೇರು, ಕರಡರು, ನಲ್ಕೆಯವರು ಮತ್ತು ಕೊರಗರೂ, ಸ್ಪೃಶ್ಯ ಜಾತಿಗೆ 


ಸೇರಿದ ಬಂಟರು, ಕ್ರೈಸ್ತರು, ಪೂಜಾರಿಗಳು ಮತ್ತು ಬೇರೆ ಕಲವು ಜಾತಿ 
ಯವರೂ ಇದ್ದಾರೆ. " ತುಮಕೂರು, ಮಂಡ್ಯ ಮತ್ತು ಹಾಸನ ಜಿಲ್ಲೆಗಳಿಂದ 
ಬರುವ ಆಳುಗಳು ಸಾಮಾನ್ಯವಾಗಿ ಬಣಜಾರರು ಅಂದರೆ ಲಂಬಾಣಿಗಳು 


CC-0. Jangamwadi Math Collection. Digitized by eGangotri 


246 "ಬೆಟ್ಟದಿಂದ ಬಟ್ಟಲಿಗೆ 
"ಮತ್ತು ಆದಿಕರ್ನಾಟಕರು. ಒಕ್ಕ Ondo ಇತರ ಜಾತಿಯವರು ಬಹಳ ಕಡಮ್ಮೆ 
ಸಾಮಾನ್ಯವಾಗಿ ಬಡತನವೇ ಕಾಫಿ ತೋಟಗಳಿಗೆ ಹೋಗಲು ಮುಖ್ಯ 
ಕಾರಣವಾಗಿದೆ. ಸ್ವಂತ ಭೂಮಿ ಕಾಣಿ ಇಲ್ಲದವರು ಅಥವಾ ಅಲ್ಪ ಸ್ವಲ್ಪ 
ಇದ್ದವರು ಮಳೆ "ಬೆಳೆಗಳು ಸರಿಯಾಗಿ ಆಗದ ಕಾರಣ ಹೊಟ್ಟೆ ಪಾಡಿಗಾಗಿ 
ಕಾಫಿ ತೋಟಗಳಿಗೆ ಹೋಗುತ್ತಾರೆ. 
ಮೊದಲಿಗೆ ಈ ಕೂಲಿಗಳನ್ನು. ತೋಟಗಳಲ್ಲಿ ಕೆಲಸಮಾಡುತ್ತಿದ್ದ 
ಮೇಸ್ತ್ರಿಗಳು, ರೈ ೈಟರುಗಳು ಮತ್ತು ದಲ್ಲಾಳಿಗಳು ಒದಗಿಸುತ್ತಿದ್ದರು. ಸಂಸಾರ 
ದವರಿಗೆಲ್ಲ ಕಾಫಿ ತೋಟದಲ್ಲಿ ಕೆಲಸವಿದ್ದುದರಿಂದ ಇಡೀ ಒಂದು ಸಂಸಾರ 
ವನ್ನೇ ನೇಮಕಮಾಡಿ ಕಾಫಿ ತೋಟಗಳಿಗೆ ಕರೆದುಕೊಂಡುಹೋಗುತ್ತಿದ್ದರು. 
ಇದಲ್ಲದೆ, ಒಬ್ಬೊಬ್ಬನನ್ನೇ ಕರೆದುಕೊಂಡುಹೋದರೆ ಆತ ಓಡಿಹೋಗುವ 
ಸಂಭವವಿದ್ದು ದರಿಂದ ಇಡೀ ಸಂಸಾರವನ್ನೇ ಕರೆದುಕೊಂಡುಹೋಗಿ ಓಡಿ 
ಹೋಗುವ ಸಂಭವವನ್ನು ಆದಷ್ಟು ಕಡಮೆ ಮಾಡುತ್ತಿದ್ದರು. ದಕ್ಷಿಣ ಕನ್ನಡ 
ಜಿಲ್ಲೆಯಲ್ಲಿ ಕೆಲವು ಅನುಕೂಲಸ್ಥ ಜಮಾನುದಾರರೂ ಆಳುಗಳನ್ನು 
ಒದಗಿಸುವ ಕೆಲಸದಲ್ಲಿ ತೊಡಗಿದ್ದರು. ಈ ಮೇಸ್ತ್ರಿ ಗಳು ಅಥವಾ ದಲ್ಲಾಳಿ 
ಗಳು ಬಹುತೇಕ ಕಾಫಿ ತೋಟದಲ್ಲಿ ಕೆಲಸ ಸದಲ್ಲಿದ್ದು ಸಂಬಳ ಪಡೆಯುತ್ತಿ ದ್ದ 
ವರು. ಸಂಬಳದ ಜೊತೆಗೆ ಕೂಲಿಗಳನ್ನು ಸರಬರಾಜು ಮಾಡಿದ್ದ d, 
ಸಂಭಾವನೆ, (ಕಮಿಷನ್‌) ಪಡೆಯುತ್ತಿದ್ದರು. ಈ ಸಂಭಾವನೆ ಒಂದು 
ವರ್ಷದಲ್ಲಿ ಒಬ್ಬ ಕೂಲಿಯವನು ಸಂಪಾದಿಸುವ ಕೂಲಿಯ ಶೇ. 10 ರಿಂದ 
ಶೇ. 15ರ ವರೆಗೆ ಇರುತ್ತಿತ್ತು. ಇದರ ಮೇಲೆ ಒಬ್ಬ ಆಳಿಗೆ ಒಂದು 
ರೂಪಾಯಿನಂತೆ ಮೇಸ್ತ್ರಿಗೆ "ಭಕ್ಷೀಸ್‌' ಸಿಗುತ್ತಿತ್ತು. ಕೂಲಿಗಳು ದಿನವಹಿ 
ತಪ್ಪದೆ ಕೆಲಸಮಾಡುವಂತೆ ಮಾಡಿದರೆ "ಹಾಜರಿ ಬೋನಸ್‌' ಎಂದು ಒಬ್ಬ 


ಕೂಲಿಗೆ 4 ಪೈಗಳಂತೆ ಆಳು ಒದಗಿಸಿದವನಿಗೆ ಕೊಡಲಾಗುತ್ತಿತ್ತು. ಒಟ್ಟಿನಲ್ಲಿ. 


ಆಳು ಒದಗಿಸಿದವನಿಗೆ ಒಬ್ಬ ಆಳಿಗೆ ವರ್ಷಕ್ಕೆ 20 ರೂಪಾಯಿಗಳಿಂದ 30 
ರೂಪಾಯಿಗಳವರೆಗೆ ಸಿಕ್ಕುತ್ತಿತ್ತು. 

ಮೇಸ್ತ್ರಿಗಳು ತೋಟದ ಮಾಲೀಕನಿಂದ 1,000 ದಿಂದ 10,000 
ರೂಪಾಯಿವರೆಗೆ ಮುಂಗಡ ಹಣ ಪಡೆದು, ಆಳುಗಳು ಸಿಕ್ಕುವ ಊರುಗಳಿಗೆ 
ಹೋಗಿ, ಅವರನ್ನು ಪುಸಲಾಯಿಸಿ, ತೋಟಕ್ಕೆ ಬ್‌ ವೆಂದು ಒಪ್ಪಿ ದ 


CC-0. Jangamwadi Math Collection. ae by eGangotri 


MENSEM c. Pa 


' ಕಾಫಿ ತೋಟದ ಆಳುಗಳು ಮತ್ತು ಅವರ ಸಮಸ್ಯೆ 247 


, ಆಳುಗಳಿಗೆ. ತಲಾ 30 ರೂಪಾಯಿನಿಂದ 50ರವರೆಗೆ ಮುಗುವಳಿ ಕೊಡು 
ತ್ತಿದ್ದರು. ಈ ಹಣದಿಂದ ಆಳುಗಳು ತಮ್ಮ ಸಣ್ಣ ಪುಟ್ಟ ಕೈಸಾಲ ಮೈ 
; ಸಾಲಗಳನ್ನು ತೀರಿಸಿಕೊಳ್ಳುತ್ತಿದ್ದರು ಅಥವಾ ಬೇರೆ ಖರ್ಚುಗಳಿಗೋಸ್ಕರ 
ಆ ಹಣವನ್ನು ಉಪಯೋಗಿಸಿ ದಾರಿ ಖರ್ಚಿಗೆ ಒಂದಿಷ್ಟು ಉಳಿಸಿಕೊಳ್ಳು 
ತ್ತಿದ್ದರು. ಸಾಲದೆ ಬಂದಾಗ ದಲ್ಲಾಳಿಗಳಿಂದ ಮೇಲೆ ನಾಲ್ಕೆ jor 
ರೂಪಾಯಿಗಳನ್ನು ಕೈಗಡ ಈಸಿಕೊಂಡು ಬಟ್ಟೆ ಬರೆ ಭತ್ಯ ಮುಂತಾದುವು 
| ಗಳನ್ನು ಒದಗಿಸಿಕೊಳ್ಳುತ್ತಿದ್ದರು. ಹೀಗೆ ಮೇಸ್ವಿ ಹತ್ತು ಇಪ್ಪತ್ತು ಜನರನ್ನು 
| ಒಂದು ಕಡೆ ಕೂಡಿಹಾಕಿ, ಅವರನ್ನು ನಡೆಸಿಕೊಂಡೋ ಅಥವಾ ಬಸ್ಸು 
ರೈಲಿನ ಸೌಕರ್ಯವಿದ್ದರೆ ಅವುಗಳಲ್ಲೋ ಕರೆದೊಯ್ಯುತ್ತಿದ್ದ. ಒಂದು 
' ವರ್ಷ ತೋಟದಲ್ಲಿ ಕೆಲಸಮಾಡಿದನಂತರ ಆಳು ಸಂಪಾದಿಸಿದ ಕೂಲಿ 
' ಹಣದಲ್ಲಿ ಹಿಂದೆ ಕೊಟ್ಟ ಮುಂಗಡ ಹಣ ಕಳೆದು, ಲೆಕ್ಕ ತೇರೀಜು ಮಾಡಿ, 
ಉಳಿದ ಹಣವನ್ನು ಅವನ ಕೈಗೆ ಕೊಡುತ್ತಿದ್ದರು. ಆದರೆ ಇಡೀ ಸಂಸಾರದ 
ವರೆಲ್ಲ ಕೂಲಿಮಾಡಿದರೆ ಮಾತ್ರ ಸಾಮಾನ್ಯವಾಗಿ ಆಳಿನ ಕೈಯಲ್ಲಿ ಒಂದಿಷ್ಟು 
, ಹಣ ಉಳಿಯುತ್ತಿತ್ತು. ಹಾಗಿಲ್ಲದೆ ಒಂದು ಸಂಸಾರದಲ್ಲಿ ಒಬ್ಬಿಬ್ಬರು 
| ಮಾತ್ರ ಕೆಲಸಮಾಡಿ ಕೆಲಸಮಾಡದ ಮಕ್ಕಳುಮರಿಗಳನ್ನು ಸಾಕಬೇಕಾಗಿ 
: ಬಂದಾಗ ಅಳು ಸಂಪಾದಿಸಿದ್ದು ಸಾಲದೆ ಮುಂಗಡವಾಗಿ ಪಡೆದ ಹಣ ಇನ್ನೂ 
ಬಾಕಿಯಾಗಿಯೇ ಉಳಿಯುತ್ತಿತ್ತು. ಆಗ or, ಆ ಬಾಕಿಯನ್ನು 
ತೀರಿಸುವುದಕ್ಕೆ ಮತ್ತೊಮ್ಮೆ ಮುಂಗಡ ಹಣ ಕೊಟ್ಟು, ಮುಂದಿನ ವರ್ಷವೂ 
ಆಳು ತೋಟದಲ್ಲಿ ದುಡಿಯುವಂತೆ ಮಾಡುತ್ತಿದ್ದ. ಒಟ್ಟಿನಲ್ಲಿ ಸಂಪಾದಿಸಿದ್ದು 
" ಸಾಲದೆ ವರ್ಷೇ ವರ್ಷೆ ಸಾಲಮಾಡಿಕೊಂಡು ಜೀವನದುದ್ದಕ್ಕೂ ಸಾಲದಲ್ಲೇ 
ಮುಳುಗಿ ತೇಲುತ್ತಾ, ಸತ್ತ ಅನಂತರವೂ ಮಕ್ಕಳ ಮೇಲೆ ಅಷ್ಟು ಇಷ್ಟು 
ಸಾಲದ ಹೊರೆ ಹೇರಲಾಗುತ್ತಿತ್ತು. ಇದೂ ಒಂದು ರೀತಿಯ ಗುಲಾಮ 
ಗಿರಿಯೇ. ಇದರಲ್ಲಿ ಬುದ್ಧಿವಂತಿಕೆಯ ಕೈವಾಡವೂ ಇರುವುದನ್ನು ನೋಡ 
ಬಹುದು. ಮೇಲೆ ನೋಡಲಿಕ್ಕೆ ಆಳಿನ ಉದ್ದಾರ ಮತ್ತು ಅವನನ್ನು 
ಸಾಲದಿಂದ ಬಿಡುಗಡೆ ಮಾಡುತ್ತೇವೆಂಬ ವಕಾತು, ಆದರೆ ವಾಸ್ತವವಾಗಿ 

ಅವನ ಕುತ್ತಿಗೆಗೆ ಸಾಲದ ಕುಣಿಕೆ. 
ಇಷ್ಟೇ ಅಲ್ಲ, ಕಾಫಿ ತೋಟದ ಆಳುಗಳ ಕಷ್ಟ, ಹಿಂದೆ ಕಾಫಿ ತೋಟ 


-— o 


ce wa 


CC-0. Jangamwadi Math Collection. Digitized by eGangotri 


ಎಂಬ ಅಂದ ಚೆಂದದ ಹೆಸರುಗಳೇನೋ ಇವೆ. ಹಾಗೆಯೇ ಹೆಸ 


ಬೆಟ್ಟದಿಂದ ಬಟ್ಟಲಿಗೆ 


248 
ಗಳಿಗೆ ಹೋಗಲು ಜನ ಅಂಜುತ್ತಿ ದ್ದ ರು. ಅಂಜುವುದು ಸಾ ಸ್ವಾಭಾವಿಕವಾದದ್ದೆ je. 
ಮಲೆನಾಡಿನ ಕಾಫಿ ಕಾನುಗಳಿಗೆ 

. ಮಲ್ಲಿಗೆಹಿತ್ತಲು ಹೂವಿನಹಕ್ಕಲು ಧೂಪದಗಿರಿ 
ಮುತ್ತಿನಪುರ ಸಂಪಿಗೆದಳ ಗಂಗೆಗಿರಿ 
ಗಂಧದಹೊಳೆ ಜೇನುಸರಿ ಗೌರೀಕಾನು 
ನಂದೀಪುರ | ಆನೆಮಹಲು ಮಲ್ತಿಗೆಕಾನು 
ತಣ್ಣೀರಳ್ಳ ಬಾಳೇಕಾನು ಸಂಪಿಗೋಡು 
ಕೋಗಿಲಿಹಳ್ಳ ಸಂಪಿಗೆಕೊಲ್ಲಿ ಹೂವಿನಕಾಡು 
ಗೌರೀಕೊಳ್ಲಿ ಬಾಗಮನೆ ಬಾಳೆಹಿತ್ತಲು 

, ದೇವರಕಾಡು ನಾಗಸಂಪಿಗೆ ಹೂವಿನಹಿತ್ತಲು 
ಸಂಪಿಗೆಕಟ್ಟೆ ನವಿಲಳ್ಳಿ ತೀರ್ಥಗುಂಡಿ 
ಗಿಣಿಮಾವು ಬೆಟ್ಟದಮಲ್ಲಿಗೆ ಎಳನೀರುಗುಂಡಿ 


'ದರೇ ಗಡಗಡ ನಡುಗಿಸುವಂತಹ ಭೀಕರ ಹೆಸರುಗಳೂ ಇವೆ : 


ಕರಡೀಕಾನು ಬಾವಿತಗು ಗೋಣುಕಲು 
n (e 
ಬೌಡೀಕಾನು ಕರೀಕೊಲ್ಲಿ ನರೀಕಲ್ಲು 
ಕತ್ತಲೆಕಾನು ನೂರುಹಳ್ಳ ಜಾರುಗಲ್ಲು 
ಜಿಗಣೆಕಾನು ಕರಡೀಗುಡ್ಡೆ ಹುಲಿಹಡ್ಲು 
ಮುಳ್ಳುಕಾಡು ಗಾಳೀಗುಡ್ಡೆ ಕೇಡುಗಲ್ಲು 
ಭೂತನಕಾಡು  ಹುಲಿಕೊಲ್ಲಿ ಗಬ್ಬುಗಲ್ಲು 
ಗುಮ್ಮನಕಾಡು ಕೆಂಜಿಗಳ್ಳಿ ಹುಚ್ಚನಕಟ್ಟೆ 
ಹುಲಿಕಾಡು ಭೂತನಗುಡಿ ಚಟ್ಟಗಟ್ಟ 


| ಭೀತಿ ಹುಟ್ಟಿಸುವ ಹೆಸರಿನ ಊರುಗಳು, ಹೊಸ ಜಾಗ, ದಟ್ಟವಾದ 
ಕಾಡು, ಜೀಯೆಂಬ ಮಳೆ, ಜೋಯ್‌ ಎನ್ನುವ ಸೂಜಿಮೂತಿಯ ಸೊಳ್ಳೆ, 

ಮಲೇರಿಯಾ ಮತ್ತು ಪ್ಲೇಗುಗಳ ಪಿಡುಗು_ಈ ಕಾರಣ ಕಾಫಿ ತೋಟಗಳಿಗೆ 
ಹೋಗಲು ಜನ ಹಿಂಜರಿಯುತ್ತಿದ ರು. ಆದರೆ ಹೊಟ್ಟೆ ಕೇಳಬೇಕಲ್ಲ ! 
ಹೊಟ್ಟೆಪಾಡಿಗಾಗಿ ಹೋದವರಲ್ಲಿ ಬಹಳ ಜನ ಹಿಂದಿರುಗಿಬರುತ್ತಿ ರಲಿಲ್ಲ. 
ಹಿಂದಿರುಗಬೇಕಾದರೆ ಸಾಲ ಕೊಟ್ಟಿ ತೋಟದ ಮಾಲೀಕ ಅವನಿಗುಂತ 
ಹೆಚ್ಚಾ ಗಿ "ಸಾಲಗಾರ ಬಿಟ್ಟರೂ ಸಾಕ್ಷಿಗಾರ ಬಿಡ' ಎಂಬಂತೆ ದಲ್ಲಾಳಿ, ಅವರನ್ನು 


CC-0. Jangamwadi Math Collection. Digitized by eGangotri 


ಕಾಫಿ ತೋಟದ ಆಳುಗಳು ಮತ್ತು ಅವರ ಸಮಸ್ಯೆ | 249 


ಸುಲಭವಾಗಿ ಬಿಡುತ್ತಿರಲಿಲ್ಲ ಆಗ ಉಳಿಯುತ್ತಿದ್ದುದು ಒಂದೇ ಒಂದು 
ದಾರಿ-ರಾತ್ರೋ ರಾತ್ರಿ ಪರುರಿಯಾಗುವುದು. ! 

ಮಲೇರಿಯಾ ಹಾವಳಿಯಿಂದ ಹಿಂದೆ ಅಪಾರ ಪ್ರಾಣಹಾನಿಯಾಗು 
ತ್ತಿತ್ತು. ಹುಟ್ಟಿದ ಮಕ್ಕಳು ಬದುಕುತ್ತಿರಲಿಲ್ಲ. ಹೀಗಾಗಿ 1927ರ ಸುಮಾರಿ 
ನಲ್ಲಿ ಹೆಂಗಸರನ್ನು ಮಕ್ಕಳಿಷ್ಟು ಎಂದು ಕೇಳಿದರೆ, "ಅದ್ಯಾರು ಕಂಡೋರು ಆ 
ಮುಕ್ಕನ್ನ !' ಎಂದು ಅನ್ನುತ್ತಿದ್ದರಂತೆ. 1913ರಲ್ಲಿ ಆಗಿನ ದಿವಾನರಾಗಿದ್ದ 
ಸರ್‌ ಎಂ. ವಿಶ್ವೇಶ್ವರಯ್ಯ ಅವರು ಸಕಲೇಶಪುರದಲ್ಲಿ ಮಾಡಿದ ಭಾಷಣದಲ್ಲಿ 
ಮಲೇರಿಯಾ ಹಾವಳಿ ಕುರಿತು ಹೇಳಿದ ಮಾತುಗಳಿವು : “ಇಕ್ಕೇರಿ, ನಗರ, 
ಹೆಬ್ಬೆ, ಜಾಗರಾ ಕಣಿವೆ, ಮೂಡಿಗೆರೆಗಳಲ್ಲಿ ಸಂಚರಿಸಿ ನೋಡಿದರೆ ಈ ಪ್ರದೇಶ 
ಗಳು ಸ್ವಲ್ಪವೇ ಕಾಲದ ಹಿಂದೆ ಜನಭರಿತವಾಗಿದ್ದುವೆಂಬುದಕ್ಕೆ ಸ್ಪಷ್ಟವಾದ 
ಕುರುಹುಗಳು ಕಾಣುತ್ತವೆ. ಎರಡು ಮೂರು ಶತಮಾನಗಳ ಹಿಂದೆ ಮೆ ದಾನ 
ಪ್ರದೇಶಕ್ಕಿಂತ ಮಲೆನಾಡಿನಲ್ಲಿಯೇ ಹೆಚ್ಚು ಜನವಸತಿ ಇದ್ದಂತೆ ಕಾಣುತ್ತದೆ. 
ಅದರ ಕುರುಹುಗಳಾಗಿ ಈಗಿರುವ ಅವಶೇಷಗಳೆಂದರೆ ಹಾಳುಬಿದ್ದ ಕೋಟೆ ' 
ಕೊತ್ತಲಗಳು, ಹೂತುಹೋದ ಕೆರೆ ಕಟ್ಟೆಗಳು, ಮುರಿದುಬಿದ್ದ ದೇವಸ್ಥಾನ 
ಗಳು ಮತ್ತು ಸುಂದರವಾಗಿ ಕೆತ್ತಿದ ವಿಗ್ರಹಗಳು. 

ಮೇಸ್ತ್ರಿಗಳು ಏನೇನೋ ಹೇಳಿ ಪುಸಲಾಯಿಸಿ ಆಳುಗಳನ್ನು ಕರೆ 
ತಂದರೂ ಅವರು ಮಲೇರಿಯಾ ಹಾವಳಿ, ಆ ಮಳೆ, ಆ ಕಷ್ಟದ ಬಾಳಿನ 

ಇರಣವಾಗಿ ಮುಂಗಡವಾಗಿ ಕೊಟ್ಟ ಹಣ ಸಮೇತ ಪರಾರಿಯಾಗುತ್ತಿದ್ದರು. 

ಆದರೆ ಮೊದಲೇ ಬರೆದುಕೊಟ್ಟ ಛಾಪಾ ಕಾಗದದ ಕರಾರಿನ ಪ್ರಕಾರ 
ಮಾತಿಗೆ ತಪ್ಪಿದನೆಂದು ಕೋರ್ಟಿನಲ್ಲಿ ಆಪಾದನೆ ಮಾಡಿದರೆ ಮ್ಯಾಜಿಸ್ಟ್ರೇಟರು 
(ಆಗ ಅಮಲ್ಹಾರ್‌ ಮ್ಯಾಜಿಸ್ಟ್ರೇಟರು) ಪೋಲೀಸರ ಮೂಲಕ ಆಳನ್ನು 
ದಸ್ತಗಿರಿಮಾಡಿಸಿ ಹಿಡಿದುತಂದು, ಅವನಿಗೆ ಶಿಕ್ಷೆ ವಿಧಿಸುತ್ತಿದ್ದ ಕಾಲವೊಂದು 
ಇತ್ತು ಎಂದರೆ ನೀವು ನಂಬಲಾರಿರಿ. ಆದರೆ ಹಾಗೆ ಇತ್ತು. 

ಕೂಲಿಗಳನ್ನು ಕರೆತರುವ ನೆಪದಲ್ಲಿ ಒಂದು ರೀತಿಯ ಗುಲಾಮೀ 
ವ್ಯಾಪಾರವು ನಡೆಯುತ್ತಿತ್ತೆಂದರೆ ತಪ್ಪಾಗಲಾರದು. ಮರ್‌ದಾಖ್‌ ಬ್ರೌನ್‌ 


* Eastern Experiences by Lewin B. Bowring: 


CC-0. Jangamwadi Math Collection. Digitized by eGangotri 


250 ಬೆಟ್ಟದಿಂದ ಬಟ್ಟಲಿಗೆ 


(Murdoch Brown) ಎಂಬುವನು ನೀಲಗಿರಿಯಲ್ಲಿ ತೋಟ ಮಾಡಿದ 
ಪರಂಗಿಯವರಲ್ಲಿ ಒಬ್ಬ. ಈತ 1798ರಲ್ಲಿ ಕೊಚಿನಿನ ಪೆರಿಯ ವಿಟ್ಟಲ್‌ 
ಚಂದು ಎಂಬುವನು ಆಳುಗಳನ್ನು ಕಳುಹಿಸಿಕೊಡಲಿಲ್ಲವೆಂಬ ಕಾರಣದ ಮೇಲೆ 
ಅವನನ್ನು ತರಾಟೆಗೆ ತೆಗೆದುಕೊಂಡನೆಂದೂ, ಚೌಘಾಟಿನಲ್ಲಿದ್ದ ದರೋಗ 
ನೊಬ್ಬನಿಗೆ -ಓಡಿಹೋದ ಆಳುಗಳನ್ನು ಹಿಡಿದು ಹಿಂದಿರುಗಿ ಕಳುಹಿಸಿಕೊಡ 
ಬೇಕೆಂದೂ ಹೇಳಿದ ದಾಖಲೆಗಳಿವೆ. ಬ್ರೌನನ ಬಳಿ ಕೆಲವು ಸಿಲೋನ್‌ 
ಆಳುಗಳೂ ಇದ್ದರಂತೆ. ನೀಲಗಿರಿಗೆ ಕಾಫಿ ಮಾಡಲು 1865ರಲ್ಲಿ ಬಂದು, 
ಮಲೇರಿಯಾ ಹಾವಳಿಗೆ ಸಿಕ್ಕಿ, ತೋಟದ ತಂಟೆ ಬೇಡ ಎಂದು ಹಿಂದಿರುಗಿದ 
ಎಡ್ವರ್ಡ್‌ ಲೆಸ್ಲಿ ಆರ್ನಾಲ್ಡ್‌ (Edward Leslie Arnold) ಎಂಬುವನು 
ಚೀನೀ ಕೆಲಸಗಾರರು ಇದ್ದುದನ್ನು ತಾನು ಕಂಡೆನೆಂದು ಹೇಳುತ್ತಾನೆ. 
ಬಹುಶಃ ಟೀ ತೋಟ ಮಾಡಲು ಚೀನಾದಿಂದ ಆಳುಗಳನ್ನು ಕರೆಸಿಕೊಂಡಿರಲು 
ಸಾಧ್ಯ. | 
ದೇಶೀಯ ಜನರನ್ನು ಗುಲಾಮರಂತೆ ಕೊಂಡು ಮಾರುತ್ತಿದ್ದರೆಂಬು 
ದಕ್ಕೆ ಮತ್ತೊಂದು ದಾಖಲೆಯಿದೆ. ಅದೇನೆಂದರೆ, ಮೇಲೆ ಹೇಳಿದ 
ಮರ್ದಾಖ್‌ ಬ್ರೌನ್‌ ಎಂಬುವನು ಆಗಿನ ಬ್ರಿಟಿಷ್‌ ಕಮಿಷನರಿಗೆ ಬರೆದ ಪತ್ತ. 
ಆ ಪತ್ರದಲ್ಲಿ ಬ್ರೌನನು “ಹೊಲೆಯರನ್ನು (೧೦೦11೩೯೪) ಕೊಂಡುಕೊಳ್ಳು 
ವುದನ್ನು ಮುಂದುವರಿಸಬೇಕೇ ಬೇಡವೆ ?' ಎಂದು ಕೇಳಿದನಂತೆ. ಬ್ರಿಟಿಷ್‌ 
ಸರಕಾರಕ್ಕೆ ಕಳುಹಿಸಿದ ವರದಿಯಲ್ಲಿ ಕಮಿಷನರು ಈ ವಿಷಯವನ್ನು 
ಪ್ರಸ್ತಾಪಿಸಿದರು. ಸರ್ಕಾರಕ್ಕೆ ಸಂದೇಹ ಬಂದು ಇದರ ಅರ್ಥವೇನೆಂದು 
ಎವರಣೆ ಕೇಳಿತು. ಪ್ರತಿಯಾಗಿ ಕಮಿಷನರು ಬ್ರೌನನನ್ನು ಕೇಳಿದರು. ಇದಕ್ಕೆ 
ಉತ್ತರವಾಗಿ ಬ್ರೌನ್‌ ಹೊಲೆಯರನ್ನು ಅವರ ಯಜಮಾನರಿಂದ ಕೊಂಡು 
ಕೊಳ್ಳುವುದು ಹಳೆಯ ಪದ್ಧತಿಯೆಂದೂ, ತಾನೂ ಅದನ್ನೇ ಮಾಡುತ್ತಿರುವು 
ದಾಗಿಯೂ ತಿಳಿಸಿ, ತನ್ನ ವರ್ತನೆ ಸರಿಯೆಂದು ಸಮರ್ಥಿಸಿದನಂತೆ. ಇದನ್ನು. 
ಕೇಳಿ ಬ್ರಿಟಿಷ್‌ ಸರಕಾರಕ್ಕೆ ಅಚ್ಚರಿಯಾಯಿತು. ಕೂಡಲೇ ಅದನ್ನು ನಿಲ್ಲಿಸು 
.ವಂತೆ ಆಜ್ಞೆಮಾಡಿತು. 

ರಾಬರ್ಟ್‌ ಹೆಚ್‌. ಎಲಿಯಟ್‌ ಎಂಬುವನು 1856ರಲ್ಲಿ ಕಾಫಿ ತೋಟ 
ಮಾಡಲು ಇಂಗ್ಲೆಂಡಿನಿಂದ ಇಂಡಿಯಾಕ್ಕೆ ಬಂದಾಗ ಇದ್ದ ತೋಟದ ಆಳುಗಳ 


CC-0. Jangamwadi Math Collection. Digitized by eGangotri 


ಕಾಫಿ ತೋಟದ ಆಳುಗಳು ಮತ್ತು ಅವರ ಸಮಸ್ಯೆ 251 


ವಿಷಯ ಹೇಳುತ್ತಾನೆ. ಆಗ ಕೊಲಿಗಳಿಗೆ ತಿಂಗಳಿಗೆ 2 ರೂಪಾಯಿ ಅಂದರೆ 


, 4 ಹಿಲಿಂಗ್‌ 6 ಪೆನ್ನಿ ಕೂಲಿ ಇತ್ತೆಂದೂ, ಇದು 1894ರಲ್ಲಿ 7 ರೂಪಾಯಿಗೆ 


ಏರಿತೆಂದೂ ಹೇಳುತ್ತಾನೆ. ಆತ ಮತ್ತೂ ಹೇಳುವುದೇನೆಂದರೆ : 


ಮೊದಲಿಗೆ ಕಾಫಿ ತೋಟ ಮಾಡುವ ಆಳುಗಳಿಗೆ ಮುಂಗಡವಾಗಿ ಹಣ 
ಕೊಡಬೇಕಾಗಿತ್ತು. ಈ ಹಣವನ್ನು ತೋಟದಲ್ಲಿ ಕೆಲಸಮಾಡಿ ತೀರಿಸಬೇಕಾಗಿತ್ತು. ಕೂಲಿ 
ಗಳಿಗೇ ಅಲ್ಲದೆ ಕೂಲಿಗಳನ್ನು ತರುವ ಮೇಸ್ತಿಗಳಿಗೂ ಹಣ ಕೊಡಬೇಕಾಗುತ್ತಿತ್ತು. ಈ 

ಪದ್ಮತಿಯಿಂದ ತೋಟ ಟಗಾರರಿಗೆ ಕಿರುಕುಳವಾಗುತ್ತಿತ್ತು. ಕೂಲಿಗಳು ದಗಾಹಾಕುವ 
ಹವ್ಯಾಸ ಸ ಕಲಿತರು. ಜೊತೆಗೆ ಸರ್ಕಾರದ ಅಧಿಕಾರಿಗಳಿಗೆ ತಲೆನೋವು. ಇದನ್ನು 
ತಪ್ಪಿ ಸಲು ಸರಕಾರ 1859ರಲ್ಲಿ ಆಕ್ಟ್‌. 13 (Act XIII of 1859) ಎಂಟ 
ಕಾಯಿದೆ ವಕಾಡಿತು. ಈ ಕಾಯಿದೆ ಮೇಲೆ ಹೆ ಹೇಳಿದ ದುಷ್ಟ ಪದ್ಧತಿಯನ್ನು ತಪ್ಪಿಸುವು 
ದರ ಬದಲು, ತಪ್ಪ ಮಾಡಿದವರಿಗೆ ಶಿಕ್ಷೆ ವಿಧಿಸ ಸುವುದಕ್ಕೆ ದಾರಿಮಾಡಿಕೊಟ್ಟಿ ತು. “ಇದು 
ಸರಿಯಲ್ಲ. ತಪ್ಪೆ "ಮಾಡದಂತೆಯೇ ಕಾನೂನು ಮಾಡುವುದು ಆವಶ್ಯಕ, ಆದ್ದರಿಂದ 
1859ರ ಕಾಯಿದೆಗೆ ತಿದ್ದುಪಡಿಗಳನ್ನು ಮಾಡಿಸಬೇಕೆಂದು' ಪ್ಲಾ ಂಟರುಗಳು ಒತ್ತಾಯ 
ಮಾಡಿದರು. 1892ರಲ್ಲಿ ವೈಸ್‌ರಾಯರು ಮೈಸೊರಿಗೆ ಬಂದಾಗ ಈ ಬಗ್ಗೆ ಸೂಕ್ತ 
ಭರವಸೆ ನೀಡಿದರು. ಆದರೆ ಕೂಲಿಯವರು ಕೈಗೆ ಸಿಕ್ಕಿದರೆತಾನೆ ಅವರಿಗೆ ಶಿಕ್ಷೆ ವಿಧಿಸು 
za! ಅದರ ಬದಲು ಕೂಲಿಯವರು ರಿಜಿಸ್ಟ ರು ಮಾಡಿಕೊಳ್ಳ ಬೇಕೆಂಬ ಸ ಸಲಹೆಯನ್ನು 
ನಾನು ಮುಂದಿರಿಸಿದೆ. ಬ್ರಿಟಿಷ್‌ ಇಂಡಿಯಾದ ಕೂಲಿ “ನೇಟಿವ್‌” ರಾಜ್ಯಕ್ಕೆ ಓಡಿ 
ಹೋದರೆ ವಾರಂಟ್‌ ಮೇಲೆ ಹಿಡಿದು ತರಬಹುದಾಗಿತ್ತು. ಆದರೆ ನೇಟಿವ್‌ ರಾಜ್ಯದಿಂದ 
ಬ್ರಿಟಿಷ್‌ ಇಂಡಿಯಾಕ್ಕೆ ಓಡಿಹೋದರೆ ಹಾಗೆ ಮಾಡುವಂತಿರಲಿಲ್ಲ. ಅದಕ್ಕೆ ರೆಸಿಡೆಂಟರ 
ಅಪ್ಪಣೆ ಬೇಕಿತ್ತು. ಅಪ್ಪಣೆ ಇಲ್ಲದೆ ದಸ್ತಗಿರಿ ಮಾಡುವ ಅಧಿಕಾರ ನೀಡಬೇಕೆಂಬುದೇ 
ಪ್ಲಾಂಟರುಗಳ ಬೇಡಿಕೆಯಾಗಿತ್ತು. 

ಈ ಬೇಡಿಕೆ ಏನಾಯಿತೆಂದು ತಿಳಿಯುವುದಿಲ್ಲ. ಅಂತೂ ಕೂಲಿಗಳನ್ನು 
ತಮ್ಮ ಹತೋಟಿಯಲ್ಲಿಟ್ಟುಕೊಳ್ಳಲು ತೋಟದ ಮಾಲೀಕರು ಬಹಳ 
ಪ್ರಯತ್ನಿಸಿದರೆಂಬುದೂ, ಅವರ ಅಗ್ಗದ ದುಡಿಮೆಯಿಲ್ಲದಿದ್ದರೆ ತಾವು 
ಕಾಫಿ ತೋಟದಿಂದ ಹಣ ಸಂಪಾದಿಸುವುದು ಸಾಧ್ಯವಿಲ್ಲವೆಂದು ತೋಟಗಾರರಿಗೆ 
ಮನವರಿಕೆಯಾದುದೂ ಸ್ಪಷ್ಟ. 


ಒದಗುವ ಕಷ್ಟನಷ್ಟಗಳಿಗೆಲ್ಲಾ ಯಾವಾಗಲೂ ಆಳುಕಾಳುಗಳನ್ನು 


" ದೂರುವುದು ಸ್ವಾಭಾವಿಕ. ಈಗಲೂ ತೋಟದ ಮಾಲೀಕರೂ ಕಾರ್ಹ್ಯಾನೆಯ 


-——— 0 -—M - 


ಮಾಲೀಕರೂ ಹಾಗೆಯೇ ಮಾಡುತ್ತಿದ್ದಾರೆ. ಆಳುಗಳಲ್ಲಿ ಅಥವಾ ಕೂಲಿ 
ಗಳಲ್ಲಿ ತಪ್ಪಿಲ್ಲವೆಂದಲ್ಲ.. ಆದರೆ ತೋಟದ ಅಥವಾ ಕಾರ್ಪಾನೆಯ ಮಾಲೀ 


(೦-೦. Jangamwadi Math Collection. Digitized by eGangotri 


262 | ಬೆಟ್ಟದಿಂದ ಬಟ್ಟಲಿಗೆ 


ಕರಲ್ಲಿ ಯಾವ ತಪ್ಪೂ ಇಲ್ಲ ಎನ್ನುವಂತಿಲ್ಲ. ಈಗ ಆಳುಗಳ ಹಿತರಕ್ಷಣೆಗೆ 
ಅನೇಕ ಕಾನೂನುಗಳಾಗಿವೆ. ಒಂದು ದೃಷ್ಟಿಯಲ್ಲಿ ಬಹುತೇಕ ಕಾನೂನುಗಳು 
ಹೆಚ್ಚಾಗಿ ಕೂಲಿಗಳ ಪರವಾಗಿಯೇ ಇವೆಯೆಂದು ಹೇಳಬಹುದು. ಆದರೆ 
ಇದಕ್ಕೆಲ್ಲಾ ಆಳುಗಳನ್ನು ಹಿಂದೆ ಮಾನವೀಯತೆಯಿಂದ ನೋಡದೆ ಮೃಗ 
ಗಳೋಪಾದಿಯಲ್ಲಿ ಕಾಣುತ್ತಿದ್ದುದೇ ಕಾರಣ. ಈಗಲೂ ಕಾನೂನಿನಂತೆ 
ಒದಗಿಸಬೇಕಾದ ಸೌಲಭ್ಯಗಳನ್ನು ಎಷ್ಟೋ ಜನೆ ಮಾಲೀಕರು ಒದಗಿಸಿ 
ಕೊಟ್ಟಿದ್ದಾರೆ ಎಂದು ಹೇಳುವಂತಿಲ್ಲ. ಹೀಗಿರುವಾಗ, ಹಿಂದೆ ಏನೂ ಸೌಕರ್ಯ 
ಗಳನ್ನು ಒದಗಿಸದ ಕಾಲದಲ್ಲಿ, ಆಳುಗಳನ್ನು ದನಕರುಗಳಂತೆ ಕಾಣುತ್ತಿದ್ದ 
ಕಾಲದಲ್ಲಿ, ಈಗ ಆಳುಗಳನ್ನು ದೂಷಿಸುವಂತೆ ಆಗಲೂ ದೂಷಿಸುತ್ತಿದ್ದು 
ದನ್ನು ನೋಡಿದರೆ ಆಶ್ಚರ್ಯಪಾಗುತ್ತದೆ. ಬಹುಶಃ ಇನ್ನೊಬ್ಬರನ್ನು 
ದೂಷಿಸುವುದು ಮಾನವನ ಹುಟ್ಟುಗುಣವೋ ಏನೊ ! 

ಆರ್‌. ಜಿ. ಫಾಸ್ಟರ್‌ ಎಂಬುವರೊಬ್ಬರು 1896ರಲ್ಲಿ ಇಂಗ್ಲೆಂಡಿನಿಂದ 
ಇಂಡಿಯಾಕ್ಕೆ ಬಂದರು. ಕರ್ಕಿಕೊಂಡ ಎಸ್ಟೇಟಿನ ಮ್ಯಾನೇಜರಾಗಿ, ಆಮೇಲೆ 
ಕ್ಲಿಫರ್ಡ್‌ ಮೋರ್ಗದ್ದೆ (Clifford Morgadde) ಎಂಬುವರೊಡನೆ ಪಾಲು 
ದಾರರಾಗಿದ್ದರು. ಮೊದಲ ವರ್ಷ ಆರ್‌. ಜಿ. ಫಾಸ್ಟರ್‌ ಅವರಿಗೆ ತಿಂಗಳಿಗೆ 
30 ರೂಪಾಯಿ ಸಂಬಳ. ಫಿಲಿಪ್‌ ಜೇಮ್ಸ್‌ ಕೊಯೆಲ್ಲೋ (Philip 
James Coelho) ಎಂಬುವರು ಅವರ ರೈಟರ್‌ (writer). ಈರೆ ಟರ್‌ 
ಮದ್ರಾಸ್‌ ವಿಶ್ವವಿದ್ಯಾಲಯದ ಪದವೀಧರ. ಸಂಬಳ ತಿಂಗಳಿಗೆ 200 
ರೂಪಾಯಿ ಇತ್ತಂತೆ. ಜೂನಿಯರ್‌ ಯೂರೋಪಿಯನ್‌ GAF j 083° Orta 
150 ರೂಪಾಯಿನಿಂದ 300. ರೂಪಾಯಿ ಸಂಬಳ ಬರುತ್ತಿದ್ದ ಕಾಲದಲ್ಲಿ 
ಕೊಯೆಲ್ಲೋ ಅವರಿಗೆ, 200 ರೂಪಾಯಿ ಸಂಬಳ ಇದ್ದುದು ಅವರ 
ಯೋಗ್ಯತೆಯನ್ನು ಎತ್ತಿ ಸಾರುತ್ತದೆ. ಅವರು ಇಂಗ್ಲಿಷಿನಲ್ಲಿ ಕಾಗದ ಪತ್ರ 
ಗಳನ್ನು ತುಂಬ ಸೊಗಸಾಗಿ ಬರಯುತ್ತಿದ್ದರು; ಧಣಿಗೆ ನಂಬಿಕಸ್ತರಾಗಿ ನಡೆದು 
ಕೊಳ್ಳುತ್ತಿದ್ದರು. 

ಫಾಸ್ಟರ್‌ 1926ರಲ್ಲಿ ರಜೆಯ ಮೇಲೆ ಇಂಗ್ಲೆಂಡಿಗೆ ಹೋದಾಗ 
ಅವರಿಗೆ ಕೊಯೆಲ್ಲೋ ಬರೆದ ಮೂರು ಪತ್ರಗಳು ಸಿಕ್ಕಿವೆ. ಅವುಗಳಲ್ಲಿ 
ಆಳುಗಳನ್ನು ಕುರಿತ ಮತ್ತು ಆಗಿನ ಕಾಫಿ ತೋಟಗಳ ಸ್ಥಿತಿಯನ್ನು ಕುರಿತ 


CC-0. Jangamwadi Math Collection. Digitized by eGangotri 


ಕಾಫಿ ತೋಟದ ಆಳುಗಳು ಮತ್ತು ಅವರ ಸಮಸ್ಯೆ 253 


ಮಾತುಗಳು ಭಾರಿ ಸ್ವಾರಸ್ಯವಾಗಿವೆ. 1926ರ ಸೆಪ್ಟೆಂಬರ್‌ 21 ರಂದು 
ಬಾಳೂರು ಎಸ್ಟೇಟಿನಿಂದ ಕೊಯೆಲ್ಹೋ ಬರೆದ ಪತ್ರವೊಂದನ್ನು ಓದಿ : 
ಆದರೆ ಸೆಪ್ಟೆಯರಿನಲ್ಲಿ ಕಾಯಿಲೆ ಕಸಾಲೆಗಳ ಸುರಿಮಳೆ. ಕೂಲಿಗಳಿಗೆಲ್ಲ ರಕ್ತಬೇಧಿ, ಜ್ವರ, 
ಅತಿಸಾರ ಹಾಗೂ ಹೊಟ್ಟೆನೋವು. ಮಲೇರಿಯಾ ಕೂಡ ಸಾಕಷ್ಟು ಇದೆ. ಈ 
ಕಾರಣಗಳಿಂದ ಹುಲುಸಾಗಿ ಬೆಳೆಯುತ್ತಿರುವ ಕಳೆಯನ್ನು ಆದಷ್ಟು ಜಾಗ್ರತೆ ತೆಗೆಸಲು 
ಅದ್ಡಿಯಾಗಿದೆ. ಕಳೆ ಬೆಳೆಯಲು ದಗಲೂ ರಾತ್ರಿ ಸುರಿಯುತ್ತಿರುವ ಮಳೆ ತುಂಬಾ 
ಸಹಾಯಕವಾಗಿದೆ. 
ಸಾಹೇಬರು ಇಲ್ಲಿಯ ಕೆಲಸದ ಬಗ್ಗೆ ಅಥವಾ ಬೆಳೆಯ ಬಗ್ಗೆ ಎನೂ 
ಯೋಚನೆಮಾಡಬೇಕಾಗಿಲ್ಲ.. ಎಲ್ಲವನ್ನೂ ಮದುವೆ ಮನೆಯಲ್ಲಿ ನಡೆಸಿಕೊಂಡು ಹೋಗು 
ತೆ ನಡೆಸಿಕೊಂಡು ಹೋಗುತ್ತಿದ್ದೇನೆ. ದೇವರು ಸದ್ಯ ಈಗಿರುವಷ್ಟು ಕೂಲಿ ಆಳು 
ಗಳು ಮುಂದೆಯೂ ಇರುವಂತೆ ಅನುಗ್ರಹಿಸಿದರೆ ಸಾಕು. ಪೇಕನ ಕಡೆ ಆಳುಗಳೇ ಇಲ್ಲ- 
ಕೆಲವು ಹೆಣ್ಣಾಳುಗಳನ್ನು ಬಿಟ್ಟರೆ. ಅಆರ್ಲಾನಾದೂ ಆದೇ ಗತಿ: ಫಾದರ್‌ E40, 
(Father Corti) 'ಕವೆಯ ಹೊಸ ಮೇಸ್ತಿಯನ್ನು ನೇಮಿಸಿಕೊಳ್ಳಲಾಗಿದೆ. ಆತ 
1,000 ರೂಪಾಯಿ Scones ಕೊಟ್ಟರೆ 40 ಜನ ಆಳುಗಳನ್ನು ಕರೆತರುತ್ತೇನೆಂದು 
ಹೇಳಿದ. ಇದಕ್ಕೆ ನಾನು "ಆಳುಗಳನ್ನು ಮೊದಲು ಕರೆದು ತಾ. ಒಂದೆರಡು ವಾರ 
ಕೆಲಸ ಮಾದರಿ, ಆಮೇಲೆ ಮುಂಗಡ ಕೊಡುತ್ತೇನೆ' ಎಂದು ಹೇಳಿದೆ. ಈ ಆಳುಗಳು 
ಬ್ರೂಕ್‌ ಬಾಂಡ್‌ ಕಂಪನಿಯ ಮೋರ್ಗದ್ದೆ ಟೀ ತೋಟದಲ್ಲಿ ಕೆಲಸಮಾಡುತ್ತಿದ್ದು, ಬೇಡ 
ದ ವರು. ನಾಮು, ಈ ಅಳುಗಳನ್ನು ನೇಮಿಸಿಕೊಂಡೆ. ಇವರು 
ಫಾದರ್‌ ಕೊರ್ಟಿ ಮತಾಂತರಗೊಳಿಸಿದ ಮಾರಿಹೊಲೆಯರು. 23 ಆಳುಗಳು 
ಬುದು "ಕರ್ಜೆಗೆ' (kerch) ಎಂದು ಹೇಳಿ 85 ರೂಪಾಯಿ ಈಸಿಕೊಂಡರು. ಎರಡು 
ವಾರಗಳ ತನತೆ ನಾಲ್ಕು ಜನ ಇಲ್ಲಿ ನಾಲ್ಕು ಜನ ಅಲ್ಲಿ ಕೆಲಸಮಾಡಿ; ಒಂದು ದಿನ ನಡು 
ರಾತ್ರಿ ಮಾಯವಾದರು. ಮೇಸ್ಟ್ರೀ ಮಾತ್ರ ಇಲ್ಲೇ ಇದ್ದಾನೆ. "ಅವರನ್ನ ಹಿಡಿದು 


ಕೊಂಡೇ ಬರ್ತೀನಿ, ಬಿಡೋದಿಲ್ಲ! ಎಂದು ಷೇಕ್‌ ಬ್ಯಾರಿಯ ಹಾಗೆ ಬಡಾಯಿ 
a A Lj ry) 


ಸಾಹೇಬರು ತೋಟ ಬಿಟ್ಟಮೇಲೂಎಲ್ಲಾ ಚೆನ್ನಾಗಿ ನಡೆದುಕೊಂಡುಬರುತ್ತಿದೆ. 


ಕೊಚ್ಚುತ್ತಿದ್ದಾನೆ. ಆಳುಗಳು ಮಾಡಿರುವ ಕೆಲಸ 18 ರೂಪಾಯಿಯಷ್ಟು 'ಆಗುತ್ತದೆ. 
ಇನ್ನು 65 ರೂಪಾಯಿಗೆ ನಾಮಹಚ್ಚಿದ್ದಾರೆ. ಫಾದರ್‌ ಕೊರ್ಟಿಯವರಿಗೆ ಈ ವಿಚಾರ 
ತಿಳಿಸಿದ್ದೇನೆ. 

z P a? sa” — - pe 

ಸದ್ಯ ಮಿಸ್ಟರ್‌ WALT (Mr Bower) ಆವರು ದೊಸ್ತಿಗೆ 1,000 
ರೂಪಾಯಿ ಮುಂಗಡ ಕೊಡುವ aU: ಹೀಗಾಯಿತು. ಜೊವೆರ್‌ ಇನ್ನೇನು ಹಣ 


ತೆ 
«t 
es = — ಆ we $5 a -— ಅಸಾ ಜಾ) ~ ec? 
ಎಇಚ್ಚುವಿಡುತ್ತಿದ್ದ ರು. ಆಗ ಪಾನು ಅವರ EXC ಒಂದೆರಡು ವಾರ ನೋದಿ 
J 
ಹ am -2 ~ A J 
"30 ಆಳುಗಳಿಗೆ win, ಅದ್ದಾನ್ಸ್‌ ಕೇಳಿದ್ದಾನೆ. ಆಷ್ಟು ಆಳು 
s aJa v—— ಹಾಜಿ ಹಾಸಿ , me ಕ್ಯಾ ಕಾವಿ — 
ಗಳನ್ನು ತರುವದರೆಗೆ ಆಡ್ಜಾನ್ಸ್‌ ಕೊಡುವುವನ್ನು ನಿಧಾನಮಾಡಿ” ಎಂದು ನಾನು ಹೆಳಿ, 


s —s as == wow ಇವಿ 
ಅವರ Bsc. ಜೀಕ್‌ ಬ್ಯಾರಿ ನಮಗೆ ವನು ಮಾದಿದ ಎಂದು ನನಗೆ ಗೊತ್ತಿದೆ. 


Ch 
) 


j 
& 
ಲ 
£i 


CC-0. Jangamwadi Math Collection. Digitized by eGangotri 


254 ಬೆಟ್ಟದಿಂದ ಬಟ್ಟಲಿಗೆ 


ಈಗಲೂ ಪಕೀರ ಬ್ಯಾರಿಯ ಮೂಲಕ ಏನಾದರೂ 'ಿಟ್ಟಿಸಿಕೊಳ್ಳಲಿಕ್ಕೆ ಪ್ರಯತ್ನ 

ಮಾಡುತ್ತಲೇ ಇದ್ದಾನೆ. ಆದರೆ ಅವನ ಬಲೆಗೆ ಅಷ್ಟು ಸುಲಭವಾಗಿ ಬೀಳುವಂಥ 
ಸಾಹೇಬರಲ್ಲ ಬೊವೆರ್‌ ಅವರು. ಬೊವೆರ್‌ ಅವರಿಗೆ ಮೇಸ್ತಿ ಕಾಗದ ಬರೆದು, "ನಾನು 
ಕಾಯಿಲೆ ಮಲಗಿದ್ದೇನೆ. ಕಾಯಿಲೆ ಬಿದ್ದಾಗ ಕೂಲಿಗಳು ಕೈಕೊಟ್ಟುಬಿಟ್ಟರು. ನನ್ನ ಪರ 
ವಾಗಿ ಪಕೀರ Wo, ರಿ 53 ಸೀ ಟಿನಲ್ಲಿರುವಂತೆ' ಹೇಳಿದ್ದೇನೆ. ಅಲ್ಲಿ ಇಲ್ಲಿ "ಚೆಲ್ಲಾ ಪಿಲ್ಲಿಯಾಗಿರುವ 
ಆಳುಗಳನ್ನು ಕೂಡಿಹಾಕಿ ಬಾಳೂರಿಗೆ ಕರೆದುಕೊಂಡು ಬರುವಂತೆ ಅವನಿಗೆ ತಿಳಿಸಿದ್ದೇನೆ. 
ನನಗೆ ಕೊಟ್ಟಿರುವ 5,000 ರೂಪಾಯಿ ಅಡ್ವಾನ್ಸ್‌ ಹಣವನ್ನು ವಾಪಸು ಕೊಡಲೇ 
ಬೇಕೆಂದು ನೀವು ಹಠ ಹಿಡಿದರೆ ಓಡಿಹೋದ ಕೂಲಿಯವರನ್ನು ಹಿಡಿದುಕೊಂಡು ಬರಲು 
ನೀವು ಪಕೀರ ಬ್ಯಾರಿಗೆ ಎಲ್ಲಾ ರೀತಿಯ ಸಹಾಯಮಾಡಬೇಕಾಗಿ ಬೇಡುತ್ತೇನೆ” ಎಂದು 
ಹೇಳಿಕೊಂಡಿದ್ದಾನೆ. 

"ತನ್ನ ಹೊಸಮನೆಗೆ ಪಕೀರ ಬ್ಯಾರಿ ಬಂದು ಇರದಂತೆ zu ಕಾವಲು ಇಟ್ಟಿ 
ದ್ವೇನೆಂದೂ ಕಾಗದದಲ್ಲಿ ಬರೆದಿದ್ದಾನೆ. ಈ ತರಹ ನಿರಾಧಾರವಾದ ಹಾಗೂ ಸುಳ್ಳು 
ಪೊಳ್ಳು ವಿಷಯಗಳನ್ನು ಮಿಸ್ಟರ್‌ "` ಬೊವೆರ್‌ ಆವರಿಗೆ ಬರೆದಿರುವ ಕಾಗದದಲ್ಲಿ ಬೊಗಳಿ 
ಕೊಂಡಿದ್ದಾ ನೆ. ಹೇಗಾದರೂ ಇನ್ನ ಷ್ಟು ದುಡ್ಡು ಗಿಟ್ಟಿ ಶೈಸಿಕೊಂಡು ಈಸಿಕೊಂಡಿರುವ 
5,000 ರೂಪಾಯಿ ಹಿಂದಿರುಗಿ ಕೊಡುವ ಮತ್ತು ಓಡಿಹೋದ ಆಳುಗಳನ್ನು ಕರೆದು 
ಕೊಂಡುಬರುವ ಆಸೆ ಹುಟ್ಟಿಸುವುದು "et ಬ್ಯಾರಿಯ ಉದ್ದೇಶ. ಮಾಷಿಳ್ಳೆ 
(110018) ಎಲ್ಲಿಯಾದರೂ ಮಾಪಿಳ್ಳೆ ಯೇ. ಏನೇ ಮಾಡಿದರೂ ಅವನು ತನ್ನ ಚರ್ಮದ 
ಬಣ್ಣ ಬದಲಾಯಿಸಿಕೊಳ್ಳಲಿಕ್ಕಾಗುವುದಿಲ್ಲ. 

ಮಳೆ ಬಹಳ, ಬೆಳೆ ಚೆನ್ನಾಗಿದೆ. ಎಲ್ಲೆಲ್ಲೂ ಕಾಯಿಗಳೇ. ನವೆಂಬರ್‌ ತಿಂಗಳ 
ಮಧ್ಯೆ ಬೆಳೆ ಕಟಾವಿಗೆ ಬರಬಹುದು. 


ನನ್ನ ಪತ್ರ ನೋಡಿ ಸಾಹೇಬರಿಗೆ ಸ್ವಲ್ಪ ಸಿಟ್ಟಾಗಬಹುದು. ಆದರೂ ಬಹಳ 
ಸ್ವಾರಸ್ಯವಾಗಿದೆ ಎಂದು ನನ್ನ ಭಾವನೆ. ಇರುವ ವಿಚಾರವನ್ನೆಲ್ಲಾ ತಿಳಿಸದೆ ಇರಲಾರೆ. 
ಮುಂದಿನ ಕಾಗದದಲ್ಲಿ ಹೆಚ್ಚು ತಿಳಿಸುತ್ತೇನೆ. 


ಮ. ಮಾ: ಎತ್ತುಗಳು ಮೊದಲಿಗಿಂತ ಚೆನ್ನಾಗಿವೆ. ಕುದುರೆಗಳೂ ಚೆನ್ನಾಗಿವೆ. 
ಇವುಗಳಲ್ಲಿ ಒಕ್ಕಣ್ಣನನ್ನು ಗೂರ್ಗೆಹಳ್ಳಿಗೆ ಮಾರಾಟಕ್ಕೆ ಕಳುಹಿಸಿದ್ದಾರೆಂದು ಶೋರುತ್ತದೆ. 
ಕಂದುಬಣ್ಣದ ಹೆಣ್ಣು ಕುದುರೆ ಇಲ್ಲಿದೆ. ಆ ತೊಗಲ ಶುದ್ಧ ಕಳ್ಳಬಡವ. ಗುಡಿಸಲಿ 
ನಲ್ಲಿ ಕುಳಿತು ಕಾಲ ಹಾಕಿ, ದಿನಾ ಸಂಬಳ ಜೇಬಿಗೆ ಹಾಕಿಕೊಳ್ಳುತ್ತಾನೆಯೇ ಹೊರತು 
ಕುದುರೆಗಳನ್ನು ನೋಡುತ್ತಲೇ ಇಲ್ಲ. ಇನ್ನೊಬ್ಬ ಹುಡುಗ ಇದ್ದುದರಲ್ಲಿ ಪರವಾಯಿಲ್ಲ. 

ಇನ್ನು ಮನೆಯ ಆಳುಕಾಳುಗಳು ಸುಖವಾಗಿ ಕಾಲಕಳೆಯುತ್ತಾ ಇದ್ದಾರೆ. 
ಇವರು ತಮ್ಮ ಜೀವಮಾನದ ಬಹು ಕಾಲವನ್ನು ಬೆಚ್ಚನೆಯ ಹಾಸಿಗೆಯಲ್ಲಿ ಮಲಗಿ 


ಕಳೆದುಬಿಡುತ್ತಾರೆ. ಫಿಲಿಪ್‌ ದಾಸ್‌ ರಜೆ ತೆಗೆದುಕೊಂಡು ಹೆಂಡತಿ ಜೊತೆ ಕೊಪ್ಪಕ್ಕೆ 
ಹೋಗಿದ್ದಾನೆ. "ಪಣತ'ಕ್ಕೆ ಮರದ ಕೆಲಸ ಏನೂ ಮಾಡಿಲ್ಲ ಇನ್ನು. 


CC-0. Jangamwadi Math Collection. Digitized by eGangotri 


ಕ:ಫಿ ತೋಟದ ಆಳುಗಳು ಮತ್ತು ಅವರ ಸಮಸ್ಸೆ 255 


ನನ್ನ ಇಸಬು ತುಂಬಾ ತಾಪತ್ರಯ ಕೊಡುತ್ತಿದೆ. ಸರ್ಸಪಂಲ್ಲಾ ತೆಗೆದು 


e 
am 
ಕೊಂಡರೂ ಗುಣವಿಲ್ಲ. ಇದು ನನಗೆ ಬಹಳ ಆಲೋಚನೆಗೆ ಇಟ್ಟುಕೊಡಿದೆ. "ವಿನ 


"x 
ಇಸಬು ಹೇಗಿದೆ ?' ಎಂದು ಸಾಹೇಬರು oe ಯೋಗಕ್ಷೇಮ ಎಚಾರಿಸಿದ್ದಕ್ಕಾಗಿ 
ವಂದನೆಗಳು. ಯಾವಾಗಲೂ ಸಾಹೇಬರಿಗೆ ದೇವರು ಶುಭವನ್ನೇ ಕರುಣಿಸಲಿ ಎಂದು 
ಹಾರೈಸುತ್ತೇನೆ. 
ಅಕ್ಟೋಬರ್‌ 12ರಂದು ಬರೆದ ಮತ್ತೆ ನಂದು ಪತ್ರ : 


ಪಾರ್‌ಲಾಕ್‌ (Porlock) ಪೋಸ್ತಾಫೀಸಿನ ಮುದ್ರೆಯಿರುವ 22ನೆಯ 
CHOP ತಾರೀಕಿನ ಪೋಸ್ಟ್‌ ಕಾರ್ಡ್‌ ತಲುಪಿತು. ನನ್ನ "ಆರೋಗ್ಯದ ಬಗ್ಗೆ ಬಹಳ 
PONES ಆದಕ್ಕಾಗಿ ತುಂಬಾ ವಂದನೆಗಳು ನನ್ನ ಆರೋಗ್ಯ ಚೆನ್ನಾಗಿದೆ. 
ನನ್ನಲ್ಲಿ ಶಕ್ತಿ ಇರುವಷ್ಟು ನಾನು ದುಡಿಯುತ್ತಿದ್ದೇನೆ.... 
ರಿ ಬಳಿ ಕೂಲಿಗಳೇ ಇಲ್ಲ. ಇರುವಷ್ಟು ಜನರನ್ನು ಬೆರಳಿ 
EZ ಎಣಿಸಿಬಿಡಬಹುದು. ಅವರೂ ಕೆಲಸ ಮಾಡಿದರೆ ಮಾಡಿದರು, ಬಿಟ್ಟರೆ cu 5 03. 
ಅವನ ಭಾವ (brother-in-law) ಫನೇರ ಬ್ಯಾರಿಗೆ-ಆ ಕೆ ಡಿಗೆ-ಮೂರು ತಿಗಳ 
ಕಠಿಣ ಶಿಕ್ಷೆ ವಿಧಿಸಿ ಜೈಲಿಗೆ ಹಾಕಿದ್ದಾರೆ. "ಫಾದರ್‌ ಕೊರ್ಟಿ ಕೇಸಿ'ನಲ್ಲಿ ಅಪಹರಣ 
(abduction) ಮಾಡಿದ್ದಕ್ಕಾಗಿ ಈ ಶಿಕ್ಷೆ. ಪೇಕ್‌ ಬ್ಯಾರಿ ಹಿಂದೆ ಸಾವಿರಾರು 
ರೂಪಾಯಿ ದುಡ್ಡು ತಿಂದದ್ದು ಸಾಲದೆ, ಈಗ. ಇಲ್ಲಿ ಬಂದು ಹೊಸ ಮನೆಯಲ್ಲಿ ಹೆಂಡತಿ 
ಮಕ್ಕಳ ಸಮೇತ ಇದ್ದುಕೊಂಡು, ಬೊವೆರ್‌ರಿಂದ ಇನ್ನಷ್ಟು ಹಣ ಕೀಳಲು ಏನೇನೋ 
ಸಂಚು ಹೂಡುತ್ತಿದ್ದಾನೆ. ಆದರೆ ಬೊವೆರ್‌ ಅಷ್ಟು ಸುಲಭವಾಗಿ ಆಗಿಯಬಹುದಾದ 
ಅಡಕೆಯಲ್ಲ. 

Cod, ಬಳಿ ಹತ್ತು ಹನ್ನೆರಡು ಜನ ಕೂಲಿಗಳಷ್ಟೇ ಇರುವುದು. ಅವರು 
ಒನೂ ಮಾಡುವುದಿಲ್ಲ. ಅಂತು ಹಾಗೂ ಹೀಗೂ ಮಾಡಿ ಜುಲೈ ತಿಂಗಳ ಸಂಬಳ, 
ಇಲಿಯ ಮೇಲೆ ತಲಾ ಅರ್ಧಾಣೆ ಕಮಿಷನ್‌-ಇವೆಲ್ಲವುಗಳಿ:ದ ನೂರಾರು ರೂಪಾಯಿ 
ಗಿಟ್ಟಿಸಿಕೊಂಡಿದ್ದಾ ನೆ. 

ಬೊವೆರ್‌ ಅವರು ತಮ್ಮ ಸಂಸಾರ ಸಮೇತ ಪ್ರತಿ ಶನಿವಾರ ಬಂದುಹೋಗುತ್ತಿ 
c ರ; ತೋಟದ ಕದೆ ಬಹಳ ನಿಗಾ ತೋರಿಸುತ್ತಿ ದ್ದಾರೆ. 

ದಯವಿಟ್ಟು ಮಿಸ್ಟರ್‌ ಲಂಡ್‌ (Mr. ೫11) ಅವರಿಗೆ ನನ್ನ ಗೌರವಗಳನ್ನೂ, 
ಅವರು ಇಬ್ಬರು "ಮಕ್ಕಳಿಗೆ ನನ್ನ "ಸಲಾಮ್‌'ಗಳನ್ನೂ ತಿಳಿಸಿ, ಆ ಇಬ್ಬರು ಮಕ್ಕಳು 
ಹುಡುಗ ಹುಡುಗಿ ಬಸ್ತೊ ಮತ್ತು ಬಾಬಾ_ಈಗ "ಬೆಳೆದು ದೊಡ್ಡ ಎರಾಗಿರಬಹುದು. 
ಅವರು ಫೆರ್ನ್‌-ಹಿಲ್‌ ಸ್ರಿ (Fern-hill Surrey) Sga 3. ಸಾಹೇಬರು 
ಅವರನ್ನು ಹುಡುಕಲು ಸಾಧ್ಯವೊ ಹೇಗೊ ಕಾಣ.” 


ನವೆಂಬರ್‌ 23ನೆಯ ತಾರೀಕು ಬರೆದ ಮೂರನೆಯ ಕಾಗದ ಹೀಗಿದೆ : 
ನವೆಂಬರ್‌ 1ನೆಯ ತಾರೀಕು ಸಾಹೇಬರು: ಬರೆದ ಪತ್ರ ತಲುಪಿತು. ತುಂಬಾ 
CC-0. Jangamwadi Math Collection. Digitized by eGangotri 


tl 


c 


256 ಬೆಟ್ಟದಿಂದ ಬಟ್ಟಲಿಗೆ 
ವಂದನೆಗಳು. ಅಕ್ಟೋಬರ್‌ Sore ಕೊನೆಯವರೆಗೆ ಮಳೆ 130 ಅಂಗುಲ. ಈ 
ತಿಂಗಳು 1ನೆಯ ತಾರೀಕಿನಿಂದ ಇಲ್ಲಿಯವರೆಗೆ 25 ಸೆಂಟುಗಳು ಅಪ್ಪೆ, ಮಳೆ ಇದ್ದಕ್ಕಿ 
dod ನಿಂತುಹೋಯಿತು. ಅಧಿಕ ಮಳೆಯಿಂದ ತೋಟದ ಎಲ್ಲಾ ರಸ್ತೆ S rivo es 
“ಕಾಲ್ದಾ Ə (kaldari)i€» ಕೊರಕಲುಬಿದ್ದು ಹಾಳಾಗಿದ್ದು Qu. ಅವನ್ನೆಲ್ಲಾ 
ಸರಿಮಾಡಿಸಲಾಗಿದೆ. 

ಹಣ್ಣು ಕೊಯ್ಯಲು ಆರಂಭಿಸಲಾಗಿದೆ. 20 ಜನ ಹೆಂಗಸರು ಆ one 
ತೊಡಗಿದ್ದಾ d. ಆದರೆ ಅವರು ಯಾವ ಮೂಲೆಗೂ ಸಾಲದು. 125 ಕೂಲಿಗ 
112008 115 ಕೂಲಿಗಳು ದಿನಾ ಬಶುತ್ತಾರೆ. ಹಣ್ಣು Ean ಸುಲ 
ಆರಂಭಿಸುವ ಮುನ್ನ ಕೂಲಿಗಳು ಮಾಡಬೆ!ಕಾದ ಕೆಲಸಗಳು ಬಹಳ ಇವೆ. ದನದ 
ಗೊಬ್ಬರವನ್ನೆಲ್ಲಾ ಗಾಡಿಗಳ ಮೇಲೆ ಹೇರಿಸಿದ್ದಾಯಿತು. ಮಾಡಿದಷ್ಟೂ ಹೆಚ್ಚುತ್ತಲೇ 
ಇದೆ "eos. ತೋಟ ಚೆನ್ನಾಗಿ ಇಟ್ಟುಕೊಳ್ಳ "ಬೇಕೆಂದು ನಾನು ಮದಿಯುತ್ತಿ 3 2 CS. 
ಆದರೆ ನನ್ನನ್ನು ನೋಡಿಕೊಳ್ಳುವವರು ಇಲ್ಲಿ ಒಬ್ಬ ಸರೂ ಇಲ್ಲ. ಆ ನಾಜರೆತ್‌ ಹುಡುಗ - 
ಆ ಹುಟ್ಟು ಸೋಮಾರಿ-ರಜೆಯ ಮೇಲೆ "ಅಕ್ಟೋಬರ್‌ನಲ್ಲಿ ಹೋದವನು ಇನ್ನೂ ಈ 
ಕಡೆ ತಲೆಹಾಕಿಲ್ಲ. ತಲೆಯಿಂದ ಕಾಲಿನವರೆಗೆ ಅವನಿಗೆ ಕಜ್ಜಿ ಮತ್ತು ಕೊಳಕು. ಬೆಳಗ್ಗೆ 8 
ಗಂಟಿಗೆ ಮುಂಚೆ ಏಳುವುದಿಲ್ಲ ಎದ್ದರೂ ಏನೂ ಕೆಲಸ ಮಾಡುವುದಿಲ್ಲ. ಅವನನ್ನು 
ಇಟ್ಟುಕೊಂಡದ್ದೇ ತಪ್ಪಾಯಿತು. ಅವನಿಗೆ ಬೇಕಾಗಿರುವುದು ಹಣ, ಅಡಿಗೆ ಕೂಲಿ 
ಮತ್ತು ಇರುವುದಕ್ಕೆ ಹೊಸ ಹೊಸ ಸ್ಥ ಳಗಳು, 

ಷೇಕ್‌ ಬ್ಯಾರಿ ಯಥಾಸ್ಥಿತಿ. ಸಿಕ್ಕಿದವರನ್ನು ದೋಚಿ ಸುಲಿಗೆಮಾಡಿ ಕಾಲ 
ಹಾಕುತ್ತಿದ್ದಾನೆ. ಹೊಸ ಮನೆಯಲ್ಲಿ ಸೇರಿಕೊಂಡು ಹೆಂಡತಿ ಮಕ್ಕಳ ಜೊತೆ ಹಾಯಾಗಿ 
ದ್ದಾನೆ. ಅವನ ಹಸು ಎಮ್ಮೆಗಳು ತೋಟದಲ್ಲಿ ಲ್ಲಾ ನ್ನ ಮೇದುಕೊಂಡಿವೆ. 
ಇನ್ನೇನು ಬೇಕು ಅವನಿಗೆ |! ಮನೆ ಇದೆ. ಮನೆ ಬಳಿ ತೋಟ ಇದೆ. ಎಷ್ಟು ಉರಿಸಿದ 
ಮುಗಿಯದಷ್ಟು ಸೌದೆ ಇದೆ. ಮನೆಗೆ ಬಾಡಿಗೆ ಇಲ್ಲ. ಏನು ಏಕೆ “ಅಂತ ಕೇಳುವ 
ಯಜಮಾನನ. ಅವನನ್ನು ನೋಡಿದರೆ ನನಗೆ ಸಹಿಸಲಾರದ ಸಿಟ್ಟು ಬರುತ್ತದೆ. 
ಇಲ್ಲಿಯವರೆಗೆ ನಾನು ಅವನ ಜೊತೆ ಜಗಳಾಡವನಿದ್ದರೂ ಅವನ ತಲೆ ಕಂಡರಾಗದು ನನಗೆ. 
ನನಗೆ ಅವನು ಒಳ್ಳೆಯದು ಮಾಡುವವನ. ಏನಾದರೂ ಕೆಟ್ಟದ್ದು ' ಮಾಡುವನೆಂದೇ 
ನನಗನ್ನಿಸುತ್ತದೆ. 'ಅರಾನ್ಹಾ ಏನೇನೂ ಉಪಯೋಗವಿಲ್ಲ. 20 ಕೂಲಿಗಳಾದರೂ ಇರುವ 
ಕಡೆ ಯಾರೂ ಇಲ್ಲ. , ಆದರೆ ಕೂಲಿಗಳ ಮೇಲೆ ತಲಾ ಆರು ಕಾಸಿನಂತೆ ಕಳೆದ ಮೇ 
ತಿಂಗಳಿಂದ ಇಲ್ಲಿಯವರೆಗೆ ಕಮಿಷನ್‌ ಕೊಡಬೇಕೆಂದು ದಿನ ಬೆಳಗೆದ್ದ ರೆ ನನ್ನ ನ್ನು ಪೀಡಿಸು 
ವುದು ತಪ್ಪವುದಿಲ್ಲ. ನಾನು ಅವನನ್ನು ಬೊವೆರ್‌ ಅವರ ಕಡೆಗೆ ಕಳುಹಿ ಕುತ್ತ (ನೆ. 


ಇನ್ನೂ ಕೆಲವು ಕೂಲಿಯವರಿದ್ದರೆ ಕರೆದುಕೊಂಡು ಬಾ ಎಂದು ಹೇಳಿ ಚಿಕ್ಕ 
ಬಾಬುವನ್ನು “ಕಳುಹಿಸಿದೆ ಶೀನ. ಆ ಸೋಮಯ್ಯ ನನಗೆ 100 ರೂಪಾಯಿಗಳಿಗೆ ದಗಾ 
ಹಾಕಿದ. ಈ ವರ್ಷವೂ ನಾನು ಎಷ್ಟೋ ಹಣ ಹಾಳುಮಾಡಿಕೊಂಡೆ. ಇನ್‌ಪ್ಲೊ ಯೆಂಡ 
ಮತ್ತು ಮಲೇರಿಯಾ ಬಾಳೂರನ್ನು E ಶೈವೇಶಿಸಿದುವು. ಅಕೊ ನೀಬ್‌ ತಿಂಗಳಿನ ಬಹು 
CC-0. Jangamwadi Math Collection. Digitized by eGangotri 


ಕಾಫಿ ತೋಟದ ಆಳುಗಳು ಮತ್ತು ಅವರ ಸಮಸ್ಯೆ 257 


ಭಾಗವನ್ನೆಲ್ಲ ಕಾಯಿಲೆ ಬಿದ್ದ ಕೂಲಿಗಳ ಶುಶ್ರೊಷೆ ಮಾಡುವುದರಲ್ಲಿ ಕಳೆದುದಾಯಿತು 
ಸದ್ಮ, ಡಾಕ್ಟರರು ನಮ್ಮ ಸಹಾಯಕ್ಕೆ ಸಿಕ್ಕಿದರು. ಕಳೆದ ವರ್ಷ ಸಸಿಪಾತಿಗೆ ನೀರು ಹಾಕಿ 
ಕೊಂಡಿದ್ದ ಆ ಭಿಲ್ಲವರ ಟೆಂಪೋ (Tempo) ಎದೆ ಒಡೆದು (heart failure) 
ಸತ್ತುಹೋದ. ಡಬಲ್‌ ನ್ಯುಮೋನಿಯಾ ಆಗಿ ಪದೊ ಮೊಂಡ (Padow Monda) 
ಸತ್ತೇಹೋಗುತ್ತಾನೆಂದುಕೊಂಡಿದ್ದೆವು, ಸದ್ಮ, ಬದುಕಿಕೊಂಡ. ಇದೇ ಸಿತಿ ಎಲ್‌ ಧಾಡೀ 
(L. Dhadie). ಅವನ ಇಬ್ಬರು ಗಂಡುಮಕ್ಕಳು ಮತ್ತು ಇನ್ನೂ ಹಲವಾರು 
ಜನರಿಗೆ ಒದಗಿತ್ತು. ಜ್ವರ 105 Gne ಒಂದೇ ಸಮನೆ ao, 101 anie 
ಇಳಿಯುತ್ತಿತ್ತು. ಹೀಗೆ ನವೆಂಬರ್‌ 5ರವರೆಗೆ ಇತ್ತು. ಆಗ ಡಾಕ್ಟರು ಅವರನ್ನೆ ಲ್ಲಾ 
ಕಷ್ಟಪಟ್ಟು ಬದುಕಿಸಿದರು. ಪದೊ ಮೊಂಡ (Padow Monda) ಇನ್ನೂ ಕಾಯಿಲೆ 
ಯಲ್ಲಿಯೇ ಇದ್ದಾನೆ. ಬದುಕಬಹುದು ಎಂದು ತೋರುತ್ತದೆ. ಉಳಿದವರು ಚೆನಾಗಿ 
ದ್ದಾರೆ. ಈ ಪರಿಸ್ತಿತಿಯಲ್ಲಿ ಮತ್ತು ಬಾಳಿನ ಈ ಕಪ್ಪಕಾರ್ಪಣ್ಯಗಳಲ್ಲಿ ನಾನು ಹಲವಾರು 
ದಿನಗಳು ಹಗಲು ರಾತ್ರಿ ಒಂದೇ ಸಮನೆ ಯುದ ವನ್ನೇ ಮಾಡಬೇಕಾಯಿತು. ರೋಗಿಗಳ 
ಶುಶ್ರೂಪೆ ಮಾಡಬೇಕಾಯಿತು. ಅವರ "ಗಂಜಿ, "ಮಾಂಸದ ಸಾರು, ಬಾರ್ಲಿ ನೀರು 
ಅರ್ರೋ ಬೇರು, ರಾಗಿ ಅಂಬಳಿ ಮತ್ತು ಇನ್ನೂ ಏನೇನೋ ಅನ್ನಪಾನಗಳನ್ನು eae 
ಬೇಕಾಯಿತು. ಜೊತೆಗೆ ಬೇರೆ ಬೇರೆ ಕೂಲಿಯವರಿಗೆ_ ಹೆಂಗಸರಿಗೆ ಬೇರೆ, ಗಂಡಸರಿಗೆ 


ದೇವರ ದಯೆಯಿಂದ ಆ ಕಪ್ಪದಿಂದ ಎಲ್ಲರೂ ಪಾರಾದರು, ಪಾಪ | ಆ ಬಡಪಾಯಿ 
ಟೆಂಪೋ ನಾನೇನು ಮಾಡಿದರೂ ಬದುಕಲಿಲ್ಲ. ಒಳ್ಳೆಯ ಕೂಲಿಯೂ ನಷ್ಟ, ಒಳ್ಳೆಯ 

IC? e x 
೨0 ರೂಪಾಯಿಗಳೂ ನಷ್ಟ (loss of a good cooly, loss of a good 
50 rupees) ! 


ಕೂಲಿಯ ಸಮಸ್ಯೆ ಬಗ್ಗೆ ಹೇಳುವುದಾದರೆ ನಮಗೆ ಕನಿಷ್ಟಪಕ್ಷ 200 ಕೂಲಿಗಳು 
ಬೇಕು. ವರ್ಷಕ್ಕೆ 200 ಕೂಲಿಗಳು ಮತ್ತು 75 ಟನ್‌ ಗೊಬ್ಬರ-ಇಷ್ಟು ಇದ್ದರೆ 
ಸುಲಭವಾಗಿ 100 ಟನ್‌ ಹಣ್ಣು ಕೊಯ್ಕಬಹುದು. ಆದರೆ ಕೂಲಿ ಸಮಸ್ಯೆ ಬಗೆಹರಿಸ ' 
ಲಾರದಂತಾಗಿದೆ. ಇಲ್ಲಿಯವರೆಗೆ ಬಗೆಹರಿಸ:ವುದು ಕಪ್ಪವಾಗಿತ್ತು. ಆದರೆ ಈಗ ಅದು 
ಅಸಾಧ್ಯವಾಗಿದೆ. ಅಲ್ಲದೆ ಮನುಷ್ಯಶಕ್ತಿಗೆ ಮಾರಿದ್ದೂ ಆಗಿಬಿಟ್ಟಿದೆ. . ಕೂಲಿಯವರಂ 

— a an? ras e 

ಮೋನಮಾಡುವುದಕ್ಕಿ Sens: ಕೂಲಿಗಳನ್ನು ಒದಗಿಸುವ BA 
ಅವರಿಗಿಂತ ಹಜ್ಜಾಗಿ ಮೋಸಮಾಡಲೂ ದಗಾಹಾಂಕಲೂ ಆರಂಭಿಸಿ, ಸಾವಿರಾರು 
ರೂಪಾಯಿಗಳನ್ನು ನುಂಗಿದ್ದಾರೆ.. ದಿನಾ ದಿನಾ ಕೂಲಿಯವನು ಕಡಮೆ ಕೆಲಸ 
ಕೇಳುತ್ತಿದ್ದಾನೆ, ಹೆಚ್ಚು ಬಿಡುವು ಬೆಕು ಆನ್ನುತ್ತಿದ್ದಾನೆ, ಹೆಚ್ಚು ಸಂಬಳ ಬೇಕು ಎಂದು 


a ದ 
5 » ಅ fi -—— Awe =~ - 
ಕೂಗುತ್ತಿದ್ದಾನೆ, ಪ್ರಜಾಪ್ಟ ಭುತ್ತವಾದಿಯಾಗುತ್ತಿದ್ದಾನೆ. ಇಂದಿನ ಕೂಲಿ ಹಿಂದಿನ. 


ಕೂಲಿಯಂತಲ್ಲ. ಕೂಲಿಗಳನ್ನು ಕರೆದುತರುವ ಮೇಸ್ತಿಗಳಲ್ಲಿಯೂ ಮೋಸಮಾಡದವರಿಲ 

ರೈಟರುಗಳಲ್ಲಿ ಠಕ್ಕರಲ್ಲದವರು ಇಲ್ಲ. ಅವರಿಗೆ ದೇವರ ಭೀತಿ ಎಂಬುದರ ಸುಳಿವೇ 

ಇಲ್ಲ, ನೀತಿ ಧರ್ಮಗಳಿಗೆ ಆಂಜುವವರಲ್ಲ. ಹೀಗಿರುವಾಗ ಯಾರು ನಂಬಿಕಸ ರು 
17 ; 


CC-0. Jangamwadi Math Collection. Digitized by eGangotri 


258 ಬೆಟ್ಟದಿಂದ ಬಟ್ಟಲಿಗೆ 


ಯಾರು ಅಲ್ಲ ಎಂದು ಹೇಗೆ ಹೇಳಲಿ ? ನಾನು ನನ್ನ ಅನೇಕ ವರ್ಷಗಳ ಅನುಭವದಿಂದ 
ಹೇಳುವುದಾದರೆ, “ಅರ್ಧ ಪ್ರಪಂಚ ಹುಟ್ಟಿರುವುದು ಇನ್ನರ್ಧ ಪ್ರಪಂಚದ ಉಣಿಸಿಗೆ' 
(half the world is born for the other half to prey upon). 
ಈ ಪ್ರಕೃತಿ ನಿಯಮದಲ್ಲಿ ಕೂಲಿಗಳು, ಮೇಸ್ವಿಗಳು ಮತ್ತು ರೈಟರುಗಳು ಸಂಪೂರ್ಣ 
ನಂಬಿಕೆ. ಇಟ್ಟು. ಬಿಟ್ಟಿದ್ದಾರೆ. ಏಕೆಂದರೆ, ಈ ವಿಚಾರವಾಗಿ ಅವರಿಗೆ ಮಾರ್ಗದರ್ಶನ 
ಮಾಡುವ ಬೇರೆ ನೈತಿಕ ಕಟ್ಟುಪಾಡು ಇಲ್ಲ. ನಾನು ನಿಜವಾಗಿಯೂ ನಿರಾಶನಾಗುತ್ತಿ 
ದ್ದೇನೆ. ಅಸಾಧ್ಯವಲ್ಲದಿದ್ದರೂ ಬಹಳ ಕಷ್ಟವಾದ BOR, ಒಳ್ಳೆಯ ಕೂಲಿಗಳನ್ನು ಇಟ್ಟು 
ಕೊಳ್ಳುವುದು, ಪ್ರತಿಯೊಬ್ಬ ತೋಟಗಾರನೂ ಈ ಒಂದು ಕಷ್ಟದ ವಿಷಯದಲ್ಲಿ 
ದಿಕ್ಕೆಟ್ಟುಹೋಗಿದ್ದಾನೆ. (kuuckling under this one difficult point). 

ನಮ್ಮ ಬತ್ತದ ದಾಸ್ತಾನೆಲ್ಲ ಮುಗಿಯುತ್ತಾ ಬಂತು. ಒಂದು "ಕಡಿಕೆ' 
(kadike) ಮಾತ್ರ ಉಳಿದಿದೆ. ಇಲಿಗಳ ದರ್ಬಾರು ಹೇಳತೀರದು. ಹಗಲೂ ರಾತ್ರಿ 
ಕಣ್ಣಲ್ಲಿ ಕಣ್ಣಿಟ್ಟುಕೊಂಡು ಕಾಯುವುದು, ಬೋನುಗಳನ್ನು ಒಡ್ಡುವುದು, ಕಡಿಕೆಯ 
ಹೊರಗಡೆ ಟಾರು ಬಳಿಯುವುದು-ಇವುಗಳ ಕಾರಣವಾಗಿ ಮೂಷಕಗಳ ಮೇಲಿನ ನಮ್ಮ 
ಯುದ್ಧದಲ್ಲಿ ಅವನ್ನು ಹಿಮ್ಮೆಟ್ಟಿಸಿದ್ದೇವೆ. ಪದ್ಮೇಗೌಡ ಚಾರ್ಮಡಿ ಬತ್ತವನ್ನು ಅವನ 
ಗಾಡಿಯಲ್ಲಿ ತರುತ್ತಿದ್ದಾನೆ. ನನ್ನ ಒತ್ತಾಯಕ್ಕೆ ಅವನು ಪಲ್ಲಾಕ್ಕೆ 8 ರೂಪಾಯಂತೆ 5 
ಪಲ್ಲ ತಂದುಕೊಟ್ಟುಹೋದ. ಹೋದ ವರ್ಷ ಮತ್ತು ಈ ವರ್ಷ ಚೆನ್ನಾಗಿ ಮಳೆ ಬೆಳೆ 
ಗಳಾದರೂ ಬತ್ತದ ಧಾರಣೆ ಏರುತ್ತಾ ಇದೆ. ಬಜಾರಿನಲ್ಲಿ ರೂಪಾಯಿಗೆ 12 ಸೇರಿನಂತೆ, 
ಹಳ್ಳಿಗಳಲ್ಲಿ 11 ಸೇರಿನಂತೆ ಮಾರಾಟವಾಗುತ್ತಿದೆ. 

ಬಿಲಕ್ಕೆ ಗಿಡಗಳು ಚೆನ್ನಾಗಿವೆ. ಇನ್ನೂ ಸರಿಯಾಗಿ ಕೃಷಿ ಮಾಡಿಸೋಣ 
ಎಂದರೆ "ಕುಬೂಕು' (kubook ಕುಬುಕು)ವುದಕ್ಕೂ, ದರಗು ಮತ್ತು ಮಣ್ಣು 
ಮಂಚ್ಚುವುದಕ್ಕೂ (mulching) ಕೂಲಿಗಳು ಸಾಲದು. 

666 ಇಟ್ಟಿಗೆಯವರು ಹಿಂದಿರುಗಿ ಬಂದಿದ್ದಾರೆ. ಆದರೆ ಅವರಿಗೆ ಕೆಲಸ ಇಲ್ಲ. 
ಮಿಸ್ಟರ್‌ ಗಣೇಶರಾವ್‌ ಅವರಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಮಾಪಿಳ್ಳೆಯವರು ಬಂದರು. 
ಕುಲುಕಿಯಲ್ಲಿ (ಈಗಿನ ಹನಿಮೂನ್‌ ಎಸ್ಟೇಟ್‌) ಕೆಲಸ ಮಾಡುತ್ತಿದ್ದಾರೆ. 

ನನ್ನ ಆರೋಗ್ಯ ಚೆನ್ನಾಗಿದೆ. ಆದರೆ ನನ್ನ ಇಸಬಿನ ತೊಂದರೆ ನಿಂತಿಲ್ಲ. ಸರ್ಸ 
ಪರಿಲ್ಲವೊಂದೇ ನನಗೆ ಸ್ವಲ್ಪ ಗುಣ ಕೊಡುವುದು ಮತ್ತು ಈ ಬಾಳನ್ನು ಸುಂದರವನ್ನಾಗಿ 
ಮಾಡುತ್ತಿರುವುದು. ಆದರೆ ನನ್ನ ದಾಸ್ತಾನು ಮುಗಿಯುತ್ತಾ ಬಂದಿದೆ. ; 

*  ಕೊಯೆಲ್ಲೋನಂತಹ ನಿಷ್ಕಾವಂತ ರೈಟರ್‌ ಸಿಗುವುದು ಅಪರೂಪ. 
ಆರೇಳು ಸಾವಿರ ಮೈ ಲಿ ಆಚೆ ಇದ್ದ ಮಾಲೀಕರ ತೋಟಗಳನ್ನು ಲಪಟಾಯಿ 
ಸಲು ಸನ್ನಾಹಮಾಡುತ್ತಿದ್ದ ಮ್ಯಾನೇಜರ್‌, ರೈಟರ್‌, ಮೇಸ್ತಿಗಳಿಗೆ ಆಗ 
ಕಡಮೆ ಇರಲಿಲ್ಲ. ಬಹುತೇಕ ಮ್ಯಾನೇಜರುಗಳು ಮಾಲೀಕರೂ ಆದರು. 
ಕೆಲವು ಮೇಸ್ಟ್ರಿಗಳಂತೂ ಹಿಂದೆ ಚೆನ್ನಾಗಿ ಆಟ ಆಡಿದ್ದಾರೆ. ಕೇವಲ 


CC-0. Jangamwadi Math Collection. Digitized by eGangotri 


ಕಾಫಿ ಶೋಟದ ಆಳುಗಳು ಮತ್ತು ಅವರ ಸಮಸ್ಯೆ ' 259 


ಹತ್ತಿಪ್ಪತ್ತು ಆಳುಗಳನ್ನು ಕಟ್ಟಿಕೊಂಡು ಬಂದವರು ಪಕ ದಲ್ಲಿ ಸ ಸಣ್ಣದಾಗಿ 
ತೋಟಮಾಡಿ ಅಲ್ಲಿಗೆ ಕಳ ೈತನದಲ್ಲಿ ಸ ಸಾಗಿಸಬೇಕಾದ್ದನ್ನು ಸಾಗಿಸಿ, ದೊಡ್ಡ 
ತೋಟ ಮಾಡಿ, Do. ರುಸಾವಿರ. ಮಣ ಕಾಫಿ ಕೊಯು ವಂತಾಗಿದ್ದಾ 3. 
ರೆ ಬಜಿರುಗಳಾಗಿದ್ದ ರವರು ದೊಡ್ಡ ಎಸ್ಟೇಟುಗಳನ್ನು ಮಾಡಿಕೊಂಡಿದ್ದು ರೆ. 
ಯಜ ಮಾನನಿಗೆ ಎಣ್ಣೆತಿ ತ್ರಿ ಕೊಂಡಿದ್ದ ವರು ಕಾತ್ಠಿ ಫಿತೋಟ ಮಾಡಿ ಅವರೇ ಎಣ್ಣೆ 
ತಿಕ್ಕಿಸಿಕೊಳ್ಳು ವ ^, an ಬಂದಿರುವುದುಂಟು. ಅಂಚಿಮನೆಯಿಂದ ಟಪಾಲು 
ತರುತಿ ದ್ದ S ಕಾಫಿ ತೋಟದ ಮಾಲೀಕರಾಗಿದ್ದಾ ರೆ. ಪರಂಗಿ 
ಮಾಲೀಕರೂ ಮ್ಯಾನೇಜರುಗಳೂ ಬಹುತೇಕ ಮದುವೆಯಾಗದೆ ಇಲ್ಲಿಗೆ 
ಬಂದವರು ; ಅಥವಾ ಮದುವೆಯಾಗಿದ್ದ ರೂ ಇಲ್ಲಿಗೆ ಒಬ್ಬಂಟಿಗರಾಗಿ 
ಬಂದವರು. ಅವರನ್ನು ಒಳಹಾಕಿಕೊಂಡು. ತೋಟಗಳನ್ನು ಮಾಡಿದವರೂ 
ಉಂಟು, ಆಂತೂ ಆ ದಟ್ಟ ಕಾಡುಗಳಲ್ಲಿ ಏನು ನಡೆಯಿತು, ಏನು ನಡೆಯ 
ಲಿಲ್ಲ ಎಂದು ಹೇಳುವಂತಿಲ್ಲ ! 

ಈಗ ತೋಟದ ಆಳುಗಳ ಕಲ್ಯಾ ಣಕ್ಕಾಗಿ ಸರ್ಕಾರವು ಮಾಡಿರುವ 
ಕಾನೂನು ಕಟ ಶಿಲೆಗಳ ಸೂಕ್ಷ್ಮ ಪರಿಚಯ "ಮಾಡಿಕೊಳ ಬಹುದು. 1951ರಲ್ಲಿ 
ಪ್ಲಾಂಟೇರ್ಷ Se ಬರ್‌ ಆಕ್ಸ್‌ ಜಾರಿಗೆ ಬಂದ ವಿಷಯ ಆಗಲೇ ಹೇಳಿದೆ 
OX. ಈ ಕಾನೂನಿನ ರಚನೆಯಲ್ಲಿ ಒಂದು ಮೂಲ ಉದೆ ್ಲೇಶವನ್ನು 
— ಕಾಣಬಹುದು. ಅದೇನೆಂದರೆ, ಕೇವಲ ಒಬ್ಬ ಕಾರ್ಮಿಕನ ಹಿತವ 
ನ್ನಷ್ಟೇ ಅಲ್ಲದೆ, ಇಡೀ ಕಾರ್ಮಿಕನ ಸಂಸಾರದ ಹಿತವನ್ನೂ ನೋಡಿಕೊಳ್ಳು ವ 
ವ್ಯವಸ್ಥೆ ಸಿಯನ್ನು ಆ ಕಾನೂನಿನಲ್ಲಿ ಮಾಡಲಾಗಿದೆ. ಒಬ್ಬ ಆಳು ಭೂ 
ಸಮೇತನಾಗಿ ಕಾಫಿತೋಟಕ್ಕೆ ಬರುವುದು ಒಳ್ಳೆ | ಯದೆಂಬುದನ್ನು ತೋಟಗಳ 
ಮಾಲೀಕರು ಹಿಂದೆಯೇ ಅರಿತರು. ಅಂಥವನು ರಾತ್ರೋರಾತ್ರಿ ಓಡಿಹೋಗು 
ವುದು ಸುಲಭವಲ್ಲ. 'ಆದ್ದರಿಂದ ಸಂಸಾರ ಸಮೇತನಾಗಿ ಬಂದಾಗ ಅವನ 
ಯೋಗಕ್ಷೇಮ ಅಷ್ಟೇ ಅಲ್ಲದೆ ಅವನ ಕುಟುಂಬದ ಯೋಗಕ್ಷೇಮವನ್ನೂ 
ನೋ ಡಿಕೊಳ್ಳು ವ ವ್ಯ ವಸ್ಥೆ ತೋಟಗಾರಿಕೆ ಕಾರ್ಮಿಕರ ಕಾನೂನಿನಲ್ಲಿ ಅಡಕ 
ವಾಗಿದೆ. 

ಆಳುಗಳಿಗೆ ಕಟ್ಟಿ  ಸಿಕೊಡಬೇಕಾದ ಮನೆಯು ಅವರ ಸಂಸಾರಕ್ಕೆ 
ಅನುಕೂಲವಾದ ಶೀತಿಯಲ್ಲಿರೆದೇಕು. ಅದಕ್ಕೆ ಬಾಡಿಗೆ 208 ಇಲ್ಲ, ಮನೆಗೆ 


CC-0. Jangamwadi Math Collection. Digitized by eGangotri 


260 ಬೆಟ್ಟದಿಂದ ಬಟ್ಟಲಿಗೆ 
ಗಾಳಿ ಬೆಳಕು ಬರುವಂಥ ವ್ಯ ವಸ್ಥೆ ಇರಬೇಕು. ಚರಂಡಿ ಮತ್ತು ಕಕ್ಕಸು 
ಗಳಿರಬೇಕು. ಕುಡಿಯಲು ಶುದ್ಧ ವಾದ ನೀರನ್ನು ಒದಗಿಸಬೇಕು. ಆಳಿನ 
ವೃ ದ್ಧ ತಂದೆತಾಯಿಗಳು ಅವನ ಮನೆಯಲ್ಲೆ e ವಾಸಿಸುವ ಅವಕಾಶವಿರಬೇಕು. 
ಇನ್ನು ಅವನೂ ಅವನ ಸಂಸಾರದವರೂ ದುಡಿಯಲು ಅವರ ಆರೋಗ್ಯ 

ಪಾಲನೆಯ ವ್ಯ ವಸ್ಥೆ ಇರಬೇಕು. ತೋಟಗಳ ಮಾಲೀಕರು ಎರಡು ರೀತಿಯ 
: ವೈದ್ಯಾ ಲಯಗಳನ್ನು ಒದಗಿಸಬೇಕೆಂಬ ನಿಯಮವಿದೆ. ಒಂದನೆಯದು, 
ತೋಟದ ವೈದ್ಯಶಾಲೆ ; ಅದರಲ್ಲಿ ಸಾಧಾರಣ ರೋಗಗಳ ಚಿಕಿತ್ಸೆ. ಎರಡನೆ 
ಯದು ಸಾಂಘಿಕ ವೈದ್ಯಾಲಯ. ಈ ರೀತಿಯ ವೈದ್ಯಾ ae 
ಕೆಲವು ಮಾಲೀಕರು ಒಟ್ಟುಗೂಡಿ ಕಟ್ಟಿಸಬಹುದು. ಈ ಸಾಂಘಿಕ ವೆ 
ಲಯಗಳಲ್ಲಿ ಕನಿಷ್ಟ ನೂರು ಮಂದಿ ರೋಗಿಗಳ ಚಿಕಿತ್ಸೆಗೆ ಮ ಣು 
ಬೇಕು. ದೇಶದ ಇತರ ದೊಡ್ಡ ವೈದ್ಯಾ ಲಯಂಗಳಂತೆ "ಕ್ಷ' ಕಿರಣ, ಸೂತಿಕಾ 
ಗೃಹ, ಕ್ಷಯ,ಮೇಹರೋಗ ಮತ್ತು ದಂತಚಿಕಿತ್ಸೆ ಗಳ ವಿಭಾಗಗಳೂ ಇರಬೇಕು. 
ಸುಮಾರು ಹದಿನೈ ದು ಮಂದಿ ದಾದಿಯರಿರಬೇಕು. ಇವುಗಳ ಮೇಲಿ 
ಚಾರಣೆಗೆ ತಕ್ಕ ಅಧಿಕಾರಿಗಳೂ ತಜ್ಞ ರಾದ ವೈದ್ಯರೂ ಇರಬೇಕು. 

= ಹೆಣ್ಣಾಳುಗಳ ಕ್ಷೇಮಕ್ಕೋಸ್ಕ ರ ಮಾಡಿರುವ ಕೆಲವು ನಿಯಮ 
ಗಳೆಂದರೆ, ಅವರುಗಳಂದ ಸಂಜೆ 6 ಗಂಟೆ ಮೇಲೆ ಮತ್ತು ಬೆಳಗ್ಗೆ 7 ಗಂಟೆ 
ವರೆಗೆ ತೋಟದಲ್ಲಿ ಕೆಲಸ ಮಾಡಿಸಬಾರದು. ಹೆಣ್ಣಾಳು 150 "ದಿನಗಳು 
ಕೆಲಸ ಮಾಡಿದರೆ ಆಕೆಗೆ ಬಾಣಂತನದ ರಜೆಯನ್ನು ಪಡೆಯುವ ಹ ಕ್ಕಿದೆ. 
ಈ ರಜೆಯನ್ನು ಹೆರಿಗೆಗೆ ಮುಂಚೆ ನಾಲ್ಕು ವಾರಗಳು, ತರುವಾಯ ನಾಲ್ಕು 
ವಾರಗಳವರೆಗೆ "ಪಡೆಯಬಹುದು. ಗರ್ಭಿಣಿಯರಿಗೆ ಕಷ್ಟವಾದ ಕೆಲಸಗಳನ್ನು 
ಕೊಡಬಾರದು. ಬಾಣಂತನವಲ್ಲಿ ಕೆಲಸದಿಂದ ತೆಗೆಯಬಾರದು. 

ಇನ್ನು ಮಕ್ಕಳ ಕಲ್ಯಾಣಕ್ಕಾಗಿ ಕೆಲವು ನಿಯಮಗಳಿವೆ. ನ್ನೈರಡು 
ವಯಸ್ಸಿನ ಕೆಳಗಿನ. ಮಕ್ಕ ಳನ್ನು ತೋಟದಲ್ಲಿ 'ದುಡಿಸಬಾರದು. sod, ದು 
ವರ್ಷಗಳು ಕಳೆದ ಮೇಲೆ" ದುಡಿಯಬೇಕಾದ ಹುಡುಗರು ಅವರು ದೊಡ್ಡ 
ವರಾಗಿದ್ದಾರೆಂದು ನಿಯಮಿತ ವೈದ್ಯರಿಂದ ಅನುಮತಿಯನ್ನು ಪಡೆದಿರಬೇಕು. 
ಮಕ್ಕಳಿಂದಲೂ ಸಂಜೆ 7ರಿಂದ ಬೆಳಗ್ಗೆ 6 ಗಂಟಿವರೆಗೆ ಕೆಲಸ ಮಾಡಿಸ 
ಬಾರದು. ಅಲ್ಲದೆ, ಅವರೂ ಒಂದು ವಾರದಲ್ಲಿ ಮಾಡಬಹುದಾದ ಕೆಲಸದ 


CC-0. Jangamwadi Math Collection. Digitized by eGangotri 


ಕಾಫಿ ತೋಟದ ಆಳುಗಳು ಮತ್ತು ಅವರ ಸಮಸ್ಯೆ 261 


ವೇಳೆ 40 ಗಂಟೆಗಳಿಗೆ ಮಾರಬಾರದು. ಅವರ ಹಕ್ಕಿನ ರಜೆಯು ವಯಸ್ಕರಿ 
ಗಿಂತ ಹೆಚ್ಚಾಗಿದೆ.. 15 ದಿನಗಳ ಕಾಲ ಕೆಲಸ ಮಾಡಿದರೆ ಅವರಿಗೆ ಒಂದು 
ದಿನದ ಹಕ್ಕಿನ ರಜೆ ದೊರಕುತ್ತದೆ. 

50 ಆಥವಾ ಅದಕ್ಕೂ ಹೆಚ್ಚು ಹೆಣ್ಣಾಳುಗಳು ಕೆಲಸಮಾಡುತ್ತಿರುವ 
ತೋಟಗಳಲ್ಲಿ ಮಾಲೀಕರು ಶಿಶುಮಂದಿರಗಳನ್ನು ತೆರೆಯಬೇಕು. ಅವನ್ನು 
ನೋಡಿಕೊಳ್ಳಲು ತರಬೇತಾದ ದಾಯಿ ಇರಬೇಕು. ಮಕ್ಕಳೆ ತೊಟ್ಟಿಲು, 
ಹಾಸಿಗೆ, Qi O08, ಸ್ನಾನಕ್ಕೆ ಎಣ್ಣೆ, ಸೋಪು ಮುಂ ಸೌಕರ್ಯ 
ಗಳನ್ನು ಮಾಲೀಕರು ಒದಗಿಸಬೇಕು. ಮಕ್ಕಳು Gay... ಬಯಲಿರ 
ಬೇಕು. ಮಕ್ಕಳ ದೇಹಪುಷ್ಟಿಗೋಸ್ಕರ ಅರ್ಧ “ಪೈಂಟ್‌” ಶುದ್ಧ ವಾದ ಹಾಲು 
` ಅಥವಾ ಹಾಲಿನ ಪುಡಿಯಿಂದ ಮಾಡಿದ ಹಾಲನ್ನೂ, ಎರಡು ವರ್ಷಗಳಿಗೆ 
ಮಾರದ ವಯಸ್ಸಿನ ಮಕ್ಕಳಿಗೆ ಉತ್ತಮವಾದ ಉಪಾಹಾರವನ್ನೂ ಒದಗಿಸ 
ಬೇಕು. ಕೆಲಸದ ವೇಳೆ ತಾಯಂದಿರು ತಮ್ಮ ಮಕ್ಕಳಿಗೆ ಹಾಲು ಕುಡಿಸಲು 
ಅನುಕೂಲವಾಗುವಂತೆ ಎರಡು ಗಂಟೆಗೊಮ್ಮೆ ಅವರಿಗೆ ಬಿಡುವು ಕೊಡ 
ಬೇಕು. ಇಂಥ ಶಿಶುಮಂದಿರಗಳು ಮೈಸೂರಿನಲ್ಲಿ 1975ರಲ್ಲಿ 140 ಇದ್ದುವು. 

ಆರರಿಂದ ಹನ್ನೆರಡು ವರ್ಷ ವಯಸ್ಸಿನ ಮಕ್ಕಳಿಗೆ ವಿದ್ಯಾಭ್ಯಾಸದ 
ಅನುಕೂಲ ಒದಗಿಸಬೇಕಾದ ನಿಯಮವೂ ಕಾನೂನಿನಲ್ಲಿ ಅಡಕವಾಗಿದೆ. ಈ 
ವಯಸ್ಸಿನ ಮಕ್ಕಳು ಒಂದು ತೋಟದಲ್ಲಿ 25 ಮಂದಿಗಿಂತ ಹೆಚ್ಚಾಗಿದ್ದರೆ 
ಮತ್ತು ಸರ್ಕಾರಿ ಪ್ರಾಥಮಿಕ ಶಾಲೆ ಒಂದು ಮೈಲಿ ಫಾಸಲೆಯೊಳಗೆ ಇಲ್ಲ 
ದಿದ್ದರೆ, ಮಾಲೀಕನು ಈ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಒಂದು ಪ್ರಾಥಮಿಕ 
ಶಾಲೆಯನ್ನು ತೆರೆಖುಬೇಕು. ಶಾಲೆಯ ಕಟ್ಟಡವೂ ಹೀಗೇ ಇರಬೇಕೆಂಬ 
ನಿಯಮವಿದೆ. ಶಾಲೆಯವಿ ನಲವತು ಮಕ್ಕಳಿಗೆ ಒಬ್ಬೊಬ್ಬ ಉಪಾಧ್ಯಾಯ 
ನಿರಬೇಕು. ಬೋಧನಾಕ್ಕಮ ನರ್ಕಾರಿ ಶಾಲೆಗಳಿಗಿಂತ ಕೀಳಾಗಿರಬಾರದು. 

ಇದೇ ಮಸೂದೆಯಲ್ಲಿರುವ ಕೆಲವು ಇತರ ನಿಯಮಗಳಿಂದರೆ, ತೋಟದ 
ಆಳುಗಳ ಕೆಲಸದ ವೇಳೆ ಒಂದು ವಾರದಲ್ಲಿ 54 ಗಂಟೆಗಳಿಗೆ ಮಾರಕೂಡದು. 
ಅವರಿಗೆ ವಾರದಲ್ಲಿ ಕಡ್ಡಾಯವಾಗಿ ಒಂದು ದಿನ ವಿರಾಮ ಕೊಡಬೇಕು. 
ಅವರನ್ನು ವಿರಾಮದ ದಿನ ತುರ್ತು ಕೆಲಸಕ್ಕಾಗಿ ನೇಮಿಸಿಕೊಂಡರೆ ಹೆಚ್ಚಿನ 
ಕೂಲಿ ಕೊಡಬೇಕು, ಹತ್ತು ದಿನಗಳ ಮೇಲೆ ವಿರಾಮದ ದಿನವಿಲ್ಲದೆ 


¢ 


CC-0. Jangamwadi Math Collection. Digitized by eGangotri 


262 ಬೆಟ್ಟದಿಂದ ಬಟ್ಟ ಲಿಗೆ 


ಲಸ ಮಾಡಿಸಕೂಡದು: ತೋಟದ ಆಳಿಗೆ ಹಕ್ಕಿನ ರಜೆಯ ನಿಯಮವಿದೆ. 
m ಆಳು ಇಪ್ಪತ್ತು ದಿನಗಳು ದುಡಿದರೆ ಅವನಿಗೆ ಒಂದು ದಿನದ ವಿರಾಮ 
ಪಡೆಯುವ ಹಕ್ಕಿದೆ. ಈ ರಜಾ ದಿನಗಳನ್ನು ಆಳು ಮುನ್ನವೇ ತಿಳಿಸಿ 
ಯಾವಾಗಬೇಕಿದ್ದ ರೂ ತೆಗೆದುಕೊಳ್ಳಬಹುದು. ಅವನನ್ನು ಮಾಲೀಕೆ ಕೆಲಸ 
. ದಿಂದ ತೆಗೆದರೆ ಅವನು ಸಂಪಾದಿಸಿರ ವ ಹಕ್ಕಿನ . ರಜಾದಿನಗಳ ಬದಲು ಆ 
ದಿನಗಳ ವೇತನವನ್ನೂ ಪಡೆಯಬಹುದು. ಈ ಹಕ್ಕಿನ ರಜೆಗಳ ಜೊತೆಗೆ 
14 ದಿನಗಳ ಖಾಯಿಲೆ ರಜವನ್ನೂ ಪಡೆಯುವ ಅವಕಾಶವಿದೆ. ಆ ದಿನಗಳಿಗೆ 
$ ಭಾಗದಷ್ಟು ಕೂಲಿಯನ್ನು ಮಾಲೀಕ ಕೊಡಬೇಕಾಗುತ್ತದೆ. 

150 ಜನರು ದುಡಿಯುವ ತೋಟಗಳಲ್ಲಿ ಮಾಲೀಕ ಒಂದು ಉಪಾ 
ಹಾರ ಮಂದಿರವನ್ನು ಒದಗಿಸಬೇಕು. ಅದರ ನಿರ್ವಹಣೆ ಕೆಲವು ನಿಯವಂ 
ಗಳಂತೆ ನಡೆಯಬೇಕು. ಲಾಭವಿಲ್ಲದೆ ಅಲ್ಲಿ ಆಹಾರೆ ಪಾನೀಯಗಳನ್ನು ಒದಗಿಸ 


ಬೇಕು. ಬೆಲೆಯನ್ನು ನಿಗದಿಮಾಡಿ ಅದರ ಪಟ್ಟಿಯನ್ನು ಪ್ರದರ್ಶಿಸಬೇಕು. 
ಎಲ್ಲಾ ತೋಟಗಳಲ್ಲೂ ದೊಡ .ವರು,ಚಿಕ್ಕಪರು ಮತ್ತು ಬಾಲಕರ ಮನರಂಜನೆ 


ಗಾಗಿ ವಿಹಾರಮಂದಿರಗಳಿರಬೇಕು. - ಈ ಮಂದಿರಗಳಲ್ಲಿ ಮನರಂಜನೆಯ 
| ಸಾಮಗ್ರಿಗಳು, ಆಟದ ಸಾಮಾನುಗಳು ಮತ್ತು ಆಟದ ಬಯಲು- ಇವು 
ಗಳನ್ನು ನಿಯಮಿತ"ರೀತಿಯಲ್ಲಿ ಒದಗಿಸಬೇಕು. ಇಂತಹ ವಿಹಾರಮಂದಿರ 


ಗಳನ್ನು ಒಬ್ಬನೇ ಮಾಲೀಕ ನಡೆಸಲು ಸಾಧ್ಯ ವಾಗದಿದ್ದ ರೆ ಹಲವಾರು 
ಮಾಲಿಕರು ಒಟ್ಟುಗೂಡಿ ನಡೆಸಬಹುದಂ. 

ತೋಟದ ಆಳುಗಳು ಕೆಲಸ ಮಾಡಬೇಕಾದ ಕಷ್ಟದ ಸನ್ನಿವೇಶವನ್ನು 
ಗಮನಿಸಿ ಅವರಿಗೆ ವರ್ಷಕಿ ರಡು ಕಂಬಳಿಗಳನ್ನು ಒದಗಿಸಬೇಕೆಂಬ 
ನಿಯಮವೂ ಇದೆ; ಇಷ್ಟೇ bec ಆಳುಗಳು ತಮ್ಮ ಊರಿಗೆ ಹೋಗಿ 
ಹಿಂದಿರುಗಿಬರಲು ದಾರಿ ಖರ್ಚನ್ನೂ ಒದಗಿಸುವ ವ್ಯವಸ್ಥೆ ಸೆ ಕೆಲವು ತೋಟ 


ಗಳಲ್ಲಿ ಇತ್ತು. ಇತ್ತೀಚಿಗೆ ಆದ ಮೂರು ಜ್‌ ಒಪ್ಪಂದದ ಪ್ರಕಾರ 
ಎಲ್ಲಾ ತೋಟಗಳಲ್ಲಿ ಎಲ್ಲಾ ಆಳುಗಳಿಗೆ ಅವನು ಊರಿಗೆ ಹೋಗಲಿ 


ಹೋಗದಿರಲಿ ವರ್ಷಕ್ಕೆ ಆರು. ರೂಪಾಯಿ ದಾರಿ ವೆಚ್ಚ ಕೊಡಬೇಕೆಂದೂ, 
ಊರಿಗೆ ವಾಸ icon ಹೋಗಿಬಂದವರು ಅದಕ್ಕೆ ಸೂಕ್ತ ರುಜುವಾತು 


ಕೊಟ್ಟಿಗೆ ಒಂದು ಕಡೆ ದಾರಿ ವೆಚ್ಚವನ್ನು ಜಾ ಕಳೆದು ಕೆ 
ಬೇಕೆಂದೂ ಆಗಿದೆ, ಸ 


CC-0. ರ್ಜ Math Collection. Digitized by eGangotri 


ಕಾಫಿ ತೋಟದ ಆಳುಗಳು ಮತ್ತು ಅವರ ಸಮಸ್ಯೆ 263 


ಇನ್ನೂ ಬೇರೆ ಹಲವು ಕಾನೂನುಗಳ ರಕ್ಷಣೆ ತೋಟದ ಆಳುಗಳಿಗೂ 
ಇದೆ, ಆಕಸ್ಮಿಕವಾಗಿ ಸಂಭವಿಸುವ ಅಪಘಾತಗಳಿಗೆ ಪರಿಹಾರ ನೀಡುವ 
ಅಪಘಾತಗಳ ಕಾನೂನು ಕಾಫಿ ತೋಟದ ಆಳುಗಳಿಗೂ ಅನ್ವ ಯವಾಗುತ್ತದೆ. 


ಕೆಲಸದ ವೇಳೆಯಲ್ಲಿ ಆಳು ಅಪಘಾತಕ್ಕೆ ಸಿಕ್ಕಿ ಅಂ 0ಗವಿಕಲನಾದರೆ ಅಥವಾ 
ಸತ್ತರೆ ಅದಕ್ಕೆ ತಕ್ಕ ಪರಿಹಾರವನ್ನು ಮಾಲೀಕ ಕೂಡಬೇಕು. 


ಇನ್ನು. 1964ರಲ್ಲಿ ಜಾರಿಯಾದ ಬೋನಸ್‌ನ ಮಸೂದೆಯಂತೆ ಆಳು 
ತನ್ನ ಮಾಲೀಕನಿಂದ ಕಡ್ಡಾಯವಾಗಿ ಬೋನಸ್‌ ಪಡೆಯಬಹುದು. 
ನಷ್ಟವಾದರೂ ಸಹ ಕನಿಷ್ಠ ಬೋನಸನ್ನು ಮಾಲೀಕ ಕೊಡಬೇಕಾಗುತ್ತದೆ. 
ಪ್ರಾವಿಡೆಂಟ್‌ ಫಂಡ್‌ ಕಾನೂನಿನಂತೆ ಬೇರೆಲ್ಲಾ ಕಾರ್ಮಿಕರಿಗೆ ನೀಡುವಂತೆ 


ತೋಟದ ಆಳುಗಳಿಗೂ ಮಾಲೀಕರು ಆಳುಗಳು ಕೊಡುವಷ್ಟೇ ವಂತಿಗೆಯನ್ನು 
ಫಂಡಿನಲ್ಲಿ ಇಡಬೇಕು. 


ತೋಟದ ಆಳುಗಳಲ್ಲದೆ ತಿಂಗಳ ಸಂಬಳ ಪಡೆಯುವ ಸಿಬ್ಬಂದಿ 
ಯವರಿಗೂ ವರ್ಷೇ ವರ್ಷೆ ಬಡ್ತಿಸಂಬಳ, ತುಟ್ಟಿ ಭತ್ಯ, ಅಡಿಗೆ ಭತ್ಕ ಹಾಗೂ 
ಮನೆ ಸೌಕರ್ಯಗಳನ್ನು ಒದಗಿಸಬೇಕು. ಇಷ್ಟೆಲ್ಲವನ್ನೂ ನೋಡಿಕೊಳ್ಳಲು 


300ಕ್ಕೂ ಹೆಚ್ಚು ಕೆಲಸಗಾರರಿರುವ* "ತೋಟಗಳಲ್ಲಿ ಒಬ್ಬ ಸಾಮ್‌ ಕಲ್ಯಾ ಣಾ 
ಧಿಕಾರಿಯನ್ನು ನೇಮಿಸಬೇಕು. 


ಇನ್ನು ತೋಟದ ಆಳುಗಳಿಗೆ ಕೊಡಬೇಕಾದ ಕನಿಷ್ಠ ವೇತನ 
ಎಷ್ಟೆಂಬುದರ ಬಗ್ಗೆ ವಿವಾದಗಳು ಉದ್ಭವಿಸುತ್ತವೆ, ಆಗಾಗ್ಗೆ ಕೇಂದ್ರ 
ಸರಕಾರ “ವೇತನ ಮಂಡಲಿ'ಗಳನ್ನು ನೇಮಿಸುತ್ತದೆ. ಈ ಮಂಡಲಿಗಳು 
ವೇತನ ಎಷ್ಟು ಕೊಡಬೇಕೆಂದು ಸಲಹೆ ಮಾಡುತ್ತವೆ. ವೇತನ ಮಂಡಲಿ 


ಗಳು ನಿಗದಿ ಮಾಡಿದ ವಾಯಿದೆ ಮುಗಿದ ಮೇಲೆ ಪರಸ್ಪರ ರಾಜಿ ಸಂಧಾನದ 
ಮೂಲಕ ವೇತನ,ತುಟ್ಟಿಭತ್ಯ ವಬಂತಾದ ವಿಷಯಗಳು "ಇತ್ತ [ರ್ಥವಾಗುತ್ತವೆ. 


ತೋಟಗಳಲ್ಲಿ ಕೆಲಸ ಮಾಡುವ ಆಳುಗಳಿಗೆ ಸಂಬಂಧಪಟ್ಟ c3 ವೇತನ ಮಂಡಲಿ 
ನಿಗದಿ ಮಾಡಿದ ವೇತನದ ಅವಧಿ ಮುಗಿದ ಕಾರಣ ಈಚೆಗೆ ತೋಟಗಳ 
ಮಾಲೀಕರೂ ಕಾರ್ಮಿಕ ಸಂಘಗಳ ಪ್ರತಿನಿಧಿಗಳೂ ಕಲೆತು 'ರಾಜೀ ಸಂಧಾನದ 
ಮೂಲಕ ಮಾಡಿಕೊಂಡ ಒಪ್ಪಂದದ ಪ್ರಕಾರ 1969ರ ಜುಲೈನಿಂದ ಮೂರು 


ವರ್ಷಗಳ ಕಾಲ ಜಾರಿಯಲ್ಲಿದ್ದ ವೇತನಗಳು (ತುಟ್ಟಿ ಸಕ್ಕ ಸ uin 
ರೀತಿ ಇವೆ : | 


CC-0. Jangamwadi Math Collection. Digitized by eGangotri 


264 . i: | ಬೆಟ್ಟದಿಂದ ಬಟ್ಟಲಿಗೆ 


ತ್‌) 


50 ಎಕೆರೆ ಮೇಲಿರುವ ತೋಟಗಳಲ್ಲಿ: ಸ 
ಗಂಡಸರಿಗೆ... ಹೆಂಗಸರಿಗೆ. ದೊಡ್ಡವರಿಗೆ ಮಕ್ಕಳಿಗೆ 


]-7-69ರಿಂದ ರೂ. 2-65 2-12 1-59 1-33 
1-7-70 „ da. 2-80 — 2-24 "^ .. 1-68 1-40 
regal a ರೂ. 3-00 2-40 1-80 1-50 
50 ಎಕರೆ ಒಳಗಿರುವ ತೋಟಗಳಲ್ಲಿ : 

1-7-6900d ^^ ರೂ. 2-59 2-07 1-55 1-30 
1-7-70 „ ರೂ. 2-74 2-19 1-64 1-37 
1-7-71 w ರೂ. 2-94 , 2-35 1-76 1-47 


M 


* ಈ ವೇತನಗಳು*ಕಾರ್ಮಿಕರ ಬೇಡಿಕೆಯಂತೆ ಆಗಾಗ್ಗೆ ಹೆಚ್ಚುತ್ತಲೇ 
ಇರುತ್ತವೆ. ಈಚೆಗೆ ಆದ ಒಪ್ಪಂದದಂತೆ 31-3-79ರವರೆಗೆ ಜಾರಿಯಲ್ಲಿರುವ 
ವೇತನಗಳು 1ನೆಯ ಗ್ರೇಡಿನವರಿಗೆ 5.90 ರೂ, 2ನೆಯ ಗ್ರೇಡಿನವರಿಗೆ 
5.60ರೂ, ತರುಣ/ತರುಣಿ (adolescent) ಯರಿಗೆ 3.54 ರೂ, ಮತ್ತು 


ಮಕ್ಕ ಳಿಗೆ 2.95 ರೂ. ಬೊದಲಿದ್ದಂತೆ ಹೆಂಗಸರಿಗೆ ಬೇರೆ ಗಂಡಸರಿಗೆ ಬೇರೆ 
ವೇತನ ಎಂಬ ವ್ಯ ತ್ಯಾ ಸವಿಲ್ಲ. 


ತೋಟಗಾರಿಕೆ ಕಾರ್ಮಿಕ ಕಾನೂನು ಎಲ್ಲಾ ತೋಟಗಳಿಗೂ ಅನ್ವಯಿಸ 
ವುದಿಲ್ಲ ಎಂಬುದನ್ನು ಇಲ್ಲಿ ನಾವು ಗಮನಿಸಬೇಕು. ಈ ಕಾನೂನು ಅನ್ವಯಿ 
ಸುವುದು 11.117 ಹೆಕ್ಟಾರ್‌ ಅಂದರೆ ಸುಮಾರು 27% ಎಕರೆ ಮತ್ತು ಅದ 
ಕೈಂತ ಹೆಚ್ಚಿನ ವಿಸ್ತೀರ್ಣದಲ್ಲಿ ಕಾಫಿ ಬೆಳೆಯುವ ಹಾಗೂ 30 ಅಥವಾ ಅದ 
ಕ್ಕಿಂತ ಹೆಚ್ಚು ಆಳುಗಳನ್ನು ನೇಮಿಸಿಕೊಂಡಿರುವ ತೋಟಗಳಿಗೆ ಮಾತ್ರ. 
Ss ಕಾಫಿ ತೋಟಗಳ. ಸಂಖ್ಯೆ ಮೈಸೂರು ರಾಜ್ಯದಲ್ಲಿರುವ ಒಟ್ಟು 
28,713 ತೋಟಗಳಲ್ಲಿ 900 ಮಾತ್ರ. 

ಆಳುಗಳನ್ನು "ಕಟ್ಟಿ [ಕೊಂಡು ಕಾಫಿ ಕೋಟ ಮಾಡುವುದು ಅಷ್ಟೇನೂ 
ಸುಲಭವಲ್ಲ. ತೋಟದ ವಕಾಲೀಕರ ಬಂಗಲೆಗಳನ್ನೂ ಅವರ ಸುತ್ತ ಮುತ್ತೆ 
| ಇರುವ ಆಳುಕಾಳುಗಳನ್ನೂ ನೋಡಿ ಎಲ್ಲವೂ ಅಂದ ಚೆಂದವಾಗಿದೆಯೆಂದು 
ಭಾವಿಸಬಾರದು, ಆಳುಗಳೊಡನೆ ದಿನ ಬೆಳಗೆದ್ದರೆ po. ುಲಭ 
ವಾದ ಕೆಲಸವಲ್ಲ. ಅವರ ನಡೆನುಡಿಗಳನ್ನು ಅರಿತು ಕೊಳ್ಳಬೇಕಾಗುತ್ತದೆ ; 


CC-0. Jangamwadi Math Collection. Digitized by eGangotri 


ಕಾಫಿ'ತೋಟದ ಆಳುಗಳು ಮತ್ತು ಅವರ ಸಮಸ್ಯೆ 265 


ಅವರ ಆವಶ್ಯಕತೆಗಳ ನ ಸಮ ಮಾಲೀಕ ಮತ್ತು ಆಳು 
ಗಳು ಪರಸ್ಯ ರ ಸಹಾಯಕರಾಗಿದ್ದರೆ ಮಾತ್ರ ಕಾಫಿ ತೋಟದಲ್ಲಿ ಸುಖ ಕಾಣ 


ಬಹುದು ; ಇಲ್ಲ ದ್ದರೆ ಇಲ, 
೧ , o 


1940ರವರೆಗೆ ಕಂದಾಯವೊಂದನ್ನು S839 ಬಿಟ್ಟರೆ ಕಾಫಿತೋಟ 
ದವರನ್ನು ಕೇಳುವವರು ಇರಲಿಲ್ಲ. ಈಗ ಹತ್ತಾರು ಕಾನೂನುಗಳು ಕಾಡಿ 
ನೊಳಕ್ಕಿ ಪ್ರವೇಶಿಸಿವೆ. ಅವುಗಳನ್ನೆಲ್ಲಾ ಅನುಸರಿಸುವುದು ಒಂದು ರೀತಿಯಲ್ಲಿ 
ಕಷ್ಟ ವೇ ಆಗಿದೆ, ತೋಟದ ಮಾ ಲೀ, ಆದರೆ ಕಾಲ ಬದಲಾವಣೆಯಾಗಿದೆ. 
ಮಾಲೀಕರು ಹಿಂದಿನಂತೆ ಈಗ ಇ ಸಾಧ್ಯ ವಿಲ್ಲ. 


ಆದರೆ ಆಳುಗಳೂ ಅವರ ಸಂಘಗಳೂ ತೋಟಗಾರರೆ ಕಷ್ಟಗಳನ್ನು 
ಅರಿತುಕೊಳ್ಳಬೇಕಾಗಿದೆ. ಅವರು ತಮ್ಮ ದುಡಿಮೆಯಲ್ಲಿ ನಿಷ್ಠೆ ತೋರಿಸ 
ಬೇಕು. ಹೇಗೋ ಕಾಲ ಹಾತಿ ಕೊಲಿ ಅಥವಾ ಸಂಬಳ ಪಡೆಯುವ ಮನೋ 
ನಾನನೆಯನ್ನು ಬಿಡಬೇಕು. ನ್ಯಾಯವಾಗಿ ಸಿಗಬೇಕಾದ ಸೌಲಭ್ಯಗಳನ್ನು 
ಕೇಳುವುದರಫ್ತಿ ತಪ್ಪೇನೂ ಇಲ್ಲ. ಆದರೆ ಹಾಗೆ ಮಾಡುವುದರ ಜೊತೆಗೆ 
ಕರ್ತವ್ಯದ ಕಡೆಗೂ ಅಷ್ಟೇ ಗಮನಕೊಡಬೇಕು. ಹಾಗಾದರೇನೇ 
ಮಾಲೀಕರಿಗೂ & ಳುಗಳಿಗೂ ಒಳ್ಳೆಯದಾಗ ಏಪುದು. "No wage is too 
high if the worker carns it? ಅಂದರೆ, ವೇತನಕ್ಕೆ ತಕ ತೆ ದುಡಿದರೆ 


—— — b — — — — zu 
ಯಾವ ವೇತನವೂ ಹೆಚ್ಚಲ್ಲ. ಹೆಚ್ಚು ವೇತನ ಹೆಚ್ಚು ಉತ್ಪನ್ನ "ಎಂದ ಮಾತ್ರ 


ಬರಲು ಸಾಧ್ಯ, ಹೆಚ್ಚು ಉತ್ಪನ್ನವಿಲ್ಲದೆ ಹೆಚ್ಚು ವೇತನ ಕೊಟ್ಟಲ್ಲಿ ವಸ್ತುಗಳ 
ಬೆಲೆ ಏರುತ್ತದೆ. ws ಏರಿದಾಗ ಅವುಗಳ ಳನ್ನು ಉ ಪನ ಇಗಿಸುವವರು 


ಕೊಳ್ಳುವುದನ್ನು ಕಡಮೆ ಮಾಡುತ್ತಾರೆ. ಆಗ ಅನಿವಾರ್ಯವಾಗಿ ಕೆಲಸಗಾರರ 
ಸಂಖ್ಯೆ ಕಡಮೆ ಯಾಗಬೇಕಾಗುತ್ತದೆ. ಇದರ ಕಾರಣವಾಗಿ ಕೆಲಸಗಾರರು ಕೆಲಸ 
ವಿಲ್ಲದೆ ತೊಂದರೆಪ: pelos e: ಆದ್ದರಿಂದ ಕೆಲಸಗಾರರು. ಜು 


E zs ಮಾಡುವುದರ "ಕಡೆಗೂ ಗವಹಕೊದೆರೇಕಾದ್ದು ಅನಿ 


ಕಾಫಿ ತೋಟದ ಉತ್ಪನ್ನಕ್ಕೊ ಒಂದು ಮಿತಿಯಂಟು, ಮಳೆ ಸಕಾಲ 


CC-0. Jangamwadi Math Collection. Digitized by 65೩/0011 


266 " ಚೆಟ್ಟದಿಂಡ ಬಟ್ಟಲಿಗೆ 


ದಲ್ಲಿ ಆದರೆ, ರೋಗಗಳು ಬರದಂತೆ ತಡೆದರೆ, ಹಾಕುವ ಗೊಬ್ಬರ ಗೋಡು 
ಗಳನ್ನು ಒದಗಿಸಿದರೆ ಆಗ ತೋಟದಿಂದ ಸಾಕಷ್ಟು ಆದಾಯವುಂಟು. 
ಇಲದಿದ ರೆ ಇಲ. ಬಹು ಜನ ತೋಟಗಾರರು ಸಾಲಸೋಲಗಳಿಂದ ತೋಟ 

en ಐ eo 
ಮಾಡಿಸುತ್ತಿದ್ದಾರೆಂಬುದನ್ನೂ ಗಮನಿಸಬೇಕು. ' ಹೀಗಿರುವಾಗ ಮಾಲೀಕರು 
ಹಾಗೂ ಆಳುಗಳಲ್ಲಿ ಪರಸ್ಪರ ಸೌಹಾರ್ದ, ಪ್ರೀತಿ ಹಾಗೂ ಅನುಕಂಪ 
ಇರಬೇಕಾದುದು ಅತ್ಯಾವಶ್ಶಕ. 


CC-0. Jangamwadi Math Collection. Digitized by eGangotri 


14. ಕಾಫಿಯ ಭವಿಷ್ಯ 


ಕಾಫಿಯ ಹುಟ್ಟು, ಬೆಳವಣಿಗೆ, ವ್ಯಾಪ್ತಿ ಹಾಗೂ ವೈಶಿಷ್ಟ್ಯಗಳನ್ನು 
ಕುರಿತು ಹೇಳಿದ್ದಾ ಯಿತು. ಇಷ್ಟನ್ನೆಲ್ಲಾ ನೋಡಿದ ಮೇಲೆ ಅದರ ಭವಿಷ್ಯದ 
ಬಗ್ಗೆ ಅನುಮಾನ. ಬೇಕಿಲ್ಲ. ಆಡೂ ಕಾಫಿಯ ಗುಣ ಮತ್ತು ದೋಪಷಗಳನು4 
ಹೇಳುವುದೂ ನಮ್ಮ ಕರ್ತವ್ಯ. 

ಯಾವುದನ್ನೇ ಜಾ ಅಶಿಯಾಗಿ ಜಾರ ಬಾರದು. "ಅತಿ 
ಸರ್ವತ್ರ ವರ್ಜಯೇತ್‌”. ಅತಿಯನ್ನು ಎಲ್ಲೆಡೆಯಲ್ಲಿ ತ್ಯಜಿಸಬೇಕು. ಹಾಗಲ್ಲದೆ 
ಮಿತಿಮೀರಿದ ಕಾಫಿ ಸೇವನೆ ದೇಹಕ್ಕೆ ಅಪಾಯವನ್ನುಂಟುಮಾಡುತ್ತದೆ. 
ಮಿತಿಮೀರಿ ಏನು, ಕಾಫಿಯನ್ನೇ ಕುಡಿಯಬಾರದೆಂದು ಹೇಳುವ ತಜ್ಞರೂ 
ಇದ್ದಾರೆ. ಡಾ. ಎಚ್‌. ಜಿ. ಬೀಲರ್‌ (Dr. H. G. Bieler) ಎಂಬುವನು 
“ಅಹಾರ ನಿಮ್ಮ ಅತ್ಯುತ್ತಮವಾದ ಔಷಧಿ'ಎಂದು ಹೇಳುತ್ತಾನೆ. ಆಂದರೆ ಕೆಟ್ಟ 
ಆಹಾರವೇ ನಿಮಗೆ ರ ದೆ ಎಂದು. ಕಾಫಿಯಲ್ಲಿ “ಕ್ಯಾಫೀನ್‌ 
(caffeine) ಎಂಬ ಅಪಾಯಕಾರಿ ಅಂಶ ಇರುವುದರಿಂದ ಅದನ್ನು ಕುಡಿಯು 
ವುದರಿಂದ ಅಪಾಯ ಉಂಟು. ಕಾಫಿ ಕುಡಿಯುವುದು ದುರ್ಬಲವಾದ 
ಮನಸ್ಸನ್ನು ಉತ್ತೇಜನಗೊಳಿಸು ವುದಕ್ಕಾ ಗಿ. ರಕ್ತದಲ್ಲಿರುವ ಸಕ್ಕ [ರೆಯ ಅಂಶ 
ಕಾಫಿಯ ಸೇವನೆಯಿಂದ ಕೊಂಚ ಹೆಚ್ಚಿ ದೇಹದಲ್ಲಿ ಲವಲವಿಕೆ 

ಉಂಟಾಗುತ್ತದೆ. ಆದರೆ ಯಾವಾಗ ಸಕ್ಕರೆ ಅಂಶ ಇಳಿಯುವುದೋ ಆಗ 

ಲವಲವಿಕೆ ಕಡಮೆಯಾಗಿ ದೇಹದಲ್ಲಿ ನಿರುತ್ಸಾಹ (ennuai) ಮತ್ತು ಜಡತೆ 
ತಲೆದೋರುತ್ತವೆ. ಕೆಲವರಲ್ಲಿ ನರಗಳ ದುರ್ಬಲತೆ, ಮನಸ್ಸಿನ ಸಿಡುಕು, 
ಬುದ್ಧಿ ಮಾಂದ್ಯ ಇವೆಲ್ಲಾ ಆಗುತ್ತವೆ. ಅತ್ಯುತ್ತಮವಾದ ಆಹಾರ ತೆಗೆದು 
ಕೊಂಡರೂ ಕಾಫಿ ಕುಡಿದರೆ "ಬಿ' ವಿಟಮಿನಿನ ಕೊರಶೆಯಾಗುತ್ತದೆ. ತಲೆ 
ಕೂದಲು ಬೆಳ್ಳಗಾಗುವುದಕ್ಕೂ ತಲೆ ಬೋಳಾಗುವುದಕ್ಕೂ ಕಾಫಿಯೇ ಕಾರಣ 
ಎನ್ನುತ್ತಾರೆ. 

ಹೆಚ್ಚು ಕಾಫಿ ಕುಡಿಯುವವರಿಗೆ ಜಠರಚರ್ಮದ ಊತ (gastritis) 
ಮತ್ತು ಹುಣ್ಣು (ulcers) ಆಗುತ್ತವೆಯೆಂದೂ, ಹೇಳುತ್ತಾರೆ, ಒಬ್ಬ 


೦೦-0೦. Jangamwadi Math Collection. Digitized by eGarlgotri 


268 ಬೆಟ್ಟದಿಂದ ಬಟ್ಟಲಿಗೆ 
ವೈದ್ಯಕೀಯ ತಜ್ಞನ ಪ್ರಕಾರ ಅತಿ ಹೆಚ್ಚಾಗಿ ಕಾಫಿ ಕುಡಿದರೆ ಹೃದಯನಾಳ 
ಗಳು ಮುಚ್ಚಿ ಕೊಳ್ಳು ತ್ತವೆ. ಸಿಗರೇಟಿಗೂ. ಕುಫಿಗೂ ನಿಕಟ MATS) 
ತಲೆನೋವಿಗೂ ಕಾಫಿಗೂ ನಂಟುಂಟು ಎಂದು ಅಮೆರಿಕಾದ ಪತ್ರಿಕೆಯೊಂದು 
ಸಾರುತ್ತದೆ. F > ದುವಾಧ ಹಾಗೂ ತೆಳುವಾದ ಚರ್ಮ ಇರುವವರು ಕಾಫಿ 
ಕುಡಿದರೆ ಅವಶ. ಮುಖದಲ್ಲಿ ಮೊಡವೆಗಳು ಹೆಚ್ಚಾಗಿ ಏಳುತ್ತವೆ. ಇವೆಲ್ಲಾ 
ಕಾಫಿ ಕುಡಿತದ ದೋಷಗಳು ಎಂದು ಕೆಲವು ತಜ್ಞ ಅಭಿಪ್ರಾಯಗಳ್ನು 
ಅಷ್ಟೇ ಗುಣಗಳನ್ನೂ ವಿಜ್ಞಾ ನಿಗಳು ಹೇಳುತ್ತಾ ರೆ. “ಕಾಫಿಯ 
ರಸಾಯನ" (coffee chemistry) ಎಂಬ ಬಗ್ಗೆ ಲಿಸ್ಫನ್‌ನಲ್ಲಿ ಇತ್ತೀಚೆಗೆ: 
ನಡೆದ ಐದನೆಯ ಸಮ್ಮೇಳನದಲ್ಲಿ ಡಾ. ಜಾಕ್ಕೂ ಪೇನಾ (Dr: Jacque 
Pena) ಎಂಬುವನು ದಿನಾ ಅರ್ಧದಿಂದ ಒಂದು ಕಪ್‌ ಕಾಫಿ ಕುಡಿಯುವುದ 
ರಿಂದ ಆಹಾರದ ಕೊರತೆಯಿಂದಾಗುವ ನಿಶ್ಶಕ್ತಿಯ ನಿವಾರಣೆಯಾಗುವುದಲ್ಲದೆ 
ಪ್ರೋಟೀನ್‌ ಕೊರತೆಯಿಂದಾಗುವ “ಕ್ಹಾಷಿಯಾರ್ಕರ್‌' (Kwashiorkar) 
ಎಂಬ ರೋಗವನ್ನೂ ತಡೆಯಬಹುದಂದು ತಿಳಿಸುತ್ತಾನೆ. ಮಾಮೂಲಾಗಿ 
ಕ್ವಾಷಿಯಾರ್ಕರ್‌ ರೋಗದಿಂದ ಗುಣವಾಗಲು 30`ದಿನಗಳು ಬೇಕಾದರೆ ಕಾಫಿ 
ತೆಗೆದುಕೊಳ್ಳು ವುದರಿಂದ 20 ದಿನಗಳೊಳಗೆ ಗುಣ ` ಪಡೆಯಬಹುದೆಂದು 
ಅವನ ಅಭಿಪ್ರಾಯ. 
ಇನ್ನೊಬ್ಬ ಡಾ. ಅಡ್ರಿಯನ್‌ ಎಂಬ ಫ್ರಾನ್ಸಿ ನ ವಿಜ್ಞಾನಿ ಕಾಫಿ ಸೇವನೆ 
ಪಿಲಾಗ್ರ' (pilagra) ಎಂಬ: 'ರೋಗವನ್ನು ತಡೆಗಟ್ಟು 3, d ಎಂದು ಹೇಳು 
ತ್ತಾನೆ. ಈ ರೋಗ "ನಿಯಾಸಿನ್‌ (niacin) : ಎಂಬಿ ವಿಟಮಿನಿನ ಅಭಾವದಿಂ ದ 
ಉಂಟಾಗುತ್ತದೆಯೆಂದೂ, ಮುಸುಕಿನಜೋಳವೇ ಮುಖ್ಯ ಆಹಾರವಾಗುಳ್ಳ 
ಜನಾಂಗಗಳಲ್ಲಿ ಇದು ಕಾಣಿಸಿಕೊಳ್ಳು ಕೃಿತ್ತದೆಯೆಂದೂ ಶಳಿಸಿದ್ದಾ ನೆ. ದಿನ್‌ 
ನಾಲ್ಕು ಕಪ್‌ ಕಾಫಿ ಕುಡಿದರೆ ber ರೋಗವನ್ನು ತಡೆಯಬಹುದಂತೆ. 
ಇನ್ನೊಬ್ಬ ವಿಜ್ಞಾ 9,9 ಕಾಫಿಯಲ್ಲಿ ಕ್ಯಾ VERE ಇದ್ದರೂ ಅದನ್ನು ಬಿಡು 
ವುದು ಸರಿಯಲ್ಲ. ಎಂದು ಆ ಅಭಿಪ್ಪಾ ಪ್ರಾಯಪಡುತ್ತಾ ನೆ, ಕ್ಯಾರ್ಪೀ ಕಾಫಿಯಲ್ಲಪ್ಪೆ e 
ಅಲ್ಪ ಬೇರೆ ಪಾನೀಯಗಳಲ್ಲೂ ಇದೆ.ಒಂದು ಕಪ್‌ ಕಾಫಿಯಲ್ಲಿ 100 ಮಿಲಿಗ್ರಾಂ* 
ಕ್ಯಾರ್ಫೀ ಇದ್ದರೆ, ಒಂದು 1 ಬಾಟ್ಲಿ ಪೆಪೀಕೋಲಾದಲ್ಲಿ 77 ಮಿಲಿಗ್ರಾಂ, Fase. 
ಕೋಲಾದಲ್ಲಿ 33 ಮಿಲಿಗ್ರಾಂ, ಮತ್ತು ಒಂದು ಕಪ್‌ ಚಹಾದಲ್ಲಿ 27 


CC-0. Jangamwadi Math Collection. Digitized by eGahgotri 


«>, 


ಕಾಫಿಯೆ ನ | - 269. 


ಮಿಲಿಗ್ರಾಂ ಇದ್ದೆ. ಆದ್ದ ರಿಂದ ಕಾಫಿಯೊಂದನ್ನೇ ದೂಷಿಸಬಾರಹೆಂದು ಅವನ 
ಅಭಿಪ್ರಾಯ. | ; 
| ಕೆಲವು ವೈದ್ಯಕೀಯ ಪರೀಕ್ಷೆಗಳಲ್ಲೂ ಕಾಫಿ N ಉಪಕಾರಿ ಎಂದು ವಿಜ್ಞಾನಿ 
ಗಳ ಅಭಿಪ್ರಾಯ. "ಗ್ಲಾಕೋಮಾ' ಎಂಬ ಕಣ್ಣುಬೇನೆಯ ಪರಿ: an ಕಾಫಿ 
ಸಾಕಷ್ಟು ಸಹ Pee ದೇಹಬೊಳಗಿರುವ ಸೀಸ ಮತ್ತು ವರಾರೀನ್‌ 

ಳನ್ನು ಪತ್ತೆಹಚ್ಚಲು ಕಾಫಿ ತುಂಬಾ ಸಹಾಯಕವಂತೆ. ಇಷ್ಟೇ 
ಅಲ್ಲ, ಉಬ್ಬಸಕ್ಕೂ ಕಾಫಿ ಒಳ್ಳೆಯದುಶೆ. 
; ಇವೆಲ್ಲಾ ಆನುಕೂಲಗಳಿವೆಯೆಂದು ಯಾರೂ ಮಿತಿಮೀರಿ ಕಾಫಿ 
' ಕುಡಿಯಬಾರದು. ಅಮೃತವೂ ಅತಿಯಾದರೆ``ವಿಷ. ಕ್ಯಾ ರ್ಪೀ ಇರುವ 
ಕಾಫಿ ಕುಡಿದರೆತಾನೆ ಅಪಾಯ. ಆದ್ದ ರಿಂದ ಕ್ಯಾರ್ಫೀ ಇಲ್ಲದ ಕಾಫಿ ತಳಿ 
ಯನ್ನೇ ಕಂಡುಹಿಡಿಯಲು ಪ್ರಯತ್ನ. ಸಾಗಿದೆಯೆಂದು ಪ್ರೊ॥ ರೆನೆ ಕೊಸ್ತೇ 
ಎಂಬುವನ ತಿಳಿಸಿರುತ್ತಾನೆ. ಹ ಹಾಗಾದಶಂತೂ ಕಾಫಿಯು ಪ್ರ ಪಂಚದ ಅತ್ಯಂತ 
ಜನಪ್ರಿಯ ಹಾಗೂ ಆರೋಗ್ಯಕರವಾದ ಪಾನೀಯವಾಗುವುದ್ಧರಲ್ಲಿ ಸಂದೇಹ 
ವಿಲ್ಲ. | 
ಹೇಳಿ ಕಾಫಿಯ ಭವಿಷ್ಯದ ಬಗ್ಗೆ ನಾಲ್ಕು ಮಾತು ಹೇಳ 
ಬಹುದು : “ಬೆಳಗ್ಗೆ ತಿಂಡಿಯ ವೇಳೆ ಕಾಫಿ ಚೆನ್ನಾಗಿ ಗಿದ್ದ ರೆ ಉಳಿದದ್ದೆಲ್ಲಾ ಲೆ 
ದಿನ ಚೆನ್ನ” ಎಂಬ ಮಾತೊಂದಿದೆ. ಇನ್ನೊಂದು ಮಾತು 'ಕಾವ್ಯಮಯವಾಗಿದೆ : : 

ಕ How sweet 151110 taste of 00158 

More charming than-a thousand kisses: 

Softer than Muscatel wine. 

ಈ ಮಾತುಗಳಿಂದ ಕಾಫಿಯ ಮಹತ್ತ ? ಎಷ್ಟೆಂಬುದು ಸ್ಪಷ್ಟ ಷ್ಟವಾಗುತ್ತ ದೆ, 
ಯಾರು ಏನು ಹೇಳಿದರೂ ಕಾಫಿ ಮನುಷ್ಯನ ನಿತ್ಯ ಪ a ಉಳಿದೇ 
ಉಳಿಯುತ್ತದೆ. ಏಕೆಂದರೆ, ಮನುಷ್ಯನಿಗೆ ಏನಾದರೊಂದು ಪಾನೀಯ 
ಬೇಕೇ ಬೇಕು. ಎಲ್ಲರೂ, ಎಲ್ಲಾ ವೇಳೆಗಳಲ್ಲೂ, ಎಲ್ಲರ ಮುಂದೆ ಮರ್ಯಾದೆ 
ಯಿಂದ ಕುಡಿಯಬಹುದಾದ 'ಪಾನೀಯಗಳೆಂದರೆ ಕಾಫಿ ಟೀ ಮತ್ತು ಕೋಕೊ. 
ಕಾಫಿಯನ್ನು ಕುಡಿಯಬಾರವಮೆದು ಹಿಂದೆ ಘಾತದ ಬಹಿಷ್ಕಾರಗಳು ಅಡಿ 


CC-0. Jangamwadi Math Collection. Digitized by eGangotri 


s 
270 js ಬೆಟ್ಟದಿಂದ ಬಟ್ಟಲಿಗೆ 


ಆತಂಕಗಳು ಮುಂದೆ ಒದಗಲಾರವು. ಒದಗಿದರೂ ಅವನ್ನು ದಕ್ಕಿಸಿಕೊಳ್ಳುವ 
ಶಕ್ತಿ ಕಾಫಿಗಿದೆ. 

ಯಾವುದೇ ವಸ್ತುವು ತನ್ನ ಸ್ಥಾನಮಾನವನ್ನು ಅಂತರ್ರಾಹ್ಠಿ ಕೀಯ 
ಮಾರುಕಟ್ಟೆಯಲ್ಲಿ ಉಳಿಸಿಕೊಳ್ಳ ಯಿ ಅದು ಗುಣ ಮತ್ತು ಬೆಲೆ-ಈ 
ಎರಡು ಅಂಶಗಳಲ್ಲಿ ಬೇರೆ. ರಾಷ್ಟ್ರ "ಗಳೊಡನೆ ಪೈಪೋಟಿ ನಡೆಸಬೇಕಾಗುತ್ತದೆ. 
ಈಗ ಪ್ರಪಂಚದ ಯಾವ ಭಾಗವೂ ದೂರವಲ್ಲ. ನಮಗೆ ಬೇಕಾದುದನ್ನು 
ಮೂರೇ ಗಳಿಗೆಯಲ್ಲಿ ತರಿಸಿಕೊಳ್ಳಬಹುದು. ಹೀಗಿರುವಾಗ ನಮ್ಮ ಕಾಫಿ 
ಬೇರೆ ಕಾಫಿಯೊಡನೆ ಸರಿಸಾಟಿಯಾಗಿ ನಿಲ್ಲುವ ಸಾಮರ್ಥ್ಯವನ್ನು ಪಡೆಯ 
ಬೇಕು. ನಮ್ಮ ಕಾಫಿಗೆ ಗುಣವೇನೊ ಇದೆ. ಅದನ್ನು ಈ ಹಿಂದೆಯೇ ಹೇಳ 
ಲಾಗಿದೆ. ಆದರೆ ಬೆಲೆಯಲ್ಲಿಯೂ ನಮ್ಮ ಕಾಫಿ ಹಿಂದೆ ಬೀಳಬಾರದು. ಅಂದರೆ 
ನಮ್ಮ ಕಾಫಿಯ ಬೆಲೆ ಇತರ ಕಾಫಿಗಿಂತ ಹೆಚ್ಚಿರಬಾರದು ; ಕನಿಷ್ಟಪಕ್ಟ ಅಷ್ಟೆ je 
ಇರಬೇಕು. ಈ ಬಗ್ಗೆ | ನಮ್ಮ ಕಾಫಿ ತೋಟಗಾರರೂ peace: ಆಲೋಚನೆ 
ಮಾಡಬೇಕಾಗಿದೆ. ತೋಟದ ಆಳುಗಳು ಏಕೆ ಆಲೋಚಿಸಬೇಕೆಂದರೆ, 
ತೋಟಗಳು ಉಳಿದರೆ ತಾನೆ ಆಳುಗಳು ತಮ್ಮ ಜೀವನ ನಿರ್ವಹಿಸಲು ಸಾಧ್ಯ. 

ಬೆಲೆ ಕಡಮೆಯಾಗಬೇಕಾದರೆ 'ಕಡಮೆ ಖರ್ಚಿನಲ್ಲಿ ಹೆಚ್ಚು ಉತ್ಪನ್ನ 
ವಾಗಬೇಕು. ಆದರೆ ಅತಿಯಾದ ಉತ್ಪನ್ನವೂ ಒಂದೊಂದು. ಸಲ "ತಲೆ 
ನೋವಿಗೆ ಕಾರಣವಾಗುತ್ತದೆ. ಮೊದಲಿಗೆ ಬೆ ಿಜಿಲ"ನಲ್ಲಿ ಕಾಫಿ ಉತ್ಪನ್ನ 
ಕಡಮೆಯಾಗಿತ್ತು, ಅದನ್ನು ಹೆಚ್ಚಿಸುವ ಪ್ರಯತ್ನ ನಡೆಯಿತು. ಆದರೆ 
ಬೆಳೆದ ಕಾಫಿಗೆ ಗಿರಾಕಿಯಿಲ್ಲದೆ 1931ರಲ್ಲಿ 20 ಲಕ್ಷ ಚೀಲ, 1932ರಲ್ಲಿ 9 ಲಕ್ಷ 
ಚೀಲ, 1933ರಲ್ಲಿ 13, ಲಕ್ಷ ಚೀಲ ೮ ಕಾಫಿಯನ್ನು ನಾಶಮಾಡಜೇಕಾಯಿತು. 
ಹೀಗೆ 1944ರವರೆಗೂ ನಡೆಯಿತು. ಕಾಫಿಯನ್ನು ಸುಟ್ಟು ಹಾಕಿದರು ; 
ಕಾಕಂಬಿಯೊಡನೆ ಸೇರಿಸಿ ದನಗಳ ಮೇವು ಮಾಡಿದರು ; ರೈ S, ಎಂಜಿನ್‌ಗಳಿಗೆ 
ಉರುವಲು (fuel) ಮಾಡಿದರು; es je ಅಲ್ಲ, ಕೊನಗೆ ಅದನ್ನೇನು 
ಮಾಡಲೂ ತೋರದೆ ಲಕ್ಷಾಂತರ ಮೂಚಿಗಳನ್ನು. ಸಮುದ್ರಕ್ಕೆ ಎಸೆದರು. 
3944ರಲ್ಲಿ ಸುಟ್ಟುಹಾಕಿದ ಒಂದೂವರೆ OF, ಚೀಲವೂ ಸೇರಿ ಅಲ್ಲಿಯವರೆಗೆ 
80 ಲಕ್ಷ ಚೀಲಗಳನ್ನು ನಾಶಮಾಡಲಾಯಿತು. ಹೀಗೆ ಮಾಡಿದ. ಮೂಲ 
ಉದ್ದೇಶ, ಕಡಮೆಯಾಗಿದ್ದ ಕಾಫಿ ಬೆಲೆಯನ್ನು ಹೆಚ್ಚಿಸುವುದೇ ಆಗಿತ್ತು. 


CC-0. Jangamwadi Math Collection. Digitized by eGangotri 


ಕಾಫಿಯ ಭವಿಷ್ಯ 271 


ಮಾಲು ಕಡಮೆಯಾದರೆ ಬೆಲೆ ಏರುತ ಕೈದೆಯಷ್ಟೆ. ಅದಕ್ಕಾಗಿ ಹೀಗೆ ಮಾಡ 
ಲಾಯಿತು. ಎರಡನೆಯ ಮಹಾಯುದ | ದನಂತರ ಕ ಬೆಲೆ ಏರಿತು ; 
ಕಾಫಿ ಬೆಳೆಗಾರರು ಬದುಕಿಕೊಂಡರು. 

CH’ ಉತ್ಪನ್ನವಾಗಿ ಬೆಲೆ ಬಿದ್ದು ಹೋದಲ್ಲಿ ಅದನ್ನು ಏರಿಸಲು 

ಉತ್ಪನ್ನವಾದುದರಲ್ಲಿ ಎಷ್ಟು ಬೇಕೋ ಅಷ್ಟ ಸನ್ನು ನಾಶಮಾಡುವ ಮಾರ್ಗ 

ಇಂದಿಗೂ ಇದೆ. ಕಾಫಿ ಉತ್ಪ ನ್ನದಲ್ಲಿ ಪ್ರಪಂಚದಲ್ಲಿ ಮೂರನೆಯ ಸ್ಥಾನ 
ಪಡೆದ ಐವರಿಕೋಸ್ಟ್‌ 196908 ಒಂದುಲಕ್ಷ ಟನ್‌ ಕಾಫಿ ಬೀಜವನ್ನು 
ಸುಟ್ಟುಹಾಕಿತು ಎಂದು ಕೃಷಿ ಉತ್ಪನ್ನಗಾರರ ಅಂತರ್ರಾಷ್ಟಿ y eoo ಫೆಡರೇರ್ಷ 
ತಿಳಿಸದೆ. 

ಮೇಲೆ ಹೇಳಿದ ವಿಚಾರದಿಂದ ಒಂದು ವಿಷಯ ಸ ಷ್ಟ ಸೈ ವಾದಂತಾಯಿತು. 
ಏನೆಂದರೆ, ಉತ್ಪನ್ನ ಅತಿಯಾದರೆ ಬೆಲೆ ಕಡಮೆಯಾಗುತ್ತ ದೆ. ಬೆಲೆ ಕಡಮೆ 
ಯಾದರೆ ಉತ್ಪನ್ನದ ಖರ್ಚು ಗಿಟ್ಟುವುದಿಲ್ಲ. ಉತ್ಪನ್ನದ ಖರ್ಚು ಗಿಟ್ಟಿದರೆ 
ಸಾಲದು, ಹಾಕಿದ ಬಂಡವಾಳಕ್ಕೆ ತೋಟಗಾರರಿಗೆ ತಕ್ಕ ಪ್ರತಿಫಲವೂ 
ಬರಬೇಕು. 

ನಮ್ಮ ದೇಶದಲ್ಲಿ ಬೆಳೆದ ಕಾಫಿಯನ್ನು ನಾಶಮಾಡುವ ಪರಿಸಿ ತಿ 
ಇನ್ನೂ ಬಂದಿಲ್ಲ. ಕಾಫಿಯ ಬೆಲೆ ಹೆಚ್ಚಿಂದು ಕಾಫಿ ಕುಡಿಯುವವರು 
ಕೂಗುತ್ತಿದ್ದಾರೆ ಈ ಬಗ್ಗೆ ಕಾಫಿ ಬೆಳೆಯುವವರ ವಾದವೂ ಸರಿಯೆ. 
ಅವರು ಹೇಳುವುದೇನೆಂದರೆ, ದುಬಾರಿ ಖರ್ಚಿನಲ್ಲಿ ಕಾಫಿ ಬೆಳೆದು ಅಗ್ಗವಾದ 
ಬೆಲೆಗೆ ಮಾರಲು ಸಾಧ್ಯವಿಲ್ಲ. ಆಳುಕಾಳುಗಳಿಗೆ ಕೊಡಬೇಕಾದ ಕೂಲಿ, 
ಸಂಬಳ- ಇತ್ಯಾದಿಗಳ ಜೊತೆಗೆ ಸರಕಾರವು ವಿಧಿಸುವ ಸುಂಕ ಸಾರಿಗೆಗಳನ್ನೂ 
ಕೊಡಬೇಕೆಂದರೆ ಕಾಫಿಯ ಬೆಲೆ ಇಳಿಸಲು ಸಾಧ್ಯವಿಲ್ಲ. ನಾನಾ ಬಾಬುಗಳಲ್ಲಿ 
ಸರ್ಕಾರ ತೋಟಗಳ ಮೇಲೆ ಕರಭಾರ ಹೇರಿದೆ. ಇದನ್ನು ಇಳಿಸಿದರೆ ಕಾಫಿ 
ಬೆಲೆ ಇಳಿಸಲು ಸಾಧ್ಯ-ಹೀಗೆಂದು ಅವರು ಹೇಳುತ್ತಿದ್ದಾರೆ. ಈ ಮಾತಿನಲ್ಲಿ 
ಬಹುಮಟ್ಟಿನ ಸತ್ಯಾಂಶವಿದೆ. 

ಆದರೆ ನಿತ ವೂ ವಿಷವೇರಿದಂತೆ ಏರುತ್ತಿರುವ ವೆಚ್ಚಕ್ಕೆ ಹಣ ಒದಗಿಸು 
ವುದು ಕರ ಹೇರದ ಹೊರತು ಸಾಧ್ಯವಿಲ್ಲ ಎಂದು ಸರಕಾರ ಹೇಳುತ್ತಿದೆ. 
ಏನೇ ಮಾಡಿದರೂ ಸರ್ಕಾರ ಎಲ್ಲಾ ಕರಭಾರಗಳನ್ನು ಇಳಿಸಲು ಸಾಧ್ಯವಿಲ್ಲ ; 


CC-0. Jangamwadi Math Collection. Digitized by eGangotri 


| 272 | ಬೆಟ್ಟದಿಂದ ಬಟ್ಟಲಿಗೆ 


ಸದ್ಯ, ಏರಿಸದಿದ್ದರೆ ಸಾಕಾಗಿದೆ. ಹೀಗಿರುವಾಗ ತೋಟಗಾರರು ಈಗಿನ ವೆಚ್ಚ 
ಲ್ಲಿ ಆಥವಾ ಕಡಮೆ ವೆಚ್ಚದಲ್ಲಿ ಉತ್ಪನ್ನವನ್ನು ಎಷ್ಟು ಹೆಚ್ಚಿ y ಸಬೇಕೆಂಬುದನ್ನು 
ಆಲೋಚಿಸಬೇಕು. AL, ೀರ್ಣವನ್ನು ಹೆಚ್ಚಿ ಸಿಕೊಂಡುಹೋದರೆ ಉಪಯೋಗ 
ಎಲ್ಲ. ಹಾಗೆ ಹೆಚ್ಚಿಸಲು ಭೂಮಿಯೂ ಇಲ್ಲ. ಯಾವುದು ಎಷ್ಟೇ ಹೆಃ ಚ್ಹಿದರೂ 
ದೇವರು'ಸ ಸೃಷ್ಟಿಸಿದ ಭೂಮಿ ಮಾತ್ರ ಹೆಚ್ಚು ವಂತಿಲ್ಲ-ಚಂದ್ರನನ್ನು ಮಾನವನ 
ವಾಸಸ್ಥಾ ನಕ್ಕಾಗಿ' ಮಾಡದೆಹೋದರೆ ! “ಅಂತೂ ಇರುವ ಭೂಮಿಯಲ್ಲಿ 
ಎಷ್ಟು "e "OD ಬ ರ ದನ್ನು ಆಲೋಚಿಸುವುದು ತೋಟ 
ಗಾರರ ಜಾಣತನ. 

ಈಗ ಇಂಡಿಯಾ ಹಾಗೂ d ಸೂರಿನ ಉತ್ಪನ್ನವೆಪಷ್ಟೆಂಬುದನ್ನು 
ಗಮನಿಸೋಣ. ಇಡೀ ಪ್ರಪಂಚದ "ಯತ್ತ ನ್ನದಲ್ಲಿ ದಕ್ಷಿಣ ಅಮೇರಿಕಾದ 
ಉತ್ಪನ್ನ ಶೇಕಡಾ 51. ಅದನ್ನು ಬಿಟ್ಟರೆ ಆಫ್ರಿಕಾದಲ್ಲಿ ಶೇಕಡಾ 29 ಮತ್ತು 
ಅಮೇರಿಕಾದಲ್ಲಿ ಶೇಕಡಾ16. ಈ ಬೃಹತ್‌ ಉತ್ಪನ್ನಗಳಿಗೆ ಹೋಲಿಸಿದರೆ 
ಇಡೀ ಏಷ್ಯಾದ ಉತ್ಪನ್ನ ಶೇಕಡಾ 3. 'ಇಂಡಿಯಾದ್ದು ಶೇಕಡಾ 2 ಮಾತ್ರ! 
ಇದರಲ್ಲಿ ಮೈ ಸೂರೊಂದೇ ಶೇಕಡಾ 65ರಷ್ಟು ಉತ್ಪಾದಿಸುತ್ತಿದೆ ಎಂದು 
ಹೇಳಿದರೆ ಮೈ ಕ್‌ ಇಂಡಿಯಾದ ಕಾಫಿಗೆ ತವರುಮನೆ pe 

ಮೈ ಸೂರು ಹಾಗೂ ಇಂಡಿಯಾದ ಇತರ ಭಾಗಗಳಲ್ಲಿ ಕಾಫಿ ಬೆಳೆಯುವ 
ವೈಶಿಷ್ಟ್ಯ ಗಳೆಂದರೆ 'ಸಣ್ಣ: ತೋಟಗಳೇ ಹೆಚ್ಚಾ ) ಗಿರುವುದು. 1962-63 
ರಲ್ಲಿದ್ದ ರಿಜಿಸ್ಟರಾದ ಮತ್ತು ರಿಜಿಸ್ಟರಾಗದ ಕಾಫಿ “ತೋಟಗಳ ಒಟ್ಟು ಸಂಖ್ಯೆ 
40, 355. ರಿಜಿಸ್ಪರಾದ ತೋಟಗಳ ಸಂಖ್ಯೆ 45,868. ಇದರಲ್ಲಿ ಯಾವ 
ಯಾವ ವಿಸ್ತೀರ್ಣದ ತೋಟಗಳು ಎಷ್ಟು ಮತ್ತು ಅವುಗಳಿಂದ ಆದ 
ಉತ್ಪನ್ನ ಎಷ್ಟು ಎಂಬುದು ಈ ಅಂಕಿ ಅಂಶಗಳಿಂದ ವ್ಯಕ್ತವಾಗುತ್ತದೆ: 

ತೋಟದ ಹಿಡುವಳಿ ತೋಟಗಳ ಕಾಫಿ ವಿಸ್ತೀರ್ಣ ಕಾಫಿ ಉತ್ಪನ್ನ 


ವಿಸ್ತೀರ್ಣ ಸಂಖ್ಯೆ (ಎಕರೆಗಳಲ್ಲಿ) (ಟನ್‌ಗಳಲ್ಲಿ) 
5 ಎಕರೆ ಒಳಗೆ 31,540 54,002 6,237 

5ರಿಂದ 10 4,606 32,842 5,505 

10 ,, 25 3,250 49,259 11,550 : 
25... ೨0 595 21,394 3,151 
50 ,, 100 381 . 26,104 3,961 


CC-0. Jangamwadi Math Collection. Digitized by eGangotri 


ಕಾಫಿಯ ಭವಿಷ್ಯ 


100 ,, 150 147 17,763 3,174 
150 ,, 200 111 18,335 3,669 
"200 , 250 74 15,590 4,098 
250ಕ್ಕಿ ಮಿಕ್ಕಿ 164 66,873 13,844 

OW 40,868 3,02,472 55,189 
OG oid ತೋಟಗಳು 4,987 9,591 1,028 
ಒಟ್ಟು ಜುಮ್ಲಾ 45,855 3,12,063 56.217 


1973-74ರಲ್ಲಿ ಇದ್ದ ತೋಟಗಳ ಸಂಖ್ಯೆ ಹೀಗಿದೆ : ರಿಜಿಸ್ಟರಾದ 
ತೋಟಗಳ ಸಂಖ್ಯೆ 46,025 ; ರಿಜಿಸ್ಟರಾಗದ ತೋಟಗಳ ಸಂಖ್ಯೆ 8,340; 
ಒಟ್ಟು ತೋಟಗಳ ಸಂಖ್ಯೆ 54,365. 


ಮೇಲಿನ ಅಂಕಿ ಅಂಶಗಳಿಂದ ಒಂದು ವಿಷಯ ಸ್ಪಷ್ಟವಾಗುತ್ತದೆ. 
' ಏನೆಂದರೆ, 25 ಎಕರೆ ಒಳಗಿರುವ ರಿಜಿಸ್ಪರಾದ ತೋಟಗಳ ಸಂಖ್ಯೆ 49,000. 
ಮತ್ತು ಅದಕ್ಕೆ ಮೇಲ್ಪಟ್ಟು ರಿಜಿಸ್ಪರಾದ ತೋಟಗಳ ಸಂಖ್ಯೆ ಕೇವಲ 1.472 
ಎಂಬುದು. ಅಂದರೆ 25 ಎಕರೆ ಒಳಗಿನ ತೋಟಗಳ ವಿಸ್ತೀರ್ಣ 1,36,103 
ಎಕರೆಗಳಾದರೆ, ಅದಕ್ಕಿಂತ ಹೆಚ್ಚಿನ ವಿಸ್ತೀರ್ಣವುಳ್ಳೆ ತೋಟಗಳ ಒಟ್ಟು 
ವಿಸ್ತೀರ್ಣ 1,66,369 ಎಕರೆಗಳು. ಈ ಎರಡು ಗುಂಪಿನ ತೋಟಗಳ 
ಒಟ್ಟು ಉತ್ಪನ್ನದಲ್ಲಿಯೂ ವ್ಯತ್ಯಾಸವಿದೆ. 1,36,103 ಎಕರೆಗಳಿಂದ 23,292 
ಟನ್‌ಗಳು ಉತ್ಪನ್ನವಾದರೆ, 1,66,369 ಎಕರೆಗಳಿಂದ 31,897 ಟನ್‌ಗಳು. 

ಕಾಫಿಯ ಒಟ್ಟು ಉತ್ಸನ್ನವೇನೋ ವರ್ಷೇ ವರ್ಷೆ ಹೆಚ್ಚುತ್ತಿದೆ. 
3949-50ರಲ್ಲಿ 20,849 ಟನ್‌ಗಳಿದ್ದುದು, 1966-6709 78.300 
ಟನ್‌ಗಳಿಗೆ ಏರಿತು. ಇದು 1974-75ರಲ್ಲಿ 95,000 ಟನ್‌, 1975-7609 
85,000 ಟನ್‌ಗಳಷ್ಟಾಯಿತು. ಹಾಗೆಯೇ ಒಂದು ಎಕರೆಯಲ್ಲಿ ಆಗುವ 
ಉತ್ಪನ್ನವೂ ವರ್ಷೇ ವರ್ಷೆ ಹೆಚ್ಚುತ್ತಿರುವುದು ಕಾಣುತ್ತಿದೆ. 1947-48 
ರಲ್ಲಿ ಒಂದು ಎಕರೆಗೆ 71.63 ಕೆ.ಜಿ. ಇದ್ದುದು, 1964-65ರಲ್ಲಿ 190.33 
ಕೆ.ಜಿ.ಗಳಿಗೆ ಏರಿತು. ಇದು 3966-67ರಲ್ಲಿ 247.45 ಕೆ.ಜಿ. ಗಳಿಗೆ 
ಹೆಚ್ಚಿತು. ಈ ಮಧ್ಯೆ ಒಂದು ವರ್ಷ 1963-64ರಲ್ಲಿ 216.69 ಕೆ.ಜಿ. 


18.00. Jangamwadi Math Collection. Digitized by eGangotri 


ಕ್ಕ. 


274 ಬೆಟ್ಟದಿಂದ ಬಟ್ಟಲಿಗೆ 


ಉತ್ಪನ್ನವಾಗಿದೆ. ಸರಾಸರಿ ಉತ್ಪನ್ನ ಯಾವ ವರ್ಷದಲ್ಲೂ 1 ಟನ್ನಿಗಿಂಶ 
ಹೆಚ್ಚಾಗಿಲ್ಲ. ಆದರೆ ಕೆಲವು ತೋಟಗಳಲ್ಲಿ ಬಂದ ಉತ್ಪನ್ನವನ್ನು ಗಮನಿಸಿದರೆ 
ಸರಾಸರಿ ಉತ್ಪನ್ನವನ್ನು ಇನ್ನೂ ಹೆಚ್ಚಿಸಲು ಸಾಧ್ಯ ಎಂದು ಹೇಳಬಹುದು. 
ಉತ್ತರ ಕೊಡಗಿನಲ್ಲಿ ಕನ್ಸಾಲಿಡೇಟೆಡ್‌ ಕಾಫಿ ಎಸ್ಟೇಟಿಗೆ ಸೇರಿದ ನುಲ್ಲೂರು 
ಎಂಬ ಕಂಪನಿ ತೋಟದಲ್ಲಿ 20 ಎಕರೆ ಪ್ರದೇಶದಲ್ಲಿ ಎಕರೆಗೆ 2, ಟನ್‌ಗಳಷ್ಟು 
ಕಾಫಿ ಬೆಳೆದ ದಾಖಲೆ ಇದೆ. ಬಿಳಿಗಿರಿರಂಗನ ಬೆಟ್ಟದ ಒಂದು ತೋಟದಲ್ಲಿ ~ 
ಹನ್ನೆರಡು ವರ್ಷಗಳ ಸರಾಸರಿ ಎಕರೆಗೆ 0.65 ಟನ್ನುಗಳು. 
ಮೈಸೂರನ್ನು ಮಾತ್ರ ಗಮನಿಸಿದರೆ ಇಲ್ಲಿಯ ಸರಾಸರಿ ಉತ್ಪನ್ನ 
ಕೇರಳ ಮತ್ತು ಮದ್ರಾಸುಗಳಿಗಿಂತ ಹೆಚ್ಚು. 1964-65ರಲ್ಲಿ ಮದ್ರಾಸಿನ 
ಉತ್ಪನ್ನಎಕರೆಗೆ 124.65 ಕೆ.ಜಿ.ಗಳಾದರೆ ಮತ್ತು ಕೇರಳದ ಉತ್ಪನ್ನ 181.59 
ಕೆ ಜಿ.ಗಳಾದರೆ, ಮೈಸೂರಿನ ಉತ್ಪನ್ನ 269.12 ಕೆ.ಜಿ,ಗಳು. ಮೈಸೂರಿನಲ್ಲಿ 
ಕೊಡಗಿನ ಜಿಲ್ಲೆಯ ಉತ್ಪನ್ನ ಚಿಕ್ಕಮಗಳೂರು ಮತ್ತು ಹಾಸನ ಜಿಲ್ಲೆಗಳ 
ಉತ್ಪನ್ನಕ್ಕಿಂತ ಹೆಚ್ಚು. i 
ಒಟ್ಟಿನಲ್ಲಿ ಕಾಫಿಯ ಎಕರೆವಾರು ಉತ್ಪನ್ನವನ್ನು ಈಗ ಇರುವುದಕ್ಕಿಂತ 
ಹೆಚ್ಚಿಸುವುದು ಸಾಧ್ಯ ಎಂಬುದು ಸ್ಪಷ್ಟ. ಈ ಬಗ್ಗೆ ತೋಟಗಾರರು ಗಮನ 
ಕೊಡಬೇಕಾಗುತ್ತದೆ. ಒಂದು ಎಕರೆಯಲ್ಲಿ ಹೆಚ್ಚುವರಿ ಉತ್ಪನ್ನ ಆಗಬೇಕಾದರೆ 
ಒಂದು ಗಿಡದ ಉತ್ಪನ್ನವೂ ಹೆಚ್ಚಬೇಕು. ಆದರೆ ಗಿಡಕ್ಕೂ ಮುಪ್ಪುಂಟು. 
ಮುಪ್ಪಾದ ಗಿಡಗಳು ಪ್ರಾಯದ ಗಿಡಗಳಷ್ಟು ), ಬೆಳೆ ಕೊಡಲಾರವು. ಕಾಫಿ 
ಗಿಡದ ಸರಾಸರಿ ಆಯುಸ್ಸು 50 ವರ್ಷಗಳು. ಆದರೆ ಇಂಡಿಯಾದ ಶೇಕಡಾ 
30 ರಷ್ಟು ಕಾಫಿ ಗಿಡಗಳಿಗೆ ಆಗಲೇ 70 ವರ್ಷ ವಯಸ್ಸಾಗಿದೆ. 50 ವರ್ಷ 
ಆಯುಸ್ಸಿಗಿಂತ ಕಡಮೆಯಿರುವ ಗಿಡಗಳು ಶೇಕಡಾ 48ರಷ್ಟು ಮಾತ್ರ. ಐದು 
ವರ್ಷಕ್ಕೆ ಮೇಲ್ಪಟ್ಟ ವಿವಿಧ ವಯಸ್ಸಿನ ಗಿಡಗಳಲ್ಲಿ ಬರುವ ಉತ್ಪನ್ನವನ್ನು 
ನೋಡಿದರೆ ಆತ್ಮಧಿಕ ಉತ್ಪನ್ನ ಬರುವುದು 10ರಿಂದ 25 ವರ್ಷ ವಯಸ್ಸಿನ 
ಗಿಡಗಳಿಂದ. ಬಹಳ ಕಡಮೆ ಉತ್ಪನ್ನ ಬರುವುದು 50 ವರ್ಷಕ್ಕೆ ಮೇಲ್ಪಟ್ಟ 
' ಗಿಡಗಳಿಂದ. ಈ ಕಾರಣ ಸುಮಾರು 30 ವರ್ಷಗಳಿಗಿಂತ ಹೆಚ್ಚು ವಯಸ್ಸಾದ 
ಗಿಡಗಳನ್ನು ತೆಗೆದು ಹೊಸ ಗಿಡಗಳನ್ನು ನೆಡುವುದು ಉತ್ಪನ್ನ ಹೆಚ್ಚಿ ಸುವುದಕ್ಕೆ 


ಇರುವ ಬಹು ಸೂಕ್ತವಾದ ಮಾರ್ಗ. ಆದರೆ ಈ ಕೆಲಸ ಅಷ್ಟು, ಸುಲಭವಲ್ಲ. 
CC-0. Jangamwadi Math Collection. Digitized by eG@angotri ನಿ 


ಕಾಫಿಯ ಭವಿಷ್ಯ | 275 


ಇದಕ್ಕೆ ಸುಮಾರು 32 ಕೋಟಿ ರೂಪಾಯಿಗಳಷ್ಟು ಖರ್ಚು ತಗಲುತ್ತದೆ 
ಎಂದು ಅಂದಾಜು ಮಾಡಲಾಗಿದೆ. ಈ ಮೊತ್ತ ಬಹು ದೊಡ್ಡದು 
ನಿಜ ಆದರೂ ಇಡೀ ಕಾಫಿ ವಿಸ್ತೀರ್ಣಕ್ಕೆ ಈ ಮೊತ್ತವನ್ನು ಹಂಚಿದರೆ 
ಎಕರೆಗೆ 1,000 ರೂಪಾಯಿ ವೆಚ್ಚ ಮಾಡಿದಂತಾಗುತ್ತದೆ. ಅಥವಾ ತೋಟಿ 
ಗಳ ಮೇಲೆ ಹಂಚಿದರೆ ತೋಟ ಒಂದಕ್ಕೆ 6000 ರೂಪಾಯಿ. ಬಿದ್ದಂತಾಗು 
ತ್ತದೆ. ಒಂದು ವರ್ಷದಲ್ಲಿ ಮಾಡುವುದನ್ನು ಐದು ಅಥವಾ ಹತ್ತು ವರ್ಷ 
ಗಳಲ್ಲಿ ಮಾಡಿದರೆ ವರ್ಷೇ ವರ್ಷೆ ವೆಚ್ಚ ಇನ್ನೂ ಕಡಮೆಯಾಗುತ್ತದೆ. 

ಈ ಕೆಲಸವನ್ನು ತೋಟಗಾರರು ಮಾಡುತ್ತಿಲ್ಲ ಎಂದಲ್ಲ. ತೋಟ 
ವನ್ನೇ ನಂಬಿಕೊಂಡಿರುವ ಶ್ರದ್ಧಾವಂತ ತೋಟಗಾರ ತನ್ನ ತೋಟ ಹಾಳು 
ಬೀಳುವುದಕ್ಕೆ ಬಿಡುವುದಿಲ್ಲ. ಅಂಥವರು ಹಳೆಯ ಗಿಡಗಳನ್ನು ತೆಗೆದು 
ಹೊಸ ಗಿಡಗಳನ್ನು ನೆಡುತ್ತಲೇ ಇದ್ದಾರೆ. ಆದರೆ ಎಲ್ಲರೂ ಇದನ್ನು ಮಾಡು 
ತ್ತಿಲ್ಲ ಮತ್ತು ಮಾಡಲು ಸಾಧ್ಯವಾಗಿಲ್ಲ. ಹಳೆಯ ಗಿಡಗಳನ್ನು ತೆಗೆಸಿ 
ಹೊಸ ಗಿಡಗಳನ್ನು ಹಾಕಿಸುವ ಕೆಲಸವನ್ನು ಕಾಫಿ ಬೋರ್ಡ್‌ ತೀವ್ರವಾಗಿ 
ಕೈಗೊಂಡಲ್ಲಿ ಕೆಲಸ ಜಾಗ್ರತೆ ಆಗುತ್ತದೆ ; ಹತ್ತಾರು ವರ್ಷಗಳಲ್ಲಿಯೇ 
ಉತ್ಪನ್ನವನ್ನು ಹೆಚ್ಚಿಸಿದಂತಾಗುತ್ತದೆ. 

ಒಂದು ಎಕರೆಯಲ್ಲಿ ದೊಡ್ಡ ತೋಟದವರು ಬೆಳೆಯುವಷ್ಟನ್ನು ಸಣ್ಣ 
ತೋಟದವರು ಬೆಳೆಯುತ್ತಿಲ್ಲ ಎಂಬ ಮಾತಿದೆ. ಅದರಲ್ಲಿಯೂ ಕಂಪನಿ 
ತೋಟಗಳಲ್ಲಿ ಒಂದು ಎಕರೆಯಲ್ಲಿ ಬರುವ ಉತ್ಪನ್ನ ದೊಡ್ಡ ಖಾಸಗಿ 
ತೋಟಗಳಲ್ಲಿ ಬರುತ್ತಿಲ್ಲ ಎಂದು ಹೇಳಲಾಗಿದೆ. ಈ ಮಾತು ಸ್ವಲ್ಪಮಟ್ಟಿಗೆ 
ನಿಜ ಇರಬಹುದು. ಇದಕ್ಕೆ ಕಾರಣ ದೊಡ್ಡ ತೋಟದವರು ಮತ್ತು ಕಂಪನಿ 
ತೋಟದವರು ಹೆಚ್ಚು ಬಂಡವಾಳ ಹಾಕಲು ಶಕ್ಕರಾಗಿರುವುದು. ಕಾಫಿ 
ತೋಟ ಮಳೆಯೊಂದನ್ನೇ ನಂಬಿಕೊಂಡಿರುವುದಿಲ್ಲ. ಮಳೆಯ ಜೊತೆಗೆ 
ಚೆನ್ನಾದ ಬೇಸಾಯ ಮಾಡಬೇಕು. ಬೇಕಾದ ಗೊಬ್ಬರ ಹಾಕಬೇಕು. ಸಕಾಲ 
ದಲ್ಲಿ ಔಷಧಿಗಳನ್ನು ಸಿಂಪಡಿಸಬೇಕು. ಸಾಧ ್ಯವಾದ ಕಡೆಗಳಲ್ಲಿ ಆಧುನಿಕ 
ಕೃಷಿ ವಿಧಾನಗಳನ್ನು ಅನುಸರಿಸಬೇಕು. ಇಷ್ಟೆಲ್ಲವನ್ನೂ ಸಣ್ಣ ತೋಟಗಾರ 
ಮಾಡಲಾರ. ಹಾಗೆ ಮಾಡಲಾರನೆಂದು ಸಣ್ಣ ತೋಟಗಳು ಬೇಡ ಎಂದು 
ಹೇಳುವುದು ಸರಿಯಲ್ಲ. ಅವುಗಳೂ ಇರಬೇಕು. ಆದರೆ ಅವುಗಳಿಗೆ 

CC-0. Jangamwadi Math Collection. Digitized by eGangotri 


o 


276 : - god ಬಟ್ಟಲಿಗೆ 


ಕೊಡುವ ಸವಲತ್ತುಗಳು ಹೆಚ್ಚಬೇಕು. ಕಂಪು ತೋಟಗಳವರು ಅಥವಾ 
ದೊಡ್ಡ ತೋಟಗಳವರು ತಮ್ಮ ಕಾಲ ಮೇಲೆ ತಾವು ನಿಲ್ಲಲು ಶಕ್ತರಾಗಿರ 
ಬಹುದು. ಆದರೆ ಸಣ್ಣ ತೋಟಗಳವರು ಹಾಗಲ್ಲ. ಆದ್ದರಿಂದ ಆ ತೋಟ 
ಗಳವರಿಗೆ ಹೆಚ್ಚಿನ ಪ್ರೋತ್ಸಾಹ ಅಗತ್ಯ. ಏಕೆಂದರೆ, ಆ ಪ್ರೋತ್ಸಾಹ 
ಕೊಟ್ಟಲ್ಲಿ ಅವರು ಮೇಲ್ವಿಚಾರಣೆಯ ವೆಚ್ಚವಿಲ್ಲದೆ ಹೆಚ್ಚು ಉತ್ಪನ್ನ ಮಾಡ 
ಬಹುದು. ದೊಡ್ಡ ತೋಟ ಅಥವಾ ಕಂಪನಿ ತೋಟವೆಂದರೆ ಮ್ಯಾನೇಜರು. 
ಅಸಿಸ್ಟೆಂಟ್‌ ಮ್ಯಾನೇಜರುಗಳು, ಹೆಡ್‌ರೈಟರು, ರೈಟರುಗಳು ಮುಂತಾದ 
ಭಾರಿ ಸಿಬ್ಬಂದಿಯೇ ಬೇಕು. ಆದರೆ ಸಣ್ಣ ತೋಟಕ್ಕೆ ಇಷ್ಟು ಸಿಬ್ಬಂದಿ 
ಬೇಕಿಲ್ಲ. ತೋಟದವರೇ ಮೇಲ್ವಿಚಾರಣೆ ಮತ್ತು ಲೆಕ್ಕಪತ್ರಗಳನ್ನು ನೋಡಿ 
ಕೊಳ್ಳಬಹುದು. ಅಲ್ಲದೆ ಆಳುಕಾಳುಗಳ ಸಮಸ್ಯೆ ದೊಡ್ಡದಾಗಿರುವುದಿಲ್ಲ 
ಮನೆ ಮಕ್ಕಳೆಲ್ಲ ತೋಟದಲ್ಲಿ ಕೆಲಸಮಾಡಿ ಅನಾವಶ್ಯಕ ಖರ್ಚುಗಳನು 
ಉಳಿಸಬಹುದು- ಹೀಗೆ ಯಾವ ದೃಷ್ಟಿಯಿಂದ ನೋಡಿದರೂ "ಸಣ್ಣ ತೋಟ 
v9 ಬೇಡ' ಎಂಬ ವಾದವನ್ನು ಒಪ್ಪ್ಪವುದಕ್ಕೆ ಆಗುವುದಿಲ್ಲ. ಹಾಗೆ 
ಒಪ್ಪಿದರೆ "ಬಂಡವಾಳಸ್ತರಿಗೆ ಮಾತ್ರ ಕಾಫಿ ತೋಟ ; ಬೇರೆಯವರಿಗೆ ey” 
ಎಂಬ ಅಪಾಯಕರವಾದ ತೀರ್ಮಾನಕ್ಕೆ ಬರಬೇಕಾಗುತ್ತದೆ. ಹಾಗೆ ಆಗ 
ಬಾರದು. ಸ 
ಇವನ್ನೆಲ್ಲಾ ಗಮನಿಸಿ ಕಾಫಿ ಬೋರ್ಡು ಸಣ್ಣ ಹಿಡುವಳಿದಾರರು 
ಮತ್ತು ದೊಡ್ಡ ಹಿಡುವಳಿದಾರರಿಗೆ ಸಾಲ ಇತ್ಯಾದಿ ಸೌಲಭ್ಯಗಳನ್ನು ಒದ 
ಗಿಸುತ್ತಿದೆ. ಅವುಗಳಲ್ಲಿ ಮುಖ್ಯವಾದುವು ಯಾವುವೆಂದರೆ : (1) ಹೊಸ 
ಹೊಸ ತಾಂತ್ರಿಕ ಹಾಗೂ ವೈಜ್ಞಾನಿಕ ವಿಧಾನಗಳನ್ನು ಅನುಸರಿಸಲು 
ಮುಂದೆ ಬರುವ ತೋಟಗಾರರಿಗೆ ಎಕರೆಗೆ 2,000 ರೂಗಳವರೆಗೆ ದೀರ್ಫೂ 
. BQ ಸಾಲ; (2) ಕೊಳವೆ ಬಾವಿಗಳು, ಕೆರೆಕುಂಟೆಗಳ ನಿರ್ಮಾಣ ಹಾಗೂ 
ದುರಸ್ತಿ, ಕಣಗಳ ನಿರ್ಮಾಣ ಇತ್ಯಾದಿ ಕೆಲಸಗಳಿಗೆ 10,000 ರೂಗೆ ಮೀರದ 
ಸಾಲ; (3) ತೋಟಗಾರರು ತಾವು ಬೆಳೆದ ಕಾಫಿಯನ್ನು" ಹಿಂದಿನ ವರ್ಷ _ 
ಗಳಲ್ಲಿ ಬೋರ್ಡಿಗೆ ಕೊಟ್ಟ ಮೊತ್ತವನ್ನು ಗಮನಿಸಿ ಚಾಲ್ತಿ ವರ್ಷದ ಖರ್ಚು 


. ವೆಚ್ಚಗಳಿಗಾಗಿ ಸಾಲ (Working Capital); (4) ನೀರು ಚಿಮುಕಿಸುವ 


ಯಂತ್ರ, ಪಲ್ಬರ್‌, ಬೇಸಾಯದ ಮುಟ್ಟುಗಳು ಇತ್ಯಾದಿ ಸಲಕರಣೆಗಳನ್ನು 


CC-0. Jangamwadi Math Collection. Digitized by eGangotri 


ಕಾಫಿಯ ಭವಿಷ್ಯ 277 


ಬಾಡಿಗೆ_-ಮಾರಾಟ' (hire-purchase) ವ್ಯವಸ್ಥೆ ಯ ಮೇಲೆ ಒದಗಿಸು 
ವುದು; (5) ವಯಸ್ಸಾದ ಗಿಡಗಳನ್ನು ಕಿತ್ತು ಹೊಸ ಗಿಡಗಳನ್ನು ನೆಡು 
ವುದಕ್ಕೆ ಎಕರೆಗೆ 3,000 ರೂ. ಸಾಲ; (6) 50 ಎಕರೆಗೆ ಕಡಮೆ ವಿಸ್ತೀರ್ಣ. 
ಇರುವ ಹಿಡುವಳಿದಾರರಿಗೆ ಆ ವಿಸ್ತೀರ್ಣವನ್ನು 50 ಎಕರೆಗೆ ಏರಿಸುವುದ 
ಕ್ಕಾಗಿ ಎಕರೆ ಒಂದಕ್ಕೆ 3,000 ರೂ. ಸಾಲ ಇತ್ಯಾದಿ. 

ಒಂದು ಹೆಕ್ಟೇರ್‌ ಭೂಮಿಯಲ್ಲಿ ಹೊಸದಾಗಿ ಕಾಫಿಬೆಳೆ ಮಾಡ 
ಬೇಕಾದರೆ ತಗಲುವ ಖರ್ಚು ಎಷ್ಟು ಎಂಬುದನ್ನೂ ಲೆಕ್ಕಹಾಕಲಾಗಿದೆ. ಈ 
ಖರ್ಚಿನಲ್ಲಿ ಕೂಲಿ, ಗೊಬ್ಬರ, ಕಾಫಿ ಸಸಿ ಇತ್ಯಾದಿ ಬಾಬುಗಳೂ ಸೇರಿವೆ : 


ಮೊದಲನೆಯ ವರ್ಷ 4,900ರೂ 
ಎರಡನೆಯ ವರ್ಷ 2,675 ರೂ 
ಮೂರನೆಯ ವರ್ಷ 2,845 ರೂ 
ನಾಲ್ಕನೆಯ ವರ್ಷ 3,250 ರೂ 
ಐದನೆಯ ವರ್ಷ 4,300 ರೂ 


ಜುವ್ಲಾ 17,970 ರೂ 
ಕಾಫಿ ಗಿಡಗಳು ಮೂರನೆಯ ವರ್ಷದಿಂದ ಫಲ ಕೊಡುತ್ತವೆ ಎಂದು 
ಲೆಕ್ಕಹಾಕಿ ಆ ವರ್ಷ 250 ಕೆ. ಜಿ, ಕಾಫಿಯಿಂದ 1,400 ರೂ, ನಾಲ್ಕನೆಯ 
ವರ್ಷ 500 ಕೆ. ಜಿ. ಕಾಫಿಯಿಂದ 3,800 ರೂ, ಮತ್ತು ಐದನೆಯ 
ವರ್ಷ 800 ಕೆ. ಜಿ. ಕಾಫಿಯಿಂದ 4,400 ರೂ, ಒಟ್ಟು ), 8,800 ರೂ, 
ಆದಾಯ ಅಂದಾಜು ಮಾಡಲಾಗಿದೆ. ಆರನೆಯ ವರ್ಷದಿಂದ ಒಂದು 
ಹೆಕ್ಟೇರ್‌ನಲ್ಲಿ 1250 ಕೆ.ಜಿ. ಕಾಫಿ ಬರುವುದೆಂದೂ, ಖರ್ಚು ಸಾಲಿಯಾನ 
6,800 ರೂ. ಆಗುವುದೆಂದೂ ನಿವ್ವಳ ನಪೆ 4,300 ರೂ. ಒರುವುದೆಂದೂ 
ಹೇಳಲಾಗಿದೆ. ಸುಮಾರು 24 ಎಕರೆಗಳಿಗೆ ಒಂದು ಹೆಕ್ಟೇರ್‌. ಅಂದರೆ 
ಎಕರೆಗೆ 2,000 ರೂ ನಿವ್ವಳ ಆದಾಯ. ಇದು ಎಲ್ಲವೂ ಸರಿಯಾಗಿದ್ದರೆ, 
ಆದರೆ ಹಾಗೆ ಇರುವುದು ಅಪರೂಪ. ಎಕರೆಗೆ 1.000ರೂ ಆದಾಯ ಬಂದರೆ 

ತೋಟಗಾರ ಬದುಕಿದ ಎಂದೇ ಇಟ್ಟುಕೊಳ್ಳಬಹುದು ! 
ಒಂದು ಎಕರೆಯಲ್ಲಿ ಈಗಿರುವುದಕ್ಕಿಂತ ಹೆಚ್ಚು ಉತ್ಪನ್ನವಾದರೆ 
ಕಡಮೆ ಧಾರಣೆಯಲ್ಲಿ ಕಾಫಿಯನ್ನು ಮಾರಬಹುದು, ಕಾಫಿಯ ಸೇವನೆ 


CC-0. Jangamwadi Math Collection. Digitized by eGangotri 


278 ಬೆಟ್ಟದಿಂದ ಬಟ್ಟಲಿಗೆ 


ಹೆಚ್ಚಾದರೆ ಕಾಫಿಗೂ ಗಿರಾಕಿ ಹೆಚ್ಚಾಗುತ್ತದೆ. ಆಗ ಹೆಚ್ಚುವ ಉತ್ಪನ್ನಕ್ಕೆಲ್ಲಾ 
ಗ್ರಾಹಕರು ಇದ್ದೇ ಇರುತ್ತಾರೆ. ಅಲ್ಲದೆ, ಇಂಡಿಯಾದ ಕಾಫಿಯ ಗುಣವನ್ನು 
ಗಮನಿಸಿದರೆ ಬೇರೆ ದೇಶಗಳಿಗೆ ನಮ್ಮ ಕಾಫಿಯ ರಫ್ತನ್ನು ಹೆಚ್ಚುಮಾಡ 
ಬಹುದು. ಈಗ ಇಂಡಿಯಾದ ಒಟ್ಟುಉತ್ಪನ್ನದಲ್ಲಿ ಸುಮಾರು 3 ಭಾಗ ಇತರ 
ದೇಶಗಳಿಗೆ ರಫ್ತಾಗುತ್ತಿದೆ ; ಕ್ವಿ ಭಾಗ ಇಂಡಿಯಾದಲ್ಲಿಯೇ ಉಪಯೋಗಿಸ 
ಲೃಡುತ್ತಿದೆ. ಉದಾಹರಣೆಗೆ, 1965-66ರಲ್ಲಿ ಬೆಳೆದ ಸುಮಾರು 63,445 
ಟನ್‌ಗಳಲ್ಲಿ 28,843 ಟನ್‌ ಕಾಫಿ ರಫ್ತಾಯಿತು. ಎಷ್ಟೆಂದರೆ ಅಷ್ಟು ಕಾಫಿ 
ಯನ್ನು ಇಂಡಿಯಾ ರಫ್ತು ಮಾಡುವಂತಿಲ್ಲ. ಏಕೆಂದರೆ, 1962ರಲ್ಲಿ 
ನ್ಯೂಯಾರ್ಕ್‌ನಲ್ಲಿ ಆದ “ಅಂತರ್ರಾಷ್ಟ್ರೀಯ ಕಾಫಿ ಕರಾರು' ಎಂಬ ಐದು 
ವರ್ಷಗಳ ಒಪ್ಪಿಗೆಗೆ ಇಂಡಿಯಾವೂ ಸಹಿ ಹಾಕಿದೆ. ಈ ಒಪ್ಪಿಗೆ 1968ರಿಂದ 
ಮತ್ತೆ ಐದು ವರ್ಷಗಳ ಕಾಲ ಮುಂದುವರಿದು, ಆ ಮೇಲೆ ಇಲ್ಲಿಯವರೆಗೂ 
ಮುಂದುವರಿಯುತ್ತಾ ಬಂದಿದೆ. ಈ ಕರಾರಿನ ಉದ್ದೇಶ ಕಾಫಿ ಬೆಲೆ ಕುಸಿಯ 
'ದಂತೆ ನೋಡಿಕೊಂಡು, ಅದನ್ನು ಬೆಳೆಯುವ ದೇಶಗಳಲ್ಲಿ ಕಾಫಿಯ ಆರ್ಥಿಕ 
ಭದ್ರತೆಯನ್ನು ಕಾಪಾಡುವುದೇ ಆಗಿದೆ. ' ಸಹಿ ಹಾಕಿದ 67 ದೇಶಗಳಲ್ಲಿ 
42 ದೇಶಗಳು ರಫ್ತು ಮಾಡುವ ದೇಶಗಳು ; 25 ಆಮದು ಮಾಡುವ 
ದೇಶಗಳು. ಇಂಡಿಯಾ ರಫ್ತು ಮಾಡುವ ದೇಶವಾಗಿದೆ. ಒಪ್ಪಂದದ 
ಪ್ರಕಾರ 1962ರಲ್ಲಿ ನಿಗದಿಯಾಗಿದ್ದ ರಫ್ತು ಕಾಫಿಯ ಮೊತ್ತ 21,609 
ಟನ್‌ಗಳಷ್ಟು ಇದ್ದುದನ್ನು 196809 25,800 ಟನ್‌ಗಳಿಗೆ ಏರಿಸಲಾಗಿದೆ. 
ಈಚೆಗೆ ಅದು ಇನ್ನೂ ಹೆಚ್ಚುತ್ತಾ ಬಂದಿದೆ. ಇಷ್ಟೇ ಮೊತ್ತವನ್ನು ರಪ್ತು 
ಮಾಡಬೇಕೆಂಬ ನಿಯಮ ಹೆಚ್ಚಾಗಿ ಪಶ್ಚಿಮ ಯೂರೋಪು ಮತ್ತು 
ಅಮೇರಿಕಾಗಳಿಗೆ ಮಾಡುವ ರಫ್ತಿಗೆ ಅನ್ವಯಿಸುತ್ತದೆ. ಆದರೆ ರೂಪಾಯನ್ನು 
ವಿನಿಮಯವಾಗಿ ಕೊಡುವ ಪಶ್ಚಿಮ ಏಷ್ಯಾ ರಾಷ್ಟ್ರಗಳಿಗೆ ಕರಾರಿನಿಂದ 
ಹೊರತಾಗಿ ರಫ್ತು ಮಾಡುವ ಅವಕಾಶವಿದೆ. ಈ ಅವಕಾಶವನ್ನು ಉಪ 
ಯೋಗಿಸಿಕೊಂಡರೆ ಇಂಡಿಯಾದ ಕಾಫಿ ರಫ್ತ_ಗೆ ಒಳ್ಳೆಯ ಭವಿಷ್ಯವಿದೆ. 

ಕಾಫಿ ರಫ್ಲಿನಿದ ಇಂಡಿಯಾಕ್ಕೆ 1967-'68ರಲ್ಲಿ 18 ಕೋಟಿ 
ರೂಪಾಯಿ ವಿದೇಶಿ ವಿನಿಮಯ ದೊರೆಯಿತು. ಇದು ಮತ್ತು ರಫು_ಮಾಡು 
ತ್ತಿರುವ ಕಾಫಿಯ ಮೊತ್ತ ವರ್ಷೇ ವರ್ಷೆ ಹೆಚ್ಚುತ್ತಿರುವುದನ್ನು ಗಮನಿಸಿ : 


CC-0. Jangamwadi Math Collection. Digitized by eGangotri 


> 


| ವರ್ಷ ರಫ್ತ್ವಾದ ಕಾಫಿ ಎದೇಶಿ ವಿನಿಮಯ 
(ಟನ್‌ಗಳಲ್ಲಿ) (ಕೋಟಿ ರೂಗಳಲ್ಲಿ) 
1969-70 32,000 19.61 
970-71 32,000 25.10 
971-72 35,000 22.07 
972-73 50,000 32.92 
97374 52,000 46.01 
974-75 49,000 51.35 
975-76 59,000 66.65 
1976—77 47.000 114.04 
55,000 230.24 


1977-78 


ಪ್ರತಿ ಪಂಚವಾರ್ಷಿಕ ಯೋಜನೆಯಲ್ಲಿಯೂ ಕಾಫಿ ವಿಸ್ತೀರ್ಣವನ್ನೂ 
ಉತ್ಪನ್ನವನ್ನೂ ಹೆಚ್ಚಿಸುವ ಯೋಜನೆ ಹಾಕಿಕೊಳ್ಳಲಾಗುತ್ತಿದೆ. ಈಗ ಕಾಫಿ 
ಬೆಳೆಯುವ ಮಾಮೂಲು ಪ್ರದೇಶಗಳಲ್ಲದೆ MG DO, ಒರಿಸ್ಸಾ 
ಪಶ್ಚಿ ಮ ಬಂಗಾಳ, ಮಧ್ಯ ಪ್ರದೇಶ, ಅಂಡಮಾನ್‌ ನಿಕೋಬಾರ್‌ ದಿ ೀಪಗಳಲ್ಲಿ 
ಕಾಫಿ ಬೆಳೆಯಲು ಪ್ರಯತ್ನಗಳು ನಡೆದಿವೆ. ಆದರೆ ಇಷ್ಟು n ಹೇಳ 
ಬಹಂದು : ಇರುವ ವಿಸ್ತೀರ್ಣದಲ್ಲಿಯೇ ಹೆಚ್ಚು ಬೆಳೆಯುವ ಪ್ರಯತ್ನ 
ಮಾಡಿದರೆ ಹಲವೇ ವರ್ಷಗಳಲ್ಲಿ ಊದ್ದೇಶಿತ ಗುರಿಯನ್ನು ' ಸಾಧು 

ಹೆಃ ಸುಲಭ ಎಂದು. 


ಬಹುಮಟ್ಟಿಗೆ ಈ ಯೋಜನೆ ಯಶಸ್ಸಿ ಸಯಾಗುವುದರಲ್ಲಿ ಸಂದೇಹವಿಲ್ಲ. 
'ಬೆಳೆದಷ್ಟೂ ಕಾಫಿಗೆ ಗಿರಾಕಿ ಸಿಕ್ಕ € ಹೆದರಿಕೆಯೂ ಇಲ್ಲ. ಕಾಫಿ 
(ಯನ್ನು ಬೆಟ್ಟದಲ್ಲಿ ಬೆಳೆದರೂ den ಎದ್ದು ಬಟ್ಟಲು ಮುಂದಿಟ್ಟು ಕಾಫಿ 
ಗಾಗಿ ಎ ಭಕ್ತರು ಹೆಚ್ಚಾ ಗುತ. 3 Ge ಇದ್ದಾ d. ಏಕೆಂದರೆ, ಕಾಫಿಯ 
'ಮಹಿಮೆ ಅಸದಳವಾದುದು; ಜ್‌ ವ್ಯಾಪ್ತಿ "ಎಶಾಲವಾದುದು; ಅದು 
ಎಲ್ಲರಿಗೂ ಬೇಕಾದ ಅನುಪಮ ಪಾನೀಯ. 


CC-0. Jangamwadi Math Collection. Digitized by eGangotri 


280 ಬೆಟ್ಟದಿಂದ ಬಟ್ಟಲಿಗೆ 


ಇಂತಹ ಅನುಪಮ ಪಾನೀಯವಾದ ಕಾಫಿ ಕುಡಿಯುತ್ತಾ ಕುಡಿಯುತ್ತಾ 
ಇಂಗ್ಲಿಷ್‌ ಬರದ ಷೇಕ್‌ ಅಬ್ದುಲ್‌ ಖಾದರ್‌ ಹೀಗೆ ಹಾಡಿದ: 


O Coffee, thou dispersest sorrow, 

Thou art the drink of the faithful, 

Thou givest health to those who labour, 
And enablest the good to find the Truth. 


SRI JAGADGURU VISHWARADHYA 
JNANA SIMHASAN JNANAMANDIR 
LIBRARY. 
Jangamwadi Math, VARANASI, 


Acc: No. [TT 


^ CC-0. Jangamwadi Math Collection. Digitized by eGangotri 


SOINEET 


ಗ್ರಂಥಯಣ 


Modern Coffee Production by A.E. Haarer 

All About Coffee by William H. Ukers. 

Coffee by Frederic L. Wellman. 

Coffee from Plantation to Cup by F.B. Thurber, 
(1881). 

Brown Gold—1he Amazing Story of Coffee 

by Andrews Uribe. 

The Saga of Coffee by Heinrich Edward Jacob. 
Eastern Experiences by Lewin B. Bowring. 
India in 1880 by Sir Richard Temple (made 


. available by late Mr. Middleton). 


14. 


15. 


16. 


17. 


Mangalore by T.W. Wenn (1945). 


. Cochin-Malabar Palms and Pagearits 


by T.W. Wenn. 


. Century in Malabar-The History of Peirce Leslie and 


Co. from 1862-1962: Edited by W. K .M. Langley 
C.B.E. 

Experiences of a Planter in the Jungles of Mysare 
by Robert H. Elliot, Vols. | and |! (1871). 


. Gold, Sport and Coffee;Planting in Mysore 


by Robert H. Elliot (1894). 

The Clifton Park System of Farming 

by Robert H. Elliot. 

Southern India: Compiled by Somerset Payne 
F.R.G.S.—The Foreign and Colonial Compiling and 
Publishing Co., London (1914-15). 

State and Labour in India by K. N. Vaid. 

Report on the Ravages of the Borer in Coffee 


CC-0. Jangamwadi Math Collection. Digitized by eGangotri 


282 


18. 


19. 


20. 


21, 


22. 


23. 


24. 


25. 


26. 
27. 


28. 


29. 


30, 


ಬೆಟ್ಟದಿಂದ ಬಟ್ಟಲಿಗೆ 


Estates by Surgeon George 81016, M.B. in 1869. 
Selections from the records of the Mysore Govern- 
ment No. 15—papers regarding the abolition of 
Halat on coffee etc., (Chickmagalur District Office 
Library). 

Report re. Land Revenue Re-settlement of the 
province of Coorg (Coorg District Office Library). 
Studies: in India Rural Economics by S. Keshava 
lyengar (Chickmagalur District Office Library). 
Report on an Enquiry into the General Conditions 
and the Family Budgets of Labour in Coffee Plan- 
tations in Mysore (published by the Government 
of Mysore—Department of Labour-1 948). 

Basic probiems of Plantation Labour (published by 
the International Labour Organisation (1950). 
Report of the Study Group for Plantations (Tea) by 
the National Commission on Labour (1969) 

Report of the Study Group for Plantations (Coffee/ 
Rubber) by the National Commission on Labour 
(1969). 

Mysore State Gazeteer—Coorg District. 

Mysore Gazeteer by Hayavadanarao. 

Planting Directory of Southern India published by 
the UPASI (1965). 

Mysore Planting-Spanning Hundred Years—MSPA 
Chickmagalur. 

Factors Limiting Coffee Production by Dr. N. G. 
ChokKanna (a pamphlet published by the Central 
Coffee Research Institute, Balehonnur). 3 
Silver Jubilee Souvenir (1965)—issued by the 
Coffee Board. 


CC-0. Jangamwadi Math Collection. Digitized by eGangotri 


age c m ಮಾಳಾ ನಾ ಪರ ನಾನಾ ನ am 


ERE A— Re ee — la - = " 


ಗ್ರಂಥಯಣ 283 


31. 
32. 
33. 
34. 


35. 


Indian Coffee ` (Monthly Journal)—published by 
the Coffee Board. ! 

Coffee Planters’ Guide —by Coffee Research Dept. 
Coffee Statistics—published by the Coffee Board. 
Chicory, The Savouring Agent for Coffee—by Dr. 
R. Murali Krishnan (The Hindu, Sunday, October 
19, 1969). 

ಪಕ್ಷಿಕಾಶಿ ಕುವೆಂಪು. ` 


CC-0. Jangamwadi Math Collection. Digitized by eGangotri 


ಅಭಿಪ್ರಾಯಗಳು 


An excellent book on Coffee. | have always enjoyed 
your most readable book and like your prose style 
immensely—G.I.D. D'Souza, Director, Coffee Research 
Institute (Rtd.), Balehonnur. : l 

The book reads like a novel and any Coffee addict 
will read it with pleasure as the drinking is and stimula- 
ting too like Coffee—B. S. Kushalappa, Modur Estate. 
Coorg. 

Please allow me the privilege of writing this letter 
to you, though not known 10 you personally. 

One day when I was short of reading matter, | just 
took’ up the book, ‘Bettadinda Battalige’ by your 
excellent pen and-believe me I never left until I finished 
it. | never thought that the book could be so interesting. 
Sir, allow me to congratulate you on this stupendous 
work, a grand treatise etc.—H. N. Nackathaya, 
Coodapur. 

Although Mysore is considered as the home of 
Indian Coffee it is unfortunate that no authentic literature 
Worth its name has so far seen the light of the day in 
Kannada. Mr. Nagegowda has fulfilled this long felt 
need by writing an interesting and authentic book on 
Coffee in Kannada .....In certain passages in particular 
the narration is most enchanting. The local idom and 
the diction captivate us. Itis possible that when one 
‘sees the title of this book, one may get an impression 
that he will have a novel to feast himself through — 
Deccan Herald, dated 6-12-1970. 


A 


CC-0. Jangamwadi Math Collection. Digitized by eGangotri 


'ಅಭಿಪ್ರಾಯಗಳು | 285 


ಪುಸ್ತಕ ಬಲು ಚೆನ್ನಾಗಿ ಮುದ್ರಿತವಾಗಿದೆ. ವಿಷಯದ ವಿಷಯವಾಗಿ ಏನೂ 
'ಹೇಳಬೇಕಾಗಿಲ್ಲ ; ಬಹು ಶ್ರಮದಿಂದ ಬಹು ಅಚ್ಚುಕಟ್ಟಾಗಿ ಪ್ರತಿಪಾದಿತವಾಗಿದೆ. . . . 
ನನ್ನಾಕೆ ಕಾಫಿ ಬೀಜವನ್ನು ಕರ್ರಗಾಗುವವರೆಗೂ ಹುರಿಯುತ್ತಿದ್ದಳು. ತಮ್ಮ ಪುಸ್ತಕದ 
ಒಕ್ಕಣೆ ನೋಡಿ ಈಗ ಹದವಾಗಿ ಹುರಿಯುವುದನ್ನು ಕಲಿತುಕೊಳ್ಳುತ್ತಿದ್ದಾಳೆ. ತಮ್ಮ 
ಪುಸ್ತಕ ನಮ್ಮ ಮನೆಯ ಕಾಫಿಯ ರುಚಿಯನ್ನೂ ಏರಿಸುತ್ತಿದೆ....ನನಗೆ ಮತ್ತೊಂದು 
ವಿಷಯ, ತುಂಬಾ ಹಿಡಿಸಿತು. ಅದೇನೆಂದರೆ, ತಾವು ಪ್ಲಾಂಟರುಗಳೆ ಜೀವನ ಕಂಡು 
ಹೇಳಿರುವ ಮಾತುಗಳು ಮತ್ತು ಉದ್ದರಿಸಿರುವ ಅವರ ದಿನಚರಿಗಳು. 
"ತಮ್ಮ ಅವಿಶ್ರಾಂತವಾದ ಲೇಖನಿಯಿಂದ ಒಳ್ಳೊಳ್ಳೆಯ ಬರಹಗಳು ಮೂಡಿ 
` ಬರುತ್ತಿವೆ. ತುಂಬ ಹರ್ಷದ ಸಂಗತಿ. 
ಫು. ತಿ. ನರಸಿಂಹಾಚಾರ್‌, ಮೈಸೂರು. 
ಕಾಫಿಯ ಹುಟ್ಟು, ಬೆಳವಣಿಗೆ, ವ್ಯಾಪ್ತಿ ಹಾಗೂ ವೈಶಿಷ್ಠ್ಯಗಳನ್ನು ಅಂಕಿ ಅಂಶ 
ಗಳೂಡನೆ ತಿಳಿಯಾದ ಕನ್ನಡದಲ್ಲಿ ನಿರೂಪಿಸಲಾಗಿದೆ. ಪ್ರತಿನಿತ್ಯ ಹತ್ತಾರು ಸಲ ಕಾಫಿ 
ಹೀರುವವರಿಗೂ ಕೂಡ ಕಾಫಿಯ ಬಗ್ಗೆ ಗೊತ್ತಿಲ್ಲದ ಎಷ್ಟೋ ಸ್ವಾರಸ್ಕವಾದ ಸಂಗತಿಗಳು 
ಇದರಲ್ಲಿವೆ. ನೂರಾರು ಸಂಗತಿಗಳಿಂದ ತುಂಬಿ ಉಪಯುಕ್ತವೂ ಆಗಿರುವ ಈ ಗ್ರಂಥ 
ಕಾಫಿಪ್ರಿಯರಿಗೂ ರುಚಿಕರವಾಗಿ ಪರಿಣಮಿಸುವುದರಲ್ಲಿ ಸಂದೇಹವಿಲ್ಲ. 
. ಎಂ. ವಿ. ಸೀತಾರಾಮಯ್ಯ, ಆಕಾಶವಾಣಿ, 1-8-71. 
ಕೆಲವು ಭಾಗಗಳನ್ನು ಓದುವಾಗಲಂತೂ ಕಥನಕಲೆಯಲ್ಲಿ ಮನೆಯೊಡತಿ ಎದು 
ರಿಗೆ ಕುಳಿತು ಮೋಜಿನ ಆವರಣವೊಂದನ್ನು ನಿರ್ಮಿಸಿ ಸ್ವಾರಸ್ಕವಾದ ಕತೆಯೊಂದನ್ನು 
ಹೇಳುತ್ತಾ ಹೋಗುವಂತೆಯೇ ಇದೆ. ಕೇಳುತ್ತಾ ಅನಂದಿಸುವುದೊಂದೇ ನಮ್ಮ ಕೆಲಸ. 
—ಪ್ರಜಾವಾಣಿ, 23-8-70. 
ಶ್ರೀ ನಾಗೇಗೌಡರು "ಕಾಫಿಯ ಕಥೆಯನ್ನು ಬಹು ಮನೋಜ್ಞವಾಗಿ ಹೆಣೆದಿದ್ದಾರೆ. 
ಕಾಫಿ ಸೇವಕರಷ್ಟೇ ಅಲ್ಲ ಅದನ್ನು, ಬೆಳವವರಿಗೆ, ಅದರ ಮಾರಾಟಗಾರರಿಗೆ ಮತ್ತು 
ಸಾಮಾನ್ಯ ಜನರಿಗೆ ಕೂಡ ಇದು ಉಪಯಾಕ್ವವಾದ ಗ್ರಂಥವಾಗಿದೆ. 
ಸಂಯುಕ್ತ ಕರ್ನಾಟಕ, 14-9-70. 


SR! JAGADGURU VISHWARADHYA 
JNANA SIMHASAN JNANAMA - 
LIBRARY, 
mwa th 2 VARA! 


anga i 
CC-0. Jangamwadi Math Colle 80 [136 | Ma 
j ACC: No, ve a ee 


49 2 ct 


d 
La os 
ತತ್ರ ea c oU 





~~ ze nÀ 


— — PH mam  uumma CU" oom uem sm — —— | ame oe = a Oe eee ee ಗ್‌ 





ಕಾಫಿ ಬೆಳೆಯುವ ಪ್ರದೇಶ ಮತ್ತು ಕಾಫಿ ಹದಮಾಡುವ ಸ್ಥಳಗಳು 


CC-0. Jangamwadi Math Collection. Digitized by eGangotr! 


ç 


HC 
a, S», 





‘CALDI C 


"Porgy EN 
te 
eov espe 








CC-0. Jangamwadi Math Collection. Digitized by eGangotri 





ಕಾಫಿ ಹಣ್ಣು ಬಿಡಿಸುವುದಂ 





d 
G- 
f 





CC-0. Jangamwadi Math Collection. Digitized by eGangotri _ 


"r . 
- € 5 5 ತೆ 
.* 


ಕಾಫಿ ಸ್ನಾನ 


೫1/1111 


Ly) 


e 


heme = ವಾ ಲಾಜ್‌ ಗಾನ್‌ 
aquo. (1.1 OO 





ಲಂರ್ಡನಲ್ಲಿ ಚಕ್ರದ ಗಾಡಿಯ ಮೇಲೆ ಕಾಫಿಯ ಮಾರಾಟ-1652 


P D 


CC-0. Jangamwadi Math Collection. Digitized by eGangotri 


ಇಯು 
AN 


WW 
>` 
ಸ್‌ 


ont 


ae 








7 
->$ T 

jv X SA 3 
Mora ABMS 











'eatecaecerc Ue "bo Sua Greve "amps ೧೧೫೦೦೮ 


ಕೆ 





Eek 1082ಕ್ಕೆ 


ಗಟ ಚಟ Fr 


Ma 


CC-0. Jangamwadi 





ಸೆ] 
gh 1P 


ಗ 
ತ | 
=> cm -— 0 48e 
ಮಂಜರಾಬಾದಿನ ಹೆಂಡ ಇಳಿಸುವ ಜನ 
— ಎಲಿಯಟರ ಪುಸ್ತಕದಿಂ 


®—- CC-0. Jangamwadi Math Collection. Digitized by eGangotri 





ಮಂಜರಾಬಾದಿನ ರೈತಾಪಿ ಜನ 





A 


Pd 
1೩1111 
y 
ಗ್ಗೆ 
f 











N 
3 “ಗ wry S 


CC-0. Jangamwadi Math Collection. Digitized by eGangotri 


pe ಸಹಾ ರಡಿ. ಇಡಾ. 








oom 


38S WS 


-W SISSE Me YS ಗ ರಾಂ 


27,೬೬೬ 4 5,4 


| NON 
೧೧೮೫ cn fee 
a 


cpa’ gemerom coe 
opaa ೦೭೫ co Geo 
ರತ್‌ 


9 45 


epee moe "tee meine ೦೩೦೦೫ 


೫6೬ gogo cp Ger 


ORY CGE — 


ಕ್‌ 
1, 
s 


a” 
as 
4 


et 
Ma "a . 
í ಈ 


Her eed ೧08 ೧೧೦೮೫೮9೫ ೧೧೮೫೨೪೧ 2೦೧/೩ 


ರಾರಾ ASS ewes x 


ant ane 





AGADGURU VISHWARADHYA 
pe SIMHASAN JNANAMANDIR 


langamawadi Math, Varanasi 
ಓಂಕಾರ ಧ್ಯ ದೌ 909996 aag 


"rz ತ ಇಳಾ 
B 2 ^ 
5 po aot 


CC-0. Jangamwadi Math Collection. Digitized by eGangotri 


LÀ 


Rn ಉಂ ಉಣ ೧೧೦೪೫೮9೫) ೧೧೮೪೫೨೫೯ ops 


RTT MROS "in OR WA EGIT EE ee hairs WES TRETEN 
RS Wenn x I ಸ ಲಾಗ ಯ S (ಗ ಬರಸ ಸ ಗಜಾ 


àv 


> ees r 
ಕಾನ 
2 EN 


ಎ OE 


X 
5 


1 





GADGURU VISHWARADHYA 
NA SIMHASAN JNANAMANDIR 


langamawadi Math, Varanas: 


CC-0. Jangamwadi Math Collection. Digitized by eGangotri 








ನರಾ: 


ತತಾ wt 





